ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ರಾಜ್ಯ ಪತ್ರಿಕೆ 
300etado, adwoo , Wo ge , 9008 (CODOVEJ 2, 58 0529 ) 
Bangalore , Wednesday , February 26 , 2014 (Phalguna 7 , Shaka Varsha 1935 ) 


2030 – IV -A 
Part - IV - A 


Jo . nen 
No . 161 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 31 / LA Bill / 2014 , Bangalore , Dated : 26 - 2 - 2014 


The following Bill was introduced in Legislative Assembly on 26 - 2 - 2014 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

THIRD SESSION 


THE KARNATAKA APPROPRIATION (VOTE ON ACCOUNT ) BILL , 2014 


( L .A . Bill No . 31 of 2014 ) 


A Bill to authorize payment and appropriation of certain sums from and out of the Consolidated 
Fund of the State of Karnataka for the Services of the part of the Financial year 2014 - 15 . 


Whereas it is expedient to authorize payment and appropriation of certain sums from and out of the 
Consolidated fund of the State for the services of the part of the Financial Year 2014 - 15 . 


Be it enacted by the Karnataka State Legislature in the Sixty Fifth Year of the Republic of India as 
follows : 


1 . Short Title : This Act may be called the Karnataka Appropriation (Vote on Account) Act, 2014 . 


2 . Issue of Rupees 4719524 .34 Lakhs out of the Consolidated Fund of the State of Karnataka for 
the part of the Financial year 2014 - 15 : From and out of the Consolidated Fund of the State of Karnataka , 
there may be paid and applied sums not exceeding those specified in column 5 of the Schedule 
amounting in the aggregate to the sum of Rupees forty -seven thousand one hundred ninety five crores 
twenty four lakhs thirty four thousand only towards defraying the several charges which will come in the 
course of payment during the part the Financial Year 2014 - 15 in respect of the services specified in 
column 2 of the Schedule . 


coun 


3 . Appropriation :- The sums authorized to be paid and applied from and out of the Consolidated 
Fund of the State by this Act shall be appropriated for the services and purposes expressed in the 
Schedule in relation to the said year . 


(Ools ) 


0020 


ವಿಶೇಷ ರಾಜ್ಯ ಪತ್ರಿಕೆ 


FIDEE37 ODZIE, TOOBRIO , JJD2gos na , 2008 

SCHEDULE 
(See Sections 2 and 3 ) 


( in lakhs) 


Sums not exceeding 


Demand 


Service & Purpose 


Total 


voted by the 
Legislative 
Assembly 


Charged on 
the consoli 
dated Fund 


No. 


2 


3 


Agriculture and Horticulture 


9 .33 


Revenue 
Capital 


Animal Husbandry and Fisheries 


Revenu 


3 .47 


Finance 


9 .67 


5 , 981. 18 


Department of Personnel and 
Administrative Reforms 


Home and Transport 


Infrastructure Development 


479 . 95 


Rural Development and 
Panchayath Raj 
Forest, Ecology and Environment 


.. . 
15 ,004 . 17 


1, 77 ,249. 14 

2 ,633. 16 
58 ,460 . 18 

7 ,480. 54 
4 , 10 ,099 .35 

598 . 94 
34 ,719 .39 

15,298.48 
1 ,61 ,862. 18 
8 ,873 . 18 

283. 97 
20 ,957. 93 
2,55 ,200 .50 
56 , 316 .53 
40 , 901. 15 

416 .63 
20 ,584 .63 

1,625.84 
1 ,62 ,311.89 

53 ,511. 02 
1 , 19 ,052 .76 

3 , 288 .00 
11,279 .32 

9 ,818 .94 
1 ,49 ,001. 15 

126 .65 
1 , 38 ,653.65 

3 , 380 . 33 
6 ,216 . 00 

466 .62 


Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 
Revenue 

Capital 


1 , 77 ,258 . 47 

2 ,633. 16 
58, 463 .65 

7 ,480.54 
4 , 10 , 109 .02 

598. 94 
40 ,700 .57 

15 ,298 .48 
1 ,61,862 . 18 
8 ,873 . 18 

283. 97 
20 , 957.93 
2 , 55 ,680 .45 

56 ,316 .53 
55 ,905 . 32 

416 .63 
20 ,584.63 

1 ,625 .84 
1 ,62 ,311. 89 

53,511.02 
1 , 19 ,052. 76 

3 , 288 .00 
11, 279. 32 

9 ,818 .94 
1 ,49 ,002 .82 

126 .65 
1, 39 ,693.55 

3, 380 .33 
6 ,216 .00 

466 .62 


Co-operation 


Social Welfare 


Women and Child Development 


Information , Tourism and Youth 


Services 
Food and Civil Supplies 


1 .67 


Revenue 


1 , 039 . 90 


Information Technology 


ವಿಶೇಷ ರಾಜ್ಯ ಪತ್ರಿಕೆ 


0020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

SCHEDULE 


(See Sections 2 and 3 


( in lakhs) 


Sums not exceeding 


Service & Purpose 


Total 


Demand 

No . 


voted by the 
Legislative 
Assembly 


Charged on 
the consoli 
dated Fund 


2 


3 


4 


16 


17 


18 


20 


21 


22 


Housing 

Revenue 

Capital 
Education 

Revenue 

Capital 
Commerce and Industries 

Revenue 

Capital 
Urban Development 

Revenue 

Capital 
Public Works 

Revenue 

Capital 
Water Resources 

Revenue 

Capital 
Health and Family Welfare 

Revenue 

Capital 
Revenue 

Capital 
Energy 

Revenue 

Capital 
Kannada and Culture 

Revenue 

Capital 
Planning, Statistics, Science and Revenue 
Technology 

Capital 
Law 

Revenue 

Capital 
Parliamentary Affairs and Legislation Revenue 
Debt Servicing 

Revenue 

Capital 


79 ,668.87 

2 ,217 . 44 
6 , 87 ,540 . 25 

22,542.91 
22 ,831. 06 

9 ,672 .44 
2,58,324.59 
41,482 .85 

86 ,320 .05 
1 , 34 , 791 .49 

44 ,601.03 
2 ,67,008 .58 
1 ,83, 416 .47 

17 , 314 . 19 
24 ,726 .60 

1 , 109 . 89 
2,24,584.65 
30 ,066 .66 
9,614.90 

201.65 
5 ,845 . 93 
20 , 464 .62 
20 , 879 .83 

333.30 
5 ,279 .58 


79 ,668 .87 

2 ,217 . 44 
6 ,87 ,540 . 25 

22 ,542 .91 
22 , 831. 06 

9 ,672 . 44 
2 ,58, 324 .59 

41, 482 .85 
86 , 320 . 05 
1 , 34 ,791.49 

44 ,601.03 
2 ,67, 008 .58 
1,83,416 .47 
17 , 314 . 19 
24 ,726 .60 

1, 109 .89 
2 , 24 ,684 .65 
30 ,066 .66 
9 ,614 .90 

201.65 
5 , 845 . 93 
20 , 464 .62 
20 ,879.83 

333 .30 
5 , 375 . 13 
3,39 ,966 .00 
2 , 25 , 325.57 


Labour 


24 


100 .00 


25 


26 


27 


95 .55 
3 , 39 , 966 . 00 
2 , 25 , 325 .57 


Total 


4 , 131,507 .88 


588 ,016 .46 


4 ,719 ,524 .34 


೧೦೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


STATEMENT OF OBJECTS AND REASONS 


This Bill is introduced in pursuance of the provisions of Article 204 of the Constitution of India to provide for 
the appropriation out of the Consolidated Fund of the State towards defraying the several charges which will 
come in course of payment during the part of the Financial Year 2014 - 15 granted on Vote on Account under Article 206 
( 1) (a ) - 

SIDDARAMAIAH 
ChiefMinister and 
Minister for Finance 


P . OMPRAKASHA 

Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭, ಶಕ ವರ್ಷ ೧೯೩೫ ) | ನಂ . ೧೬೨ 
Bangalore , Wednesday , February 26 , 2014 (Phalguna 7 , Shaka Varsha 1935 ) No. 162 


ಭಾಗ - I 
Part - I 


| 


ಸಹಕಾರ ಸಚಿವಾಲಯ 


ವಿಷಯ : 2014- 15ನೇ ಸಾಲಿಗೆ ಯಶಸ್ವಿನಿ ಯೋಜನೆಯನ್ನು ಮುಂದುವರೆಸಲು ಹಾಗೂ ಸದಸ್ಯರುಗಳನ್ನು ನೋಂದಾಯಿಸಲು 

ಮಾರ್ಗಸೂಚಿಗಳನ್ನು ಹೊರಡಿಸುವ ಬಗ್ಗೆ . 
ಓದಲಾಗಿದೆ : ಸರ್ಕಾರದ ಮಾರ್ಗಸೂಚಿ ಸುತ್ತೋಲೆ ಸಂಖ್ಯೆ : ಸಿಒ 21 ಸಿಎಲ್‌ಎಸ್ 2013 - 14 , ದಿನಾಂಕ: 05. 06.2013. 
ಪ್ರಸ್ತಾವನೆ : 

ಮೇಲೆ(1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿನ ಸುತ್ತೋಲೆಯಂತೆ ಯಶಸ್ವಿನಿ ಯೋಜನೆಯಲ್ಲಿ 2013 - 14ನೇ ಸಾಲಿನಲ್ಲಿ ನೊಂದಾಯಿಸಿಕೊಂಡ 
ಸದಸ್ಯರಿಗೆ ಯೋಜನೆಯ ಸವಲತ್ತು ದಿನಾಂಕ:31. 07.2014ಕ್ಕೆ ಮುಕ್ತಾಯಗೊಳ್ಳುತ್ತಿರುವುದರಿಂದ, ರೈತ ಸಹಕಾರಿಗಳನ್ನು ನೋಂದಾಯಿಸಲು 
ಮಾರ್ಗಸೂಚಿಗಳನ್ನು ನೀಡಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ /101 / ಸಿಎಲ್‌ಎಸ್ / 2014, ಬೆಂಗಳೂರು ದಿನಾಂಕ: 26.02 . 2014 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನಲೆಯಲ್ಲಿ ಯಶಸ್ವಿನಿ ಸದಸ್ಯರನ್ನು ನೊಂದಾಯಿಸಲು ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. 
1. ಯಶಸ್ವಿನಿ ಸಹಕಾರಿ ರೈತರ ಆರೋಗ್ಯ ರಕ್ಷಣಾ ಯೋಜನೆಯು 2003 - 04ನೇ ಸಾಲಿನಿಂದ ರಾಜ್ಯದ ಗ್ರಾಮೀಣ ಸಹಕಾರಿಗಳಿಗೆ ಉತ್ತಮ 

ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಒದಗಿಸಲು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ಒಂದು ಸ್ವಯಂ- ನಿಧಿ ಶಸ್ತ್ರ ಚಿಕಿತ್ಸಾ 
ಯೋಜನೆಯಾಗಿದೆ. ಒಬ್ಬ ವ್ಯಕ್ತಿ ಗ್ರಾಮೀಣ ಸಹಕಾರ ಸಂಘಗಳಾದ ಸಹಕಾರ ಕೃಷಿಪತ್ತಿನ / ಗ್ರಾಮೀಣ ಕೃಷಿಯೇತರ ಸಹಕಾರ ಸಂಘಗಳ, 
ಗ್ರಾಮೀಣ ವಿವಿದ್ದೋದ್ದೇಶ ಸಹಕಾರ ಸಂಘಗಳ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ , ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳ, 
ತೋಟಗಾರಿಕಾ ಸಹಕಾರ ಸಂಘಗಳ (ಕೃಷಿ /ತೋಟಗಾರಿಕೆ /ಹೈನುಗಾರಿಕೆ ಉತ್ಪನ್ನಗಳ ಸಂಸ್ಕರಣ ಸಹಕಾರ ಸಂಘಗಳೂ ಸೇರಿ), ಕುರಿ ಸಾಕಾಣಿಕೆ 
ಮತ್ತು ಕುರಿ ಉತ್ಪನ್ನಗಳ ಸಹಕಾರ ಸಂಘಗಳು , ಸಹಕಾರಿ ಸಕ್ಕರೆ ಕಾರ್ಖಾನೆಗಳ , ಸಹಕಾರಿ ಭೂ ಅಭಿವೃದ್ಧಿ ಬ್ಯಾಂಕುಗಳ , ಗ್ರಾಮೀಣ ಹಾಗೂ 
ನಗರ ಪ್ರದೇಶದಲ್ಲಿನ ಮೀನುಗಾರರ, ಬೀಡಿಕಾರ್ಮಿಕರ ಮತ್ತು ನೇಕಾರ ಸಹಕಾರ ಸಂಘ ಇತ್ಯಾದಿಗಳೊಂದರ ಸದಸ್ಯನಾಗಿ ಕನಿಷ್ಠ ಮೂರು 
ತಿಂಗಳಾಗಿದ್ದಲ್ಲಿ, ಆತನು ಹಾಗೂ ಅವನ ಕುಟುಂಬದ ಎಲ್ಲಾ ಸದಸ್ಯರು 2014 -15ನೇ ಸಾಲಿನಲ್ಲಿ ನಿಗದಿತ ವಂತಿಗೆಯನ್ನು ಪಾವತಿ ಮಾಡುವ 
ಮೂಲಕ ಯಶಸ್ವಿನಿ ಯೋಜನೆಯ ಸದಸ್ಯರಾಗಬಹುದು. ಅಲ್ಲದೆ ರಾಜ್ಯದ ಗ್ರಾಮೀಣ ಪ್ರದೇಶದ ಚಲನಚಿತ್ರಕಲಾವಿದರುಗಳ , 
ರಂಗಭೂಮಿಕಲಾವಿದರುಗಳ, ಜಾನಪದಕಲಾವಿದರುಗಳ ಸಾಂಸ್ಕೃತಿಕ ಅಭಿವೃದ್ಧಿ ಸಹಕಾರ ಸಂಘಗಳು, ಗ್ರಾಮೀಣ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ 
ಹೊಂದಿದ್ದು ಕಾಫಿ ಬೆಳೆಯುವ ಜಿಲ್ಲೆಗಳ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುತ್ತಿರುವ ಪ್ಲಾಂಟೇಷನ್ ಕಾರ್ಮಿಕರುಗಳು, ಗ್ರಾಮೀಣ ಸಹಕಾರ 
ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರುವ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಕೃಷಿ ಕ್ಷೇತ್ರದಿಂದ ಆಯ್ಕೆಯಾಗಿರುವ ರೈತ ಪ್ರತಿನಿಧಿಗಳು, 
ಗ್ರಾಮೀಣ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರುವ ಪತ್ರಕರ್ತರುಗಳು ( ಪಟ್ಟಣ ಪ್ರದೇಶದ ಪತ್ರಕರ್ತ ಸದಸ್ಯರನ್ನು ಹೊರತುಪಡಿಸಿ), 
ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿರುವ ಅಲೆಮಾರಿ, ಅರೆ - ಅಲೆಮಾರಿ ಜನಾಂಗಗಳ ವಿವಿದ್ದೋದ್ದೇಶ ಸಹಕಾರಿ ಸಂಘಗಳ ಹಾಗೂ ಇತರೆ 
ವಿವಿದೋದ್ದೇಶ ಸಹಕಾರ ಸಂಘಗಳ ಸದಸ್ಯರು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ವತಿಯಿಂದ ಸಂಘಟಿಸಲಟಿರುವ ಎಲ್ಲಾ ಗ್ರಾಮೀಣ ಸ್ವ 
ಸಹಾಯ ಗುಂಪು ಮತ್ತು ಸ್ತ್ರೀಶಕ್ತಿ ಗುಂಪುಗಳ ಸದಸ್ಯರು, ಗ್ರಾಮೀಣ ಪ್ರದೇಶದಲ್ಲಿನ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರುವ ಲೈಂಗಿಕ 
ಅಲ್ಪಸಂಖ್ಯಾತರು ( ಮಂಗಳ ಮುಖಿಯರು), ಅಲ್ಲದೇ ಸಹಕಾರ ಸಂಘ/ಬ್ಯಾಂಕ್‌ಗಳೊಡನೆ ವ್ಯವಹರಿಸುತ್ತಿರುವ ಗ್ರಾಮೀಣ ಪ್ರದೇಶದಲ್ಲಿರುವ ಸ್ವ 
ಸಹಾಯ ಗುಂಪು ಹಾಗೂ ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಕೂಡ ಯೋಜನೆಯಲ್ಲಿ ಸದಸ್ಯರಾಗಲು 
ಅರ್ಹರಿರುತ್ತಾರೆ. ಆದರೆ ಅಂತಹ ಸ್ವಸಹಾಯ ಗುಂಪುಗಳು ಸ್ಥಾಪನೆ/ ನೋಂದಾವಣೆಯಾಗಿ ಕನಿಷ್ಠ ಆರು ತಿಂಗಳು ಕಳೆದಿರಬೇಕು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೦೭೩ 


2 . 


ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯಲು ಒಬ್ಬ ವ್ಯಕ್ತಿಯು ಸಹಕಾರ ಸಂಘದ ಸದಸ್ಯನಾಗಿರಬೇಕು. ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಅಡಿ ಅಥವಾ ಕರ್ನಾಟಕ ಸೌಹಾರ್ದ ಸಹಕಾರ ಅಧಿನಿಯಮ 1997ರ ಅಡಿ ಅಥವಾ ಬಹು ರಾಜ್ಯ ಸಹಕಾರ ಸಂಘಗಳ 
ಅಧಿನಿಯಮ 2007ರ ಅಡಿ ನೋಂದಾಯಿಸಿದ ಹಾಗೂ ಮೇಲೆ ಸೂಚಿಸಿರುವ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದು 
01.06.2014ಕ್ಕೆ ಕನಿಷ್ಠ 3 ತಿಂಗಳಾಗಿರಬೇಕು. 
ಆದಾಗ್ಯೂ ನಗರ / ಪಟ್ಟಣದ ಜೊತೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಿರುವ ಪ್ರದೇಶದಲ್ಲಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ/ ಹಾಲು 
ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮಹಾನಗರಪಾಲಿಕೆ/ ನಗರ / ಪಟ್ಟಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದು, ಅವರು ಸದಸ್ಯತ್ವ ಹೊಂದಿರುವ 
ಸಹಕಾರ ಸಂಘಗಳ ವ್ಯಾಪ್ತಿಯಲ್ಲಿ ಕೃಷಿ ಜಮೀನು ಹೊಂದಿರುವವರು, ಈಗಾಗಲೇ ಕಳೆದ ಸಾಲುಗಳಲ್ಲಿ ಯೋಜನೆಯಡಿಯಲ್ಲಿ ಸದಸ್ಯತ್ವ 
ನೋಂದಾವಣೆಯಾಗಿದ್ದಲ್ಲಿ, ಪ್ರಸಕ್ತ ಸಾಲಿಗೂ ಸಹ ಅಂತಹವರುಗಳು ಯೋಜನೆಯಡಿಯಲ್ಲಿ ನವೀಕರಿಸಲು / ನೋಂದಾಯಿಸಲು 
ಅರ್ಹರಾಗಿತ್ತಾರೆ. 
ಅವಿಭಕ್ತ ಕುಟುಂಬದ ಯಾವುದೇ ಒಬ್ಬ ಸದಸ್ಯನು/ಸದಸ್ಯಳು ಮೇಲೆ ತಿಳಿಸಿರುವ ಅರ್ಹ ಸಹಕಾರ ಸಂಘದ ಸದಸ್ಯನಾಗಿ/ ಳಾಗಿ ಯಶಸ್ವಿನಿ 
ವರ್ಷದ ಮೊದಲ ದಿನ ಅಂದರೆ 01.06 .2014ಕ್ಕೆ 3 ತಿಂಗಳಾಗಿದ್ದಲ್ಲಿ, ಅಂತಹ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ನಿಗದಿತ ಅವಧಿಯಲ್ಲಿ 
ವಾರ್ಷಿಕ ವಂತಿಗೆ ಸಲ್ಲಿಸುವ ಮೂಲಕ ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯಬಹುದು. ಅವಿಭಕ್ತ ಕುಟುಂಬ ಅಂದರೆ ತಂದೆ, ತಾಯಿ , 
ಗಂಡು/ ಮದುವೆಯಾಗದ ಹೆಣ್ಣು ಮಕ್ಕಳು, ಸೊಸೆ, ಮೊಮ್ಮಕ್ಕಳೂ ಸೇರಿ ಎಂದು ಅರ್ಥೈಯಿಸುವುದು. 
ಮದುವೆಯಾಗಿರುವ ಹೆಣ್ಣು ಮಗಳು ಹಾಗೂ ಅವಳ ಮಕ್ಕಳು ತಂದೆ/ ತಾಯಿ /ಅಣ್ಣ/ತಮ್ಮ ಇವರ ಕುಟುಂಬದಲ್ಲಿಯೇ ಅಂದರೆ ಪ್ರಧಾನ 
ಅರ್ಜಿದಾರರ ಕುಟುಂಬದಲ್ಲಿ ವಾಸವಾಗಿದ್ದರೆ, ಅವರ ಪಾಲಿನ ವಂತಿಗೆ ಹಣ ಪಾವತಿಸಿದರೆ ನವೀಕರಣ / ನೋಂದಾವಣೆಗೆ ಹಾಗೂ 
ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. ಆದಾಗ್ಯೂ , 2014 - 15ನೇ ಸಾಲಿನ ಯೋಜನೆಯ ಅವಧಿಯಲ್ಲಿ ಮದುವೆಯಾದ ಹೆಣ್ಣು 
ಮಗಳು ತಂದೆ/ ತಾಯಿ / ಅಣ್ಣ/ ತಮ್ಮ ಇವರ ಜೊತೆ ವಾಸವಾಗಿರದೆ ಸಂಘದ ಕಾರ್ಯವ್ಯಾಪ್ತಿಯ ಹೊರಗೆ ವಾಸವಿದ್ದರೆ ಅಂಥಹ ಸಂದರ್ಭದಲ್ಲಿ 

ವಿವರಿಸಿದಂತೆ ಅವಿಭಕ್ತ ಕುಟುಂಬದ ಸದಸ್ಯೆಯಾಗಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ . ಆದರೆ , ಅವಳೇ 
ಸಹಕಾರ ಸಂಘದ ಸದಸ್ಯೆಯಾಗಿ ಯಶಸ್ವಿನಿ ವರ್ಷದ ಮೊದಲ ದಿನಕ್ಕೆ 3 ತಿಂಗಳು ಕಳೆದಿದ್ದಲ್ಲಿ, ಈ ನಿರ್ಬಂಧ ಅಂಥವಳಿಗೆ ಅನ್ವಯಿಸುವುದಿಲ್ಲ 
ಮದುವೆಯಾಗಿ ಗಂಡನ ಮನೆಯಲ್ಲಿ ವಾಸ ಮಾಡುತ್ತಿರುವ ಹಾಗೂ ಪ್ರಧಾನ ಅರ್ಜಿದಾರರ ಜೊತೆಯಲ್ಲಿ ವಾಸ ಮಾಡದೇ ಇರುವ ಹೆಣ್ಣು 
ಮಕ್ಕಳಿಂದ ಸಹಕಾರ ಸಂಘಗಳು ವಂತಿಗೆಯನ್ನು ಸ್ವೀಕರಿಸತಕ್ಕದಲ್ಲ . 
2014 -15ನೇ ಸಾಲಿನಲ್ಲಿ ಮದುವೆಯಾಗದ ಹೆಣ್ಣುಮಕ್ಕಳಿಗೆ ಪ್ರಧಾನ ಅರ್ಜಿದಾರರು ವಂತಿಗೆ ಪಾವತಿಸಿದ್ದು , ಆನಂತರ ಮದುವೆಯಾಗಿದ್ದಲ್ಲಿ 
ಅಂತಹ ಮದುವೆಯಾದ ಹೆಣ್ಣು ಮಕ್ಕಳಿಗೆ 2014 -15ನೇ ಸಾಲಿನಲ್ಲಿ 31.05.2015ರವರೆಗೆ ಯಶಸ್ವಿನಿ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು 
ಪಡೆಯಬಹುದಾಗಿದೆ. 
2014 - 15ನೇ ಸಾಲಿಗೆ ಯಶಸ್ವಿನಿ ವಾರ್ಷಿಕ ವಂತಿಗೆಯನ್ನು ಪ್ರತಿಯೊಬ್ಬರಿಗೆ ರೂ .250 / -ಕ್ಕೆ ನಿಗದಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ 
ಪಡೆಯಲು ಉದ್ದೇಶಿಸುವ ಪ್ರತಿಯೊಬ್ಬರು ರೂ . 250 / - ರಂತೆ ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಉದ್ದೇಶಿಸಿದ ಪ್ರತಿಯೊಬ್ಬ 
ಸದಸ್ಯರಿಗೆ ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಈ ಪೈಕಿ ರೂ .10 /- ಅನ್ನು ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು ಯಶಸ್ವಿನಿ ಸದಸ್ಯರುಗಳನ್ನು 
ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ ಸಂಘ /ಸಂಸ್ಥೆಯು ಇಟ್ಟುಕೊಂಡು, ಉಳಿದ ರೂ .240/- ಗಳನ್ನು ಹಣ 
ಸ್ವೀಕರಿಸಿದ 15 ದಿನಗಳೊಳಗಾಗಿ ಸಂಬಂಧಿಸಿದ ಜಿಲ್ಲಾ ಸಹಕಾರಿ ಬ್ಯಾಂಕುಗಳಲ್ಲಿ ಯಶಸ್ವಿನಿ ಟ್ರಸ್ಟ್ ಹೊಂದಿರುವ ಖಾತೆಗೆ ಜಮಾ 
ಮಾಡಬೇಕು/ ವರ್ಗಾಯಿಸತಕ್ಕದ್ದು. ವಿಳಂಬವಾದಲ್ಲಿ ಆ ಹಣವನ್ನು ಇಟ್ಟುಕೊಂಡ ಸಹಕಾರಿ ಸಂಘ/ಸಂಸ್ಥೆಯವರು ಬ್ಯಾಂಕಿನ ನಿಯಮಗಳ 
ಪ್ರಕಾರ ವಿಳಂಬದ ಅವಧಿಗೆ ಬಡ್ಡಿ ಪಾವತಿ ಮಾಡಲು ಬದ್ದರಾಗುತ್ತಾರೆ. 
ಒಂದೇ ಕುಟುಂಬದ ಸದಸ್ಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸಿದಲ್ಲಿ ನೀಡಲಾಗುತ್ತಿರುವ ವಿಶೇಷ 
ರಿಯಾಯಿತಿಯನ್ನು ಪ್ರಸಕ್ತ ವರ್ಷ ಅಂದರೆ 2014 - 15ನೇ ಸಾಲಿಗೂ ಮುಂದುವರಿಸಲಾಗಿದೆ. ಯಾವುದೇ ಒಂದು ಕುಟುಂಬದಲ್ಲಿ ಐವರು 
ಅಥವಾ ಅದಕ್ಕಿಂತ ಹೆಚ್ಚಿಗೆ ಕುಟುಂಬ ಸದಸ್ಯರನ್ನು ಯಶಸ್ವಿನಿ ಸದಸ್ಯರನ್ನಾಗಿ ನೋಂದಾಯಿಸಿದಲ್ಲಿ/ ನವೀಕರಿಸಿದಲ್ಲಿ ಅವರು ಪಾವತಿಸಬೇಕಾದ 
ವಂತಿಗೆ ಹಣದಲ್ಲಿ ಅಂದರೆ ಪ್ರತಿ ಸದಸ್ಯರಿಗೆ ರೂ .240/- ರಲ್ಲಿ ಶೇ .15 ರಿಯಾಯಿತಿ ಪಡೆಯಲು ಅರ್ಹರಿರುತ್ತಾರೆ. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಹಕಾರ ಸಂಘಗಳ ಸದಸ್ಯರು ವಾರ್ಷಿಕ ವಂತಿಗೆ ರೂ 50/- ನ್ನು ಪಾವತಿಸಿ 2014 -15ನೇ 
ಸಾಲಿನಲ್ಲೂ ಸಹ ಸದಸ್ಯರಾಗಬಹುದು ಹಾಗೂ ನವೀಕರಿಸಿಕೊಳ್ಳಬಹುದು. ಈ ಪೈಕಿ ರೂ .10 /- ಅನ್ನು ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು 
ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ ಸಂಘ/ ಸಂಸ್ಥೆಯು ಇಟ್ಟುಕೊಂಡು, ಉಳಿದ 
ರೂ .40 /- ಗಳನ್ನು ಯಶಸ್ವಿನಿ ಟ್ರಸ್ಟ್‌ಗೆ ಪಾವತಿಸಬೇಕು. ಉಳಿದ ರೂ .200/- ಗಳ ವಂತಿಗೆಯನ್ನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಸದಸ್ಯರಿಗೆ 
ಸರ್ಕಾರದ ವತಿಯಿಂದಲೇ ಭರಿಸಲಾಗುವುದು. 
ಯಶಸ್ವಿನಿ ಸದಸ್ಯರಾಗಲು ನಿಗದಿಗೊಳಿಸಿದ ಗರಿಷ್ಠ ವಯೋಮಿತಿ 75 ವರ್ಷ ಮುಂದುವರೆದಿರುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು 
ಯೋಜನೆಯ ಸೌಲಭ್ಯವನ್ನು ಪಡೆಯಲು ಯಶಸ್ವಿನಿ ವರ್ಷ ಪ್ರಾರಂಭ ಆಗುವ ದಿನ ಅಂದರೆ 01.06.2014ಕ್ಕೆ 75 ವರ್ಷಗಳು 
ಪೂರ್ಣಗೊಂಡಿದ್ದರೆ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹನಾಗುವುದಿಲ್ಲ. 
ನವಜಾತ ಶಿಶುವಿನ ತಾಯಿಯ ಹೆಸರು ಯಶಸ್ವಿನಿ ಕಾರ್ಡ್‌ನಲ್ಲಿದ್ದರೆ 30 ದಿನಗಳವರೆಗೆ ತಾಯಿ ಹೆಸರು ಇರುವ ಕಾರ್ಡಿನ ಆಧಾರದ ಮೇಲೆ ಈ 
ಯೋಜನೆಯಡಿಯಲ್ಲಿ ಬರುವ ಸೌಲಭ್ಯವನ್ನು ಪಡೆಯಬಹುದು. 30 ದಿನಗಳ ನಂತರದಲ್ಲಿ ಮಗುವಿನ ಹೆಸರಿನೊಂದಿಗೆ ಆ ವರ್ಷದಲ್ಲಿ ಯಾವ 
ಸಂದರ್ಭದಲ್ಲಿಯೂ ನೋಂದಾಯಿಸಿಕೊಂಡು ಯೋಜನೆಯ ಸವಲತ್ತು ಪಡೆಯಬಹುದು. 


7 , 


11 . 


೧೦೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


15. 


ಯಶಸ್ವಿನಿ ಯೋಜನೆಯು ಒಂದು ಸ್ವಂತ ಬಂಡವಾಳ ಯೋಜನೆಯಾಗಿದ್ದು, ಯೋಜನೆಯಡಿ ಸದಸ್ಯರಿಂದ ಸಂಗ್ರಹಿಸಿದ ವಂತಿಗೆಯ ಮೊತ್ತಕ್ಕಿಂತ 
ಶಸ್ತ್ರಚಿಕಿತ್ಸಾ ವೆಚ್ಚ ಪ್ರತಿ ವರ್ಷ ಹೆಚ್ಚಿಗೆ ಪಾವತಿ ಆಗುತ್ತಿದೆ. ಯೋಜನೆಯ ಸಬಲತೆಯ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರುಗಳನ್ನು 
ನೋಂದಾಯಿಸಲು ಪ್ರಯತ್ನಿಸುವುದು ಅತೀ ಅವಶ್ಯವಾಗಿದೆ. 2003 - 04ರಲ್ಲಿ ಯೋಜನೆಯನ್ನು ಸುಮಾರು 16.00 ಲಕ್ಷ ಸದಸ್ಯರುಗಳ 
ನೋಂದಾವಣೆಯೊಂದಿಗೆ ಪ್ರಾರಂಭಿಸಲಾಗಿದ್ದು , ಪ್ರತಿ ವರ್ಷಗಳಲ್ಲಿ ನೋಂದಾವಣೆ ಪ್ರಗತಿಯಾಗುತ್ತಾ ಬಂದಿದ್ದು, 2013 - 14ನೇ ಸಾಲಿನಲ್ಲಿ ಗರಿಷ್ಠ 
37.97 ಲಕ್ಷ ಸದಸ್ಯರ ನೋಂದಾವಣೆ ಆಗಿರುತ್ತದೆ. ಗ್ರಾಮೀಣ ಪ್ರದೇಶದ ಸಹಕಾರ ಸಂಘಗಳ ಸದಸ್ಯರ ಸಂಖ್ಯೆಯೇ ಸುಮಾರು 1. 25 ಕೋಟಿ 
ಇರುವುದನ್ನು ಮತ್ತು ಗ್ರಾಮೀಣ ಪ್ರದೇಶದ ಸ್ತ್ರೀ ಶಕ್ತಿ ಗುಂಪು/ ಸ್ವಸಹಾಯ ಗುಂಪುಗಳ ಸದಸ್ಯರ ಸಂಖ್ಯೆಯನ್ನು ಗಮನಿಸಿದಾಗ ಯೋಜನೆಯಲ್ಲಿ 
ಸದಸ್ಯರಾಗದವರ ಸಂಖ್ಯೆ ಹೆಚ್ಚಿಗೆ ಇರುತ್ತದೆ. ಆದ್ದರಿಂದ, 2014 -15ನೇ ಸಾಲಿನಲ್ಲಿ ಕನಿಷ್ಠ 50 .00ಲಕ್ಷ ಸದಸ್ಯರುಗಳನ್ನು ನೋಂದಾಯಿಸುವ ಗುರಿ 
ನಿಗದಿಪಡಿಸಲಾಗಿದೆ. ಪ್ರತಿ ಜಿಲ್ಲೆಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು ಸಹಕಾರ ಸಂಘಗಳ ನಿಬಂಧಕರು ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ಗುರಿ 
ನಿಗದಿಗೊಳಿಸುವಂತೆ ಸೂಚಿಸಲಾಗಿದೆ. 
2013 - 14ನೇ ಸಾಲಿನಲ್ಲಿ 37.97 ಲಕ್ಷ ಸದಸ್ಯರನ್ನಾಗಿ ನೋಂದಾಯಿಸಿದ್ದು, ಅವರೆಲ್ಲರೂ 2014 -15 ನೇ ಸಾಲಿಗೆ ಯಶಸ್ವಿನಿ ಸದಸ್ಯರುಗಳನ್ನಾಗಿ 
ನವೀಕರಿಸುವಂತೆ ನೋಡಿಕೊಳ್ಳತಕ್ಕದ್ದು ಮತ್ತು ಒಟ್ಟು ನೋಂದಾವಣೆಯಲ್ಲಿ ಗಣನೀಯ ಸಾಧನೆ ಮಾಡಿ 50.00 ಲಕ್ಷ ಸದಸ್ಯರುಗಳನ್ನು ಯಶಸ್ವಿನಿ 
ಯೋಜನೆಯಲ್ಲಿ ನೋಂದಾಯಿಸಬೇಕು. 
2014 - 15ನೇ ಸಾಲಿಗೆ ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಕಾರ್ಯಕ್ರಮವನ್ನು ಈ ಕೆಳಗಿನಂತೆ ನಿಗದಿಗೊಳಿಸಲಾಗಿದೆ. 
ಅ) ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ/ ನವೀಕರಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ದಿನಾಂಕ: 15 .03.2014 . 
ಆ) ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ/ ನವೀಕರಿಸುವ ಕೊನೆಯ ದಿನಾಂಕ: 31.05.2014, 
ಯಶಸ್ವಿನಿ ಯೋಜನೆಯಡಿಯಲ್ಲಿ 2013 -14ನೇ ಸಾಲಿನಲ್ಲಿ ಸದಸ್ಯರಾಗಿದ್ದವರಿಗೆ ನವೀಕರಿಸಲು ಮುಕ್ತಾಯ ದಿನಾಂಕ : 31.05.2014 , ಆದರೆ 
2013 -14ನೇ ಸಾಲಿನಲ್ಲಿ ನೀಡಲಾದ ಕಾರ್ಡಿನ ಮೇಲೆಯೇ 31 - 7 - 2014ರವರೆಗೂ ಯಶಸ್ವಿನಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು 
ಅರ್ಹರಿರುತ್ತಾರೆ. ಯಾರು ದಿನಾಂಕ: 31 - 5 - 2014ರೊಳಗೆ ನವೀಕರಣ ಮಾಡಿಕೊಳ್ಳುತ್ತಾರೆಯೋ ಅಂತಹವರಿಗೆ ಮಾತ್ರ 2014 - 15ನೇ 
ಸಾಲಿನಲ್ಲಿ ಯಶಸ್ವಿನಿ ಸೌಲಭ್ಯಕ್ಕೆ ದಿನಾಂಕ:01 - 08 - 2014ರಿಂದ ಅರ್ಹರು ಮತ್ತು ಅವರಿಗೂ ಸಹ ಯೋಜನೆಯ ಅವಧಿ ದಿನಾಂಕ:01 - 06 - 2014 
ರಿಂದ ದಿನಾಂಕ:31 - 05 - 2015 ಅನ್ವಯವಾಗುತ್ತದೆ. 
ಯಶಸ್ವಿನಿ ಯೋಜನೆಯಡಿಯಲ್ಲಿ ಮೇಲೆ ನಮೂದಿಸಿದ ದಿನಾಂಕಗಳ ನಂತರದ ಅವಧಿ ಮುಂದುವರಿಯದಿದ್ದಲ್ಲಿ, ಯಶಸ್ವಿನಿ ಸದಸ್ಯರುಗಳ 
ನೋಂದಾಯಿಸುವಿಕೆಗೆ/ ನವೀಕರಣಕ್ಕೆ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಒಂದು ವೇಳೆ ನಿಗದಿತ ದಿನಾಂಕಗಳ ನಂತರ ನೋಂದಾಯಿಸಿದಲ್ಲಿ 
ಅಂಥವರು ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗುವುದಿಲ್ಲ. 
2014 -15ನೇ ಸಾಲಿನಲ್ಲಿ ಯಶಸ್ವಿನಿ ಸದಸ್ಯರುಗಳನ್ನು ಹೊಸದಾಗಿ ನೋಂದಾಯಿಸಲು 2013 - 14ನೇ ಸಾಲಿನಲ್ಲಿ ಸರಬರಾಜು ಮಾಡಿರುವ ಹೊಸ 
ನೋಂದಾವಣಿ ಫಾರಂಗಳನ್ನು ಮಾತ್ರ ಎಲ್ಲರಿಗೂ ಉಪಯೋಗಿಸಬೇಕು ಮತ್ತು ಗುರುತಿನ ಚೀಟಿ ಒದಗಿಸಬೇಕು. ಬೇರೆ ಯಾವುದೇ ವರ್ಷಗಳಲ್ಲಿ 
ನೀಡಿರುವ ಫಾರಂಗಳನ್ನು ಉಪಯೋಗಿಸತಕ್ಕದ್ದಲ್ಲ 
2013 -14ನೇ ಸಾಲಿನ ಸರಬರಾಜಿನಲ್ಲಿ ಉಳಿದ ಫಾರಂಗಳನ್ನು ಮಾತ್ರ 2014 - 15ನೇ ಸಾಲಿಗೆ ಉಪಯೋಗಿಸಬೇಕು, ಹಾಗೆಯೇ 
ಉಪಯೋಗಿಸುವಾಗ ನೋಂದಾವಣೆ ಅರ್ಜಿಯಲ್ಲಿ 2014 -15ನೇ ಸಾಲಿನ ಯೋಜನಾ ಪ್ರಾರಂಭ ದಿನಾಂಕ:01.06.2014 ಮತ್ತು ಮ 
ದಿನಾಂಕ:31. 05 .2015 ಎಂದು ಹಾಗೂ ನೋಂದಾವಣಿ ಫಾರಂಗಳ 2 ಭಾಗಗಳಲ್ಲೂ ರೂ .210/ - ಎಂಬುದನ್ನು ರೂ .240/ - ಎಂದು ತಿದ್ದಿ 
ಆಯಾ ಸಂಘದ ಕಾರ್ಯದರ್ಶಿಗಳು ಅವರ ಛೋಟಾ ಸಹಿ ಮಾಡಿ ಸಂಘದ ಮೊಹರು ಹಾಕಬೇಕು. 
ಆನಂತರ ಈ ವರ್ಷಕ್ಕೆ ಯಶಸ್ವಿನಿ ಟ್ರಸ್ಟನಿಂದ ಸರಬರಾಜು ಮಾಡಿದ ನೋಂದಣಿ ಫಾರಂಗಳನ್ನು ಉಪಯೋಗಿಸಬೇಕು, ನೋಂದಾವಣೆಗೆ 
ಬೇಕಾದ ಅವಶ್ಯಕ ಸಂಖ್ಯೆಯ ಫಾರಂಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರುಗಳು ಯಶಸ್ವಿನಿ ಟ್ರಸ್ಟ್ ಕಛೇರಿಯಿಂದ ಪಡೆದು ಅವರ 
ವ್ಯಾಪ್ತಿಯ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಫಾರಂ ಪುಸ್ತಕಗಳನ್ನು ಹಂತ - ಹಂತವಾಗಿ ಪೂರೈಸಿ ಸ್ವೀಕೃತಿ ಪಡೆಯಬೇಕು. ಒಮ್ಮೆ 
ಪೂರೈಸಿದ ಫಾರಂಗಳಲ್ಲಿ ಸಹಕಾರ ಸಂಘದವರು ಮಾಹಿತಿಯನ್ನು ಪೂರ್ತಿಯಾಗಿ ನಮೂದಿಸಿ ವಂತಿಗೆ ಹಣವನ್ನು ಬ್ಯಾಂಕಿಗೆ ಪಾವತಿ ಮಾಡಿದ 
ನಂತರವೇ ಮತ್ತೆ ಫಾರಂಗಳನ್ನು ಒದಗಿಸಬೇಕು. ಸಹಕಾರ ಸಂಘಕ್ಕೆ ಫಾರಂ ಪೂರೈಸುವಾಗ ಪುಸ್ತಕದ ಸಂಖ್ಯೆ ಮತ್ತು ಯುನಿಕ್ ಐ. ಡಿ 
ಸಂಖ್ಯೆಯನ್ನು ನಮೂದಿಸಿ ಕಾರ್ಯದರ್ಶಿಯಿಂದ ಸ್ವೀಕೃತಿ ಪಡೆದುಕೊಳ್ಳಬೇಕು. ಈ ಬಗ್ಗೆ ಪರಿಶೀಲನೆಗಾಗಿ ಪ್ರತ್ಯೇಕ ಪುಸ್ತಕದಲ್ಲಿ ಬರೆದಿಟ್ಟಿರಬೇಕು. 
ನವೀಕರಣಕ್ಕಾಗಿ ವೆಬ್‌ಸೈಟ್‌ನಲ್ಲಿರುವ ಫಾರಂನ್ನು ಉಪಯೋಗಿಸಬೇಕು. ನವೀಕರಿಸಿ ಕೊಂಡ ಸದಸ್ಯರಿಗೆ ಹೊಸದಾಗಿ ಐಡಿ ಕಾರ್ಡ್ ಕೊಡತಕ್ಕದಲ್ಲ, 
ಅವರಿಗೆ ಹಣ ಪಾವಿತಿಸಿದ್ದಕ್ಕೆ ರಶೀತಿ ಕೊಟ್ಟು, ರಶೀತಿಯಲ್ಲಿ ಈಗಾಗಲೇ ನೀಡಿರುವ ಕಾರ್ಡ್ನ ಯುನಿಕ್ ಐಡಿ ನಂಬರ್‌ನ್ನು ನಮೂದಿಸಬೇಕು 
ಮತ್ತು ಪಾವತಿಸಿದ ತಿಂಗಳು, ವರ್ಷ ಮತ್ತು ದಿನಾಂಕವನ್ನು ತಪ್ಪದೆ ನಮೂದಿಸಬೇಕು. ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ನವೀಕರಣಕ್ಕಾಗಿ 
ಭರ್ತಿಮಾಡಿದ ನವೀಕರಣದ ಫಾರಂಗಳನ್ನು ಡಾಟಾ ಎಂಟ್ರಿಗೆ ಕಳುಹಿಸಬೇಕು. ನವೀಕರಿಸಿಕೊಂಡ ಸದಸ್ಯರು ಈ ಹಿಂದೆ ಪಡೆದ ಐಡಿ 
ಕಾರ್ಡ್ನೊಡನೆ, 2014 - 15ನೇ ಸಾಲಿಗೆ ವಾರ್ಷಿಕ ವಂತಿಗೆ ಪಾವತಿಸಿದ ರಶೀತಿಯನ್ನು ನೆಟ್‌ವರ್ಕ್ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆಯಲು 
ಹಾಜರುಪಡಿಸಬೇಕು. ಹೊಸದಾಗಿ ನೋಂದಾಯಿಸಿಕೊಂಡವರಿಗೆ ನೋಂದಾವಣೆ ಫಾರಂನ ಕೆಳಭಾಗವನ್ನು ಸದಸ್ಯರಿಗೆ ಕೊಡಬೇಕು. 
ಮೇಲ್ಬಾಗವನ್ನು ಡಾಟಾ ಎಂಟ್ರಿ ಮಾಡಲು ಸಂಬಂಧಿಸಿದ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿಗೆ ನೀಡಬೇಕು. ನೋಂದಾವಣೆ 
ಅವಧಿಯಲ್ಲಿ ಪ್ರತಿ ತಿಂಗಳ ಕೊನೆಯಲ್ಲಿ ಸಂಗ್ರಹಿಸಿದ ವಂತಿಗೆಯ ಹಣವನ್ನು ಬ್ಯಾಂಕಿಗೆ ಜಮೆ ಮಾಡಿ ರಶೀದಿಯೊಂದಿಗೆ ಕಳಿಸಬೇಕು ಮತ್ತು 
ಆಗಿಂದಾಗ್ಗೆ ಡಾಟಾ ಎಂಟ್ರಿ ಮಾಡಲು ಅನುಕೂಲವಾಗುವಂತೆ ಪ್ರತಿತಿಂಗಳ ಕೊನೆಯಲ್ಲಿ ಹೊಸ ನೋಂದಾವಣೆ ಅರ್ಜಿ / ನವೀಕರಣವಾದವರ 
ವಿವರ ಮತ್ತು ನವೀಕರಣದ ಸಂದರ್ಭದಲ್ಲಿ ಹೊಸ ಸದಸ್ಯರುಗಳ ಸೇರ್ಪಡೆಯನ್ನು ಆಡ್ ಆನ್ ಕಾರ್ಡ್‌ನಲ್ಲಿ ಪೋಟೋ ಅಂಟಿಸಿ, ಎಲ್ಲಾ 
ವಿವರಗಳೊಂದಿಗೆ ಹೊಸದಾಗಿ ನೋಂದಾಯಿಸಿದ ಮತ್ತು ನವೀಕರಣವಾದ ಸದಸ್ಯರುಗಳ ತಖ್ಯೆಯೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರ 
ಕಛೇರಿಗೆ ನೀಡಿ ಸ್ವೀಕೃತಿ ಪಡೆಯಬೇಕು. 


18, 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೦೭೫ 


19 . ಈ ಹಿಂದೆ ಯಶಸ್ವಿನಿ ಸದಸ್ಯರಿಗೆ ನೀಡಲಾಗುತ್ತಿದ್ದ ಗುರುತಿನ ಚೀಟಿ ಮತ್ತು ರಶೀದಿಯ ಹಿಂಭಾಗದಲ್ಲಿ ನೋಂದಾಯಿಸಿದ ಪೋಟೋ ಅಂಟಿಸುವ 

ಪದ್ದತಿ ಇರಲಿಲ್ಲ. ವೆಬ್‌ಸೈಟ್‌ನಲ್ಲಿ ಸದಸ್ಯರ ಪೋಟೋ ಸಹಿತ ಮಾಹಿತಿಯನ್ನು ಅಳವಡಿಸುವವರೆಗೆ ನೆಟ್‌ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು 
ಸ್ವಘೋಷಣಾ ಪತ್ರಕ್ಕಾಗಿ ಸಹಕಾರ ಸಂಘಗಳಿಗೆ ಬೇಟಿ ನೀಡಬೇಕಾಗುತ್ತಿತ್ತು. ಈ ತೊಂದರೆಯನ್ನು ತಪ್ಪಿಸಲು ಈ ಕೆಳಕಂಡ ಬದಲಾವಣೆಯನ್ನು 
ಮಾಡಲಾಗಿದೆ. 
ಅ. 2014 -15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾಯಿಸಿದವರಿಗೆ ಹೊಸ ಕಾರ್ಡುಗಳನ್ನು ಕೊಡಬೇಕು. ಪ್ರಧಾನ ಅರ್ಜಿದಾರರು ಮತ್ತು 

ಅವರ ಕುಟುಂಬದ ಸದಸ್ಯರ ಎರಡು ಭಾವಚಿತ್ರಗಳನ್ನು ತಂದು ಕಛೇರಿ ಪ್ರತಿ ಮತ್ತು ಸದಸ್ಯರ ಪ್ರತಿಯ ಹಿಂಭಾಗದಲ್ಲಿ ಅರ್ಜಿ ಫಾರಂನಲ್ಲಿ 

ಕ್ರಮ ಸಂಖ್ಯೆ ಅನುಗುಣವಾಗಿ ಪೋಟೋಗಳನ್ನು ಅಂಟಿಸಿ ಭಾವಚಿತ್ರದ ಕೆಳಗೆ ಅವರ ಹೆಸರನ್ನು ಬರೆಯಬೇಕು. 
ಆ. 2014 -15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾಯಿಸುವ ಸದಸ್ಯರ ಕಾರ್ಡ್ ಹಿಂಭಾಗದಲ್ಲಿರುವ ಸದಸ್ಯರ ಎಲ್ಲಾ ಪೋಟೋಗಳ ಮೇಲೆ 
ಸಹಕಾರ ಸಂಘದ ಮುದ್ರೆಯನ್ನು ಹಾಕಬೇಕು. ( 2013 - 14ರಲ್ಲಿ ಸದಸ್ಯರಾದವರ ಯಶಸ್ವಿನಿ ಕಾರ್ಡ್‌ನಲ್ಲಿ ಒಂದುವೇಳೆ ಸಹಕಾರ ಸಂಘದ 

ಇಲ್ಲದಿದ್ದಲ್ಲಿ ನವೀಕರಣ ಮಾಡುವ ಸಂದರ್ಭದಲ್ಲಾದರೂ ಮೂಲ ಕಾರ್ಡ್ ಮೇಲೆ ಸಹಕಾರ ಸಂಘದ ಮುದ್ರೆ ಹಾಕಬೇಕು) 
20 . 2014 -15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾವಣೆ/ನವೀಕರಣಗೊಂಡ/ ಸೇರ್ಪಡೆಯಾದ ಸದಸ್ಯರುಗಳಿಗೆ ಸಂಘವು ವಾರ್ಷಿಕ ವಂತಿಗೆ ಹಣ 

ಪಡೆದು ನೀಡಿರುವ ಸ್ವೀಕೃತಿ ರಶೀದಿಯನ್ನು ಮತ್ತು ನೋಂದಾವಣೆ ಫಾರಂನ ಸದಸ್ಯರಗಳ ಪ್ರತಿಯನ್ನು ಸದಸ್ಯರು 2014 - 15ನೇ ಸಾಲಿನ 
ಅಂತ್ಯದವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ಯೋಜನೆಯ ಸೌಲಭ್ಯವನ್ನು ಪಡೆಯುವ ಸಂದರ್ಭದಲ್ಲಿ ಐಡಿ ಕಾರ್ಡು ಮತ್ತು 

ರಶೀದಿಯನ್ನು ಟ್ರಸ್ಸಿನಿಂದ ಅಂಗೀಕರಿಸಲ್ಪಟ್ಟ ಆಸ್ಪತ್ರೆಗಳಿಗೆ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಎಂಬ ತಿಳಿವಳಿಕೆ ನೀಡತಕ್ಕದ್ದು. 
21. ಈಗಾಗಲೇ ಸದಸ್ಯತ್ವ ಪಡೆದುಕೊಂಡಿದ್ದು 2014 -15ನೇ ಸಾಲಿನಲ್ಲಿ ನವೀಕರಣದ ಸಮಯದಲ್ಲಿ ಈ ಹಿಂದೆ ನೊಂದಾಯಿಸಿಕೊಂಡಿರುವ 

ಸದಸ್ಯರನ್ನಲ್ಲದೆ, ಇನ್ನು ಹೆಚ್ಚು ಕುಟುಂಬದ ಸದಸ್ಯರನ್ನು ನವೀಕರಿಸಲು ಅವರಿಗೆ ನಿಗದಿತ ವಂತಿಗೆ ಪಾವತಿಸಿ ನವೀಕರಣದಲ್ಲಿ ಹೊಸ 
ಸೇರ್ಪಡೆಗಾಗಿ ಇರುವ ನವೀಕರಣದಲ್ಲಿ ಹೊಸ ಸೇರ್ಪಡೆ ಅರ್ಜಿ ಫಾರಂಗಳಲ್ಲಿ ಅವರ ಮಾಹಿತಿಯನ್ನು ತುಂಬಿ ಹಿಂಬಾಗದಲ್ಲಿ ಫೋಟೋ 
ಅಂಟಿಸಿ ಡಾಟಾ ಎಂಟ್ರಿಗೆ ಕಳುಹಿಸಬೇಕು ಮತ್ತು ನವೀಕರಣದಲ್ಲಿ ಹೊಸ ಸೇರ್ಪಡೆಯಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ಹಿಂದೆ 
ನೀಡಿದ ಮೂಲ ಕಾರ್ಡಿನಲ್ಲಿಯೂ ಹೊಸದಾಗಿ ಸೇರ್ಪಡೆಯಾದವರ ಫೋಟೋ ಅಂಟಿಸಿ ಮೂಲಕಾರ್ಡುನ್ನು ಕಾರ್ಡುದಾರರಿಗೆ 
ಹಿಂತಿರುಗಿಸಬೇಕು. 
2008 - 09ರ ಸಾಲಿನಿಂದ ಸದಸ್ಯರುಗಳಿಗೆ ಯುನಿಕ್ ಐಡಿ ಸಂಖ್ಯೆಯನ್ನು ನೀಡಿ ಸದಸ್ಯರುಗಳ ಮಾಹಿತಿಯನ್ನು ಯಶಸ್ವಿನಿ ವೆಬ್‌ಸೈಟ್ 
WWW .yeshasvini. kar .nic .in/yeshsearch ನಲ್ಲಿ ಅಳವಡಿಸಲಾಗಿದೆ. 2010 -11ನೇ ಸಾಲಿನಿಂದ ಹೊಸದಾಗಿ ನೋಂದಾವಣೆಯಾಗಿದ್ದ 
ಸದಸ್ಯರುಗಳು ಮತ್ತು ನವೀಕರಣಗೊಂಡಿದ್ದ ಸದಸ್ಯರುಗಳ ಮಾಹಿತಿಯನ್ನು ಕೂಡಾ ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗಿದೆ. ಆದ್ದರಿಂದ 2008 - 09 
ಮತ್ತು ಅದಕ್ಕಿಂತ ಹಿಂದೆ ಯೋಜನೆಯ ಸದಸ್ಯರುಗಳಾಗಿದ್ದವರು ಮತ್ತು ನಂತರ ನೋಂದಾವಣೆ ನವೀಕರಿಸದೇ ಇದ್ದವರು, 2014 - 15ನೇ 
ಸಾಲಿನಲ್ಲಿ ಯೋಜನೆಯಡಿಯಲ್ಲಿ ಸೇರಲು ಬಯಸಿದಲ್ಲಿ, ಅಂತಹ ಸದಸ್ಯರುಗಳನ್ನು ನೋಂದಾಯಿಸಲು ಹೊಸ ನೋಂದಾವಣಿ ಫಾರಂಗಳನ್ನು 
ಉಪಯೋಗಿಸಬೇಕು. 
ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ತಮ್ಮಲ್ಲಿ ಸಾಲಪಡೆಯುವ ಸದಸ್ಯರು ಮತ್ತು ಅವರ ಕುಟುಂಬದ ಇತರೆ ಎಲ್ಲಾ ಸದಸ್ಯರನ್ನು 
ಯಶಸ್ವಿನಿ ಯೋಜನೆಯಡಿಯಲ್ಲಿ ಮನವೊಲಿಸಿ ಯಶಸ್ವಿನಿ ಯೋಜನೆಯಡಿಯಲ್ಲಿ ಸ್ವ - ಪ್ರೇರಣೆಯಿಂದ ಸದಸ್ಯರನ್ನಾಗಿ ಮಾಡುತ್ತಿವೆ. ಇದೇ ರೀತಿ 
ಉಳಿದ ಎಲ್ಲಾ ಜಿಲ್ಲಾ ಕೇಂದ್ರ ಬ್ಯಾಂಕುಗಳು ಮತ್ತು ಇತರೆ ಗ್ರಾಮೀಣ ಸಹಕಾರ ಸಂಘಗಳು ತಮ್ಮಲ್ಲಿ ಸಾಲಪಡೆಯುವ ಸದಸ್ಯರ ಮನವೊಲಿಸಿ 
ಸಾಲಗಾರರು ಮತ್ತು ಅವರ ಕುಟುಂಬದ ಇತರೆ ಎಲ್ಲಾ ಸದಸ್ಯರನ್ನು ಯಶಸ್ವಿನಿ ಯೋಜನೆಯಡಿಯಲ್ಲಿ ನೋಂದಾಯಿಸಲು ಕ್ರಮ ಕೈಗೊಳ್ಳಲು 
ತಿಳಿಸಿದೆ. 
ಅದೇ ರೀತಿ ಪಿಕಾರ್ಡ್ ಬ್ಯಾಂಕುಗಳೂ ಕೂಡ ದೀರ್ಘಾವಧಿ ಸಾಲ ವಿತರಣೆ/ ವಸೂಲಾತಿ ಸಂದರ್ಭದಲ್ಲಿ ಯಶಸ್ವಿನಿ ವಾರ್ಷಿಕ ವಂತಿಗೆ 
ಹಣವನ್ನು ಸಾಲಗಾರರ ಕುಟುಂಬದ ಅರ್ಹ ವ್ಯಕ್ತಿಗಳನ್ನು ಮನವೊಲಿಸಿ ಸದಸ್ಯರಾನ್ನಾಗಿ ಮಾಡಬೇಕು. 
ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು, ಸಹಕಾರಿ ನೂಲಿನ ಗಿರಣಿಗಳು ಇತ್ಯಾದಿ ಸಹಕಾರಿ ಸಂಘಗಳು 
ಅವರ ಸದಸ್ಯರಿಗೆ ಹಣ ಪಾವತಿ ಮಾಡುವಾಗ ಅಂತಹ ಸದಸ್ಯರ ಕುಟುಂಬದ ಅರ್ಹ ವ್ಯಕ್ತಿಗಳನ್ನು ಮನವೋಲಿಸಿ ಸದಸ್ಯರನ್ನಾಗಿ ನೋಂದಾವಣೆ 
ಮಾಡಬೇಕು. ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಯಾವುದೇ ಸದಸ್ಯನು ಸರ್ಕಾರಿ ನೌಕರನಾಗಿ ಅಥವಾ ಖಾಸಗಿ ಕಂಪನಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಬೇರೆ ಯಾವುದೇ ಆರೋಗ್ಯ ವಿಮಾ ಯೋಜನೆಯ ಸೌಲಭ್ಯಕ್ಕೆ ಅರ್ಹನಾಗಿದ್ದಲ್ಲಿ, ಅಂತಹವರನ್ನು ಯಶಸ್ವಿನಿ 
ಯೋಜನೆಯ ಫಲಾನುಭವಿಯಾಗಿ ನೋಂದಾಯಿಸಬಾರದು. ಆದಾಗ್ಯೂ ಯಾವುದೇ ಕಾರಣಕ್ಕಾಗಿ ನೋಂದಾಯಿಸಿದರೂ ಅವರು ಯಶಸ್ವಿನಿ 
ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗುವುದಿಲ್ಲ. 
ರಾಜ್ಯದಲ್ಲಿ ಕೆಲವು ಹಾಲು ಉತ್ಪಾದಕರ ಒಕ್ಕೂಟಗಳು ಮತ್ತು ಕೆಲವು ಸಹಕಾರ ಸಂಘ/ ಸಂಸ್ಥೆಗಳು ಅವುಗಳ ಸದಸ್ಯರ ಯಶಸ್ವಿನಿ ವಂತಿಗೆಯಲ್ಲಿ 
ಭಾಗಶಃ ಹಣವನ್ನು ಸಹಕಾರ ಸಂಘದ ಸ್ವಂತ ಬಂಡವಾಳದಿಂದ ಭರಿಸುತ್ತಿವೆ. ಈ ಪದ್ಧತಿಯನ್ನು ರಾಜ್ಯದ ಎಲ್ಲಾ ಸಹಕಾರ ಸಂಘ ಸಂಸ್ಥೆಗಳೂ 
ಕೂಡ ಅನುಸರಿಸುವಂತೆ ಪ್ರೋತ್ಸಾಹಿಸಲು ಸೂಚಿಸಲಾಗಿದೆ. 
2014 -15ನೇ ಸಾಲಿನಲ್ಲಿ ಹೊಸದಾಗಿ/ನವೀಕರಣ ಮಾಡಿಕೊಳ್ಳುವ ಸದಸ್ಯರುಗಳು ಸುಳ್ಳು ಮಾಹಿತಿ ಮತ್ತು ಅಕ್ರಮವಾಗಿ ಸದಸ್ಯರ ಅಥವಾ 
ಸಹಕಾರ ಸಂಘಗಳ ತಪ್ಪಿನಿಂದಾಗಿ ಆಗಿದ್ದರೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ನೋಂದಾವಣೆ ಹೊಂದಿದ್ದರೆ ಅಂತಹ ವ್ಯಕ್ತಿಗಳು ಯಶಸ್ವಿನಿ 
ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ಅನರ್ಹರು ಹಾಗೂ ಪಾವತಿಸಿದ ವಂತಿಗೆ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು 
ಹಾಗೆಯೇ ಅಂತಹ ಫಲಾನುಭವಿಗಳ ಯಶಸ್ವಿನಿ ಯೋಜನೆಯ ಸದಸ್ಯತ್ವ ತಂತಾನೇ ರದ್ದುಗೊಳ್ಳುತ್ತದೆ, ಪ್ರತ್ಯೇಕ ರದ್ದತಿ ಆದೇಶದ ಅವಶ್ಯಕತೆ 
ಇರುವುದಿಲ್ಲ. 


25 . 


26. 


೧೦೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


30 . 


28. ಯಶಸ್ವಿನಿ ಯೋಜನೆಯಡಿಯಲ್ಲಿನ ಮಾಹಿತಿಯನ್ನೊಳಗೊಂಡ ಬೋಚರ್‌ಗಳನ್ನು ಸಹಕಾರ ಸಂಘಗಳು 

2014 - 15ನೇ ಸಾಲಿಗೆ ಯೋಜನೆಯಡಿಯಲ್ಲಿ ಹೊಸದಾಗಿ ನೋಂದಾಯಿಸುವ/ ನವೀಕರಣಗೊಳ್ಳುವ ಫಲಾನುಭವಿಗಳ ಯಶಸ್ವಿನಿ ಕಾರ್ಡ್ 
ಹೊಂದಿರುವ ಪ್ರಧಾನ ಅರ್ಜಿದಾರರಿಗೆ ಮಾತ್ರ ಈ ಬ್ಯೂಚರ್‌ಗಳನ್ನು ನೀಡಿ, ಬ್ಯೂಚರ್‌ನ್ನು ಸ್ವೀಕರಿಸಿರುವ ಬಗ್ಗೆ ಸ್ವೀಕೃತಿಯನ್ನು ಪಡೆದು 
ಸಹಕಾರ ಸಂಘಗಳು ಇಟ್ಟುಕೊಂಡಿರಬೇಕು. 
2014 - 15ನೇ ಸಾಲಿನಲ್ಲಿ ಕೆಲವು ಸದಸ್ಯರು ಯಶಸ್ವಿನಿ ವಂತಿಗೆ ಹಣವನ್ನು ಸಹಕಾರ ಸಂಘಕ್ಕೆ ಪಾವತಿ ಮಾಡಿ , ಫೋಟೋ ಇತ್ಯಾದಿ ಅವಶ್ಯಕ 
ಮಾಹಿತಿಯನ್ನು ಒದಗಿಸದೆ ಇದ್ದರೆ, ಈ ಕಾರಣದಿಂದ ಸಹಕಾರ ಸಂಘದಲ್ಲಿ ಬಾಕಿ ಉಳಿದ ವಂತಿಗೆಯ ಮೊತ್ತವನ್ನು ಸಹಕಾರ ಸಂಘವು 
ಯಶಸ್ವಿನಿ ಟ್ರಸ್ಟಿಗೆ ನೀಡಿದ ದೇಣಿಗೆಯೆಂದು ಪರಿಗಣಿಸಿ, ಟ್ರಸ್ಟ್ನ ಖಾತೆಗೆ ಜಮಾಮಾಡತಕ್ಕದ್ದು. 
2014 - 15ನೇ ಸಾಲಿನ ಯಶಸ್ವಿನಿ ಯೋಜನೆಯ ಅವಧಿಯು ದಿನಾಂಕ: 01.06. 2014ರಿಂದ ಪ್ರಾರಂಭವಾಗಿ 31 .05.2015ಕ್ಕೆ ಮುಗಿಯುತ್ತದೆ. ಆದ 

ಲೆ ಅನ್ವಯ ಹೊಸದಾಗಿ ನೋಂದಾವಣೆಯಾಗುವ/ ಸೇರ್ಪಡೆಯಾಗುವ ಫಲಾನುಭವಿಗಳು ಯಶಸ್ವಿನಿ ಯೋಜನೆಯ 
ಸೌಲಭ್ಯವನ್ನು ದಿನಾಂಕ: 01.06 . 2014 ರಿಂದ ಜಾರಿಗೆ ಬರುವಂತೆ ಮಾತ್ರ ಪಡೆಯಲು ಅರ್ಹರಾಗುತ್ತಾರೆ. ಆದ್ದರಿಂದ ಸಹಕಾರ ಸಂಘಗಳು ನೀಡುವ 
ವಂತಿಗೆ ಹಣ ಸ್ವೀಕೃತಿ ರಶೀದಿ/ ಫಲಾನುಭವಿಗೆ ಈ ಮೇಲಿನ ಅಂಶದ ಬಗ್ಗೆ ಸ್ಪಷ್ಟವಾಗಿ ತಿಳುವಳಿಕೆಯನ್ನು ಕೂಡಬೇಕು. 
ಇತರೆ ವಿಷಯಗಳ ಬಗ್ಗೆ ಈ ಮೊದಲು ನೀಡಲಾದ ಸುತ್ತೋಲೆಗಳಲ್ಲಿ ಮೇಲಿನ ನಿಯಮಗಳಿಗೆ ವಿರುದ್ಧವಲ್ಲದ ಮಾರ್ಗಸೂಚಿ ನಿಯಮಗಳನ್ನು 
ಪಾಲಿಸುವಂತೆ ಸೂಚಿಸಲಾಗಿದೆ. ಯಶಸ್ವಿನಿ ಯೋಜನೆಯ ಮಾರ್ಗಸೂಚಿಗಳ ಬಗ್ಗೆ ತಿಳುವಳಿಕೆ ನೀಡಲು ಆಯಾ ಪ್ರಾಂತದ ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು ಅವರ ವ್ಯಾಪ್ತಿಯ ಇಲಾಖಾಧಿಕಾರಿಗಳ , ಜಿಲ್ಲಾಸಹಕಾರ ಬ್ಯಾಂಕ್‌ಗಳ , ಹಾಲುಉತ್ಪಾದಕರ ಒಕ್ಕೂಟಗಳ ಮತ್ತು ಇತರೆ 
ಪ್ರಮುಖ ಸಹಕಾರ ಸಂಘ / ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ ಸಭೆಯನ್ನು ಪ್ರಾಂತ ಮಟ್ಟದಲ್ಲಿ ನಿರ್ವಹಿಸಲು ಸೂಚಿಸಿದೆ. 
ನಂತರ ದಿ: 15.03. 2014ರೊಳಗೆ ಎಲ್ಲಾ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರುಗಳು ಅವರ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಸಹಕಾರ 
ಸಂಘಗಳ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿಯವರ , ಸ್ತ್ರೀಶಕ್ತಿ ಗುಂಪು/ ಸ್ವಸಹಾಯ ಗುಂಪು ಮತ್ತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಸಭೆ 
ಕರೆದು ಕಾರ್ಯಾಗಾರ ಏರ್ಪಡಿಸಿ ಯೋಜನೆಯ ಮಾರ್ಗಸೂಚಿ ನಿಯಮಗಳು, ಇತಿಮಿತಿಗಳು ಮತ್ತು ಯೋಜನೆಯಿಂದ ಸೌಲಭ್ಯ 
ಪಡೆಯುವವರ ಬಗ್ಗೆ ಮಾಹಿತಿಯನ್ನು ನೀಡಿ, ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿಯನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಮತ್ತು ಸರ್ಕಾರಕ್ಕೆ 
ಸಲ್ಲಿಸಲು ಸೂಚಿಸಲಾಗಿದೆ. 


Part 


ಹೆಚ್.ಎಸ್ ನಾಗರಾಜಯ್ಯ 
ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - I ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ (ಫಾಲ್ಗುಣ ೭, ಶಕ ವರ್ಷ ೧೯೩೫ ) | ನಂ . ೧೬೩ 
Bangalore , Wednesday , February 26 , 2014 (Phalguna 7 , Shaka Varsha 1935 ) No. 163 

ಸಹಕಾರ ಸಚಿವಾಲಯ 
ವಿಷಯ : 2014 - 15ನೇ ಸಾಲಿನಿಂದ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೊಳಿಸಲು ಹಾಗೂ 

ಸದಸ್ಯರುಗಳನ್ನು ನೋಂದಾಯಿಸಲು ಮಾರ್ಗ ಸೂಚಿಗಳನ್ನು ಹೊರಡಿಸುವ ಬಗ್ಗೆ . 
ಪ್ರಸ್ತಾವನೆ: 

ಯಶಸ್ವಿನಿ ಯೋಜನೆಯನ್ನು ನಗರ ಪ್ರದೇಶಗಳಲ್ಲಿರುವ ಸಹಕಾರ ಸಂಘಗಳಿಗೂ ವಿಸ್ತರಿಸಬೇಕೆಂದು, ನಗರ ಸಹಕಾರಿಗಳು , ಪತ್ರಕರ್ತರು, 
ಮನೆಕಲಸ ಮಾಡುವ ಅಸೋಷಿಯೇಷನ್‌ಗಳು, ಹೋಟೆಲ್ ಕಾರ್ಮಿಕರ ಸಂಘದವರು, ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರು, ಕುಕ್ಕುಟ ಸಹಕಾರ 
ಸಂಘಗಳ ಮಹಾಮಂಡಳದಿಂದ, ಕಟ್ಟಡ ನಿಮಾರ್ಣ ಬೋರ್ಡ್‌ನಿಂದಲೂ , ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಹಕಾರ ಸಂಘಗಳಿಂದಲೂ , 
ಮತ್ತು ನಗರವಾಸಿಗಳ ಅನೇಕ ವರ್ಗದ ಜನರಿಂದಲೂ ಮನವಿಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರವು ನಗರಪ್ರದೇಶದ ಮಧ್ಯಮ ವರ್ಗದ ಜನರು,ಬಡತನ 
ರೇಖೆಯಿಂದ ಕೆಳಗೆ ಇರುವವರ, ನಗರ ಪ್ರದೇಶದಲ್ಲಿ ವಾಸಿಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರು ತಮ್ಮ ಆರೋಗ್ಯ ರಕ್ಷಣೆಗಾಗಿ ಆಸ್ಪತ್ರೆ 
ಖರ್ಚು ಭರಿಸಲು ಪಡುವ ಬವಣೆಯನ್ನು ಮನಗಂಡು ಯಶಸ್ವಿನಿ ಯೋಜನೆಯನ್ನು ನಗರ ಸಹಕಾರ ಸಂಘಗಳ ಸದಸ್ಯರಿಗೂ ವಿಸ್ತರಿಸಲೂ ಕರ್ನಾಟಕ 
ಸರ್ಕಾರ ತೀರ್ಮಾನಿಸಿ ಸಚಿವ ಸಂಪುಟದ ಒಪ್ಪಿಗೆ ನೀಡಿದೆ. ಈ ಹಿನ್ನೆಲೆಯಲ್ಲಿ 2014 - 15ನೇ ಸಾಲಿನಿಂದ ನಗರ ಸಹಕಾರಿಗಳೂ ಮತ್ತು ಅವರ 
ಕುಟುಂಬವರ್ಗದವರಿಗೆ “ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೊಳಿಸಲು ಈ ಕೆಳಕಂಡ ಆದೇಶ ಹೊರಡಿಸಿದೆ 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ/ 119 /ಸಿಎಲ್‌ಎಸ್ / 2014, ಬೆಂಗಳೂರು ದಿನಾಂಕ: 26 .02.2014 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನಲೆಯಲ್ಲಿ ಸರ್ಕಾರ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು 2014 - 15ನೇ ಸಾಲಿಗೆ 
ಜಾರಿಗೊಳಿಸಲು ಆದೇಶಿಸಿ, ಯಶಸ್ವಿನಿ ಸದಸ್ಯರನ್ನು ನೊಂದಾಯಿಸಲು ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. 
1. ಯಶಸ್ವಿನಿ ನಗರ ಸಹಕಾರಿ ಆರೋಗ್ಯ ರಕ್ಷಣಾ ಯೋಜನೆಯನ್ನು 2014 -15ನೇ ಸಾಲಿನಿಂದ ರಾಜ್ಯದ ನಗರ ಸಹಕಾರಿಗಳು ಮತ್ತು ಅವರ 

ಕುಟುಂಬ ವರ್ಗದವರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಒದಗಿಸಲು ಕರ್ನಾಟಕ ಸರ್ಕಾರ ಜಾರಿಗೊಳಿಸುತ್ತಿರುವ ಒಂದು 
ಸ್ವಯಂ- ನಿಧಿ ಶಸ್ತ್ರ ಚಿಕಿತ್ಸಾ ಯೋಜನೆಯಾಗಿದೆ. ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸುತ್ತಿರುವ ನಗರ ಪ್ರದೇಶದ ಯಾವುದೇ ತರಹದ ನಗರ ಸಹಕಾರ 
ಸಂಘಗಳಲ್ಲಿ ( ಸ್ಥಗಿತಗೊಂಡಿರುವ, ಅವಸಾನಗೊಂಡ ( ಲಿಕ್ವಿಡೇಟಡ್) ಮತ್ತು ನೌಕರರ ಸಹಕಾರ ಸಂಘಗಳ ಸದಸ್ಯರನ್ನು ಹೊರತುಪಡಿಸಿ) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೦೭೭ 
ಸದಸ್ಯರಾಗಿ 3 ತಿಂಗಳು ಕಳೆದಿದ್ದರೆ ಅಂತಹ ಸಹಕಾರ ಸಂಘದ ಸದಸ್ಯರು ತಾವು ಮತ್ತು ತಮ್ಮ ಕುಟುಂಬವರ್ಗದವರನ್ನು ಈ ಯೋಜನೆಯಡಿ 
ಸದಸ್ಯರನ್ನಾಗಿ ನೋಂದಾಯಿಸಿ ಕೊಳ್ಳಬಹುದು. 
ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯಲು ಒಬ್ಬ ವ್ಯಕ್ತಿಯು ಸಹಕಾರ ಸಂಘದ ಸದಸ್ಯನಾಗಿರಬೇಕು. ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಅಡಿ ಅಥವಾ ಕರ್ನಾಟಕ ಸೌಹಾರ್ದ ಸಹಕಾರ ಅಧಿನಿಯಮ 1997ರ ಅಡಿ ಅಥವಾ ಬಹು ರಾಜ್ಯ ಸಹಕಾರ ಸಂಘಗಳ 
ಅಧಿನಿಯಮ 2007ರ ಅಡಿ ನೋಂದಾಯಿಸಿದ ಹಾಗೂ ಮೇಲೆ ಸೂಚಿಸಿರುವ ಯಾವುದೇ ನಗರ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದು 
01.06 .2014ಕ್ಕೆ ಕನಿಷ್ಠ 3 ತಿಂಗಳಾಗಿರಬೇಕು. 
ಆದಾಗ್ಯೂ ನಗರ / ಪಟ್ಟಣದ ಜೊತೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಿರುವ ಪ್ರದೇಶದಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕುಗಳೊಡನೆ ವ್ಯವಾಹಾರ 
ನೆಡೆಸುವ ಅಥವಾ ಜಿಲ್ಲಾ ಕೇಂದ್ರ ಬ್ಯಾಂಗಳಿಂದಲೇ ಸ್ಥಾಪಿಸಲ್ಪಟ್ಟ ನಗರ ಪ್ರದೇಶದಲ್ಲಿರುವ ಸ್ವಸಹಾಯ ಗುಂಪುಗಳು ಮತ್ತು ಅವರ 
ಕುಟುಂದವರೂ ಯಶಸ್ವಿನಿ ನಗರ ಸಹಕಾರಿ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರಾಗಬಹುದು, ಆದರೆ ಇಂತಹ ಸ್ವಸಹಾಯ 
ಗುಂಪುಗಳನ್ನು ಸ್ಥಾಪನೆ ಮಾಡಿ ಕನಿಷ್ಟ 3 ತಿಂಗಳು ಗತಿಸಿರಬೇಕು. 
ಅವಿಭಕ್ತ ಕುಟುಂಬದ ಯಾವುದೇ ಒಬ್ಬ ಸದಸ್ಯನು/ಸದಸ್ಯಳು ಮೇಲೆ ತಿಳಿಸಿರುವ ಅರ್ಹ ಸಹಕಾರ ಸಂಘದ ಸದಸ್ಯನಾಗಿ / ಳಾಗಿ ಯಶಸ್ವಿನಿ ವರ್ಷದ 
ಮೊದಲ ದಿನ ಅಂದರೆ 01.06. 2014ಕ್ಕೆ 3 ತಿಂಗಳಾಗಿದ್ದಲ್ಲಿ, ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ನಿಗದಿತ ಅವಧಿಯಲ್ಲಿ ವಾರ್ಷಿಕ ವಂತಿಗೆ 
ಸಲ್ಲಿಸುವ ಮೂಲಕ ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯಬಹುದು. ಅವಿಭಕ್ತ ಕುಟುಂಬ ಅಂದರೆ ತಂದೆ, ತಾಯಿ , ಗಂಡು/ 
ಮದುವೆಯಾಗದ ಹೆಣ್ಣು ಮಕ್ಕಳು, ಸೊಸೆ, ಮೊಮ್ಮಕ್ಕಳೂ ಸೇರಿ ಎಂದು ಅರ್ಥೈಯಿಸುವುದು. 
ಮದುವೆಯಾಗಿರುವ ಹೆಣ್ಣು ಮಗಳು ಹಾಗೂ ಅವಳ ಮಕ್ಕಳು ತಂದೆ/ತಾಯಿ / ಅಣ್ಣ/ ತಮ್ಮ ಇವರ ಕುಟುಂಬದಲ್ಲಿಯೇ ಅಂದರೆ ಪ್ರಧಾನ 
ಅರ್ಜಿದಾರರ ಕುಟುಂಬದಲ್ಲಿ ವಾಸವಾಗಿದ್ದರೆ, ಅವರ ಪಾಲಿನ ವಂತಿಗೆ ಹಣ ಪಾವತಿಸಿದರೆ ನೋಂದಾವಣೆಗೆ ಹಾಗೂ ಯೋಜನೆಯ ಸೌಲಭ್ಯ 
ಪಡೆಯಲು ಅರ್ಹರಾಗಿರುತ್ತಾರೆ. ಆದಾಗ್ಯೂ , 2014 - 15ನೇ ಸಾಲಿನ ಯೋಜನೆಯ ಅವಧಿಯಲ್ಲಿ ಮದುವೆಯಾದ ಹೆಣ್ಣು ಮಗಳು 
ತಂದೆ/ತಾಯಿ / ಅಣ್ಣ/ತಮ್ಮ ಇವರ ಜೊತೆ ವಾಸವಾಗಿರದೆ ಸಂಘದ ಕಾರ್ಯವ್ಯಾಪ್ತಿಯ ಹೊರಗೆ ವಾಸವಿದ್ದರೆ ಅಂಥಹ ಸಂದರ್ಭದಲ್ಲಿ ಮೇಲೆ 
ವಿವರಿಸಿದಂತೆ ಅವಿಭಕ್ತ ಕುಟುಂಬದ ಸದಸ್ಯೆಯಾಗಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ. ಆದರೆ , ಅವಳೇ ಸಹಕಾರ 
ಸಂಘದ ಸದಸ್ಯೆಯಾಗಿ ಯಶಸ್ವಿನಿ ವರ್ಷದ ಮೊದಲ ದಿನಕ್ಕೆ 3 ತಿಂಗಳು ಕಳೆದಿದ್ದಲ್ಲಿ , ಈ ನಿರ್ಬಂಧ ಅಂಥವಳಿಗೆ ಅನ್ವಯಿಸುವುದಿಲ್ಲ. 
ಮದುವೆಯಾಗಿ ಗಂಡನ ಮನೆಯಲ್ಲಿ ವಾಸ ಮಾಡುತ್ತಿರುವ ಹಾಗೂ ಪ್ರಧಾನ ಅರ್ಜಿದಾರರ ಜೊತೆಯಲ್ಲಿ ವಾಸ ಮಾಡದೇ ಇರುವ ಹೆಣ್ಣು 
ಮಕ್ಕಳಿಂದ ಸಹಕಾರ ಸಂಘಗಳು ವಂತಿಗೆಯನ್ನು ಸ್ವೀಕರಿಸತಕ್ಕದಲ್ಲ. 
2014 -15ನೇ ಸಾಲಿನಲ್ಲಿ ಮದುವೆಯಾಗದ ಹೆಣ್ಣುಮಕ್ಕಳಿಗೆ ಪ್ರಧಾನ ಅರ್ಜಿದಾರರು ವಂತಿಗೆ ಪಾವತಿಸಿದ್ದು , ಆನಂತರ ಮದುವೆಯಾಗಿದ್ದಲ್ಲಿ 
ಅಂತಹ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಪ್ರಸಕ್ತ ಸಾಲಿನಲ್ಲಿ 31 .05 .2015ರವರೆಗೆ ಯಶಸ್ವಿನಿ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು 
ಪಡೆಯಬಹುದಾಗಿದೆ. 
2014 - 15ನೇ ಸಾಲಿಗೆ ಯಶಸ್ವಿನಿ ವಾರ್ಷಿಕ ವಂತಿಗೆಯನ್ನು ಪ್ರತಿಯೊಬ್ಬರಿಗೆ ರೂ .1010/ - ಕ್ಕೆ ನಿಗದಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ 

ದೇಶಿಸುವ ಪ್ರತಿಯೊಬ್ಬರು ರೂ .1,010/ - ರಂತೆ ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಉದ್ದೇಶಿಸಿದ ಪ್ರತಿಯೊಬ್ಬ 
ಸದಸ್ಯರಿಗೆ ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಈ ಪೈಕಿ ರೂ .10 /- ಅನ್ನು ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು ಯಶಸ್ವಿನಿ ಸದಸ್ಯರುಗಳನ್ನು 
ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ ಸಂಘ/ ಸಂಸ್ಥೆಯು ಇಟ್ಟುಕೊಂಡು, ಉಳಿದ ರೂ .1,000/ - ಗಳನ್ನು ಹಣ 
ಸ್ವೀಕರಿಸಿದ 15 ದಿನಗಳೊಳಗಾಗಿ ಸಂಬಂಧಿಸಿದ ಜಿಲ್ಲಾ ಸಹಕಾರಿ ಬ್ಯಾಂಕುಗಳಲ್ಲಿ ಯಶಸ್ವಿನಿ ಟ್ರಸ್ಟ್ ಹೊಂದಿರುವ ನಗರ ಯಶಸ್ವಿನಿ ಖಾತೆಗೆ ಜಮಾ 
ಮಾಡಬೇಕು/ ವರ್ಗಾಯಿಸಬೇಕು. ವಿಳಂಬವಾದಲ್ಲಿ ಆ ಹಣವನ್ನು ಇಟ್ಟುಕೊಂಡ ಸಹಕಾರಿ ಸಂಘ /ಸಂಸ್ಥೆಯವರು ಬ್ಯಾಂಕಿನ ನಿಯಮಗಳ ಪ್ರಕಾರ 
ವಿಳಂಬದ ಅವಧಿಗೆ ಬಡ್ಡಿ ಪಾವತಿ ಮಾಡಲು ಬದ್ಧರಾಗುತ್ತಾರೆ. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ಸಹಕಾರ ಸಂಘಗಳ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ರೂ .810/- ನ್ನು 
ವಂತಿಗೆಯಾಗಿ ಪಾವತಿಸಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರಾಗಬಹುದು. ಅವರ ಉಳಿದ ವಂತಿಗೆ ರೂ .200/ 
ಗಳನ್ನು ಸರ್ಕಾರವು ಎಸ್. ಸಿ. ಪಿ / ಟಿ. ಎಸ್ . ಪಿ ಫಂಡ್‌ನಿಂದ ಭರಿಸಲಿದೆ. 
2014 - 15ನೇ ಸಾಲಿಗೆ ಯಾವುದೇ ಒಂದು ಕುಟುಂಬದಲ್ಲಿ ಐವರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಕುಟುಂಬ ಸದಸ್ಯರನ್ನು ಯಶಸ್ವಿನಿ ಸದಸ್ಯರನ್ನಾಗಿ 
ನೋಂದಾಯಿಸಿದಲ್ಲಿ ಅವರು ಪಾವತಿಸಬೇಕಾದ ವಂತಿಗೆ ಹಣದಲ್ಲಿ ಅಂದರೆ ಪ್ರತಿ ಸದಸ್ಯರಿಗೆ ರೂ .1,000/ - ರಲ್ಲಿ ಶೇ .15 ರಂತೆ ರಿಯಾಯಿತಿ 
ಪಡೆಯಲು ಅರ್ಹರಿರುತ್ತಾರೆ . 
ಯಶಸ್ವಿನಿ ಸದಸ್ಯರಾಗಲು ನಿಗದಿಗೊಳಿಸಿದ ಗರಿಷ್ಠ ವಯೋಮಿತಿ 75 ವರ್ಷ ಮುಂದುವರೆದಿರುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು 
ಯೋಜನೆಯ ಸೌಲಭ್ಯವನ್ನು ಪಡೆಯಲು ಯಶಸ್ವಿನಿ ವರ್ಷ ಪ್ರಾರಂಭ ಆಗುವ ದಿನ ಅಂದರೆ 01.06 .2014ಕ್ಕೆ 75 ವರ್ಷ ಪೂರ್ಣಗೊಳಿಸಿದ್ದಲ್ಲಿ 
ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹನಾಗುವುದಿಲ್ಲ. 
ನವಜಾತ ಶಿಶುವಿನ ತಾಯಿಯ ಹೆಸರು ಯಶಸ್ವಿನಿ ಕಾರ್ಡ್‌ನಲ್ಲಿದ್ದರೆ 30 ದಿನಗಳವರೆಗೆ ತಾಯಿ ಹೆಸರು ಇರುವ ಕಾರ್ಡಿನ ಆಧಾರದ ಮೇಲೆ ಈ 
ಯೋಜನೆಯಡಿಯಲ್ಲಿ ಬರುವ ಸೌಲಭ್ಯವನ್ನು ಪಡೆಯಬಹುದು. 30 ದಿನಗಳ ನಂತರದಲ್ಲಿ ಮಗುವಿನ ಹೆಸರಿನೊಂದಿಗೆ ಆ ವರ್ಷದಲ್ಲಿ ಯಾವ 

ಸಂದರ್ಭದಲ್ಲಿಯೂ ನೋಂದಾಯಿಸಿಕೊಂಡು ಯೋಜನೆಯ ಸವಲತ್ತು ಪಡೆಯಬಹುದು. 
12 . ನಗರ ಯಶಸ್ವಿನಿ ಯೋಜನೆಯು ಒಂದು ಸ್ವಂತ ಬಂಡವಾಳ ಯೋಜನೆಯಾಗಿದ್ದು, ಯೋಜನೆಯಡಿ ಸದಸ್ಯರಿಂದ ಸಂಗ್ರಹಿಸಿದ 

ವಂತಿಗೆಯಿಂದಲೇ ಶಸ್ತ್ರಚಿಕಿತ್ಸಾ ವೆಚ್ಚವನ್ನು ಪಾವತಿಸಬೇಕಾದ್ದರಿಂದ, ಯೋಜನೆಯ ಸಬಲತೆಯ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ 
ಸದಸ್ಯರುಗಳನ್ನು ನೋಂದಾಯಿಸಲು ಪ್ರಯತ್ನಿಸುವುದು ಅತೀ ಅವಶ್ಯವಾಗಿದೆ. ನಗರ ಪ್ರದೇಶದ ಸಹಕಾರ ಸಂಘಗಳ ಸದಸ್ಯರ ಸಂಖ್ಯೆಯು 


13, 


೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅಂದಾಜು 75.65 ಲಕ್ಷಕ್ಕಿಂತ ಹೆಚ್ಚು ಇರುವುದನ್ನು ಹಾಗೂ ನಗರ ಪ್ರದೇಶದ ಸ್ತ್ರೀ ಶಕ್ತಿ ಗುಂಪು/ ಸ್ವಸಹಾಯ ಗುಂಪುಗಳ ಸದಸ್ಯರ ಸಂಖ್ಯೆಯನ್ನು 
ಗಮನಿಸಿದಾಗ ಯೋಜನೆಗೆ ಒಳಪಡಿಸಬಹುದಾದವರ ಸಂಖ್ಯೆ ಹೆಚ್ಚಿಗೆ ಇರುತ್ತದೆ. ಆದ್ದರಿಂದ, 2014 -15ನೇ ಸಾಲಿನಲ್ಲಿ ಕನಿಷ್ಠ 30.00ಲಕ್ಷ 
ಸದಸ್ಯರುಗಳನ್ನು ನೋಂದಾಯಿಸುವ ಗುರಿ ನಿಗದಿಪಡಿಸಲಾಗಿದೆ. ಪ್ರತಿ ಜಿಲ್ಲೆಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು ಸಹಕಾರ ಸಂಘಗಳ ನಿಬಂಧಕರು 
ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ಗುರಿ ನಿಗದಿಗೊಳಿಸುವಂತೆ ಸೂಚಿಸಲಾಗಿದೆ. 
2014 -15ನೇ ಸಾಲಿಗೆ ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಕಾರ್ಯಕ್ರಮವನ್ನು ಈ ಕೆಳಗಿನಂತೆ ನಿಗದಿಗೊಳಿಸಲಾಗಿದೆ. 
ಅ) ನಗರ ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ದಿನಾಂಕ : 

_ 15 - 3 - 2014, 

ಆ ) ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಕೊನೆಯ ದಿನಾಂಕ: 31.05.2014, 
14. ಮೇಲೆ ನಮೂದಿಸಿದ ದಿನಾಂಕಗಳ ನಂತರದ ಅವಧಿ ಮುಂದುವರಿಯದಿದ್ದಲ್ಲಿ, ನಗರ ಯಶಸ್ವಿನಿ ಸದಸ್ಯರುಗಳ ನೋಂದಾಯಿಸುವಿಕೆಗೆ 

ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಒಂದು ವೇಳೆ ನಿಗದಿತ ದಿನಾಂಕಗಳ ನಂತರ ನೋಂದಾಯಿಸಿದಲ್ಲಿ ಅಂಥವರು ಯೋಜನೆಯ ಸೌಲಭ್ಯ 

ಪಡೆಯಲು ಅರ್ಹರಾಗುವುದಿಲ್ಲ. 
15 . 2014 - 15ನೇ ಸಾಲಿನಲ್ಲಿ ನಗರ ಯಶಸ್ವಿನಿ ಸದಸ್ಯರುಗಳನ್ನು ಹೊಸದಾಗಿ ನೋಂದಾಯಿಸಲು 2014 - 15ನೇ ಸಾಲಿನಲ್ಲಿ ಸರಬರಾಜು ಮಾಡಿರುವ 

ಹೊಸ ನೋಂದಾವಣಿ ಫಾರಂಗಳನ್ನು ಮಾತ್ರ ಎಲ್ಲರಿಗೂ ಉಪಯೋಗಿಸಬೇಕು ಮತ್ತು ಗುರುತಿನ ಚೀಟಿ ಒದಗಿಸಬೇಕು. ಸಹಕಾರ ಸಂಘಗಳ 
ಉಪನಿಬಂಧಕರುಗಳು ನೋಂದಾವಣೆಗೆ ಬೇಕಾದ ಅವಶ್ಯಕ ಸಂಖ್ಯೆಯ ಫಾರಂಗಳನ್ನು ಯಶಸ್ವಿನಿ ಟ್ರಸ್ಟ್ ಕಛೇರಿಯಿಂದ ಪಡೆದು ಅವರ ವ್ಯಾಪ್ತಿಯ 
ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಫಾರಂ ಪುಸ್ತಕಗಳನ್ನು ಹಂತ - ಹಂತವಾಗಿ ಪೂರೈಸಿ ಸ್ವೀಕೃತಿ ಪಡೆಯಬೇಕು. ಒಮ್ಮೆ ಪೂರೈಸಿದ 
ಫಾರಂಗಳಲ್ಲಿ ಸಹಕಾರ ಸಂಘದವರು ಮಾಹಿತಿಯನ್ನು ಪೂರ್ತಿಯಾಗಿ ನಮೂದಿಸಿ ವಂತಿಗೆ ಹಣವನ್ನು ಬ್ಯಾಂಕಿಗೆ ಪಾವತಿ ಮಾಡಿದ ನಂತರವೇ 
ಮತ್ತೆ ಫಾರಂಗಳನ್ನು ಒದಗಿಸಬೇಕು. ಸಹಕಾರ ಸಂಘಕ್ಕೆ ಫಾರಂ ಪೂರೈಸುವಾಗ ಮಸ್ತಕದ ಸಂಖ್ಯೆ ಮತ್ತು ಯುನಿಕ್ ಐ. ಡಿ ಸಂಖ್ಯೆಯನ್ನು 
ನಮೂದಿಸಿ ಕಾರ್ಯದರ್ಶಿಯಿಂದ ಸ್ವೀಕೃತಿ ಪಡೆದುಕೊಳ್ಳಬೇಕು. ಈ ಬಗ್ಗೆ ಪರಿಶೀಲನೆಗಾಗಿ ಪ್ರತ್ಯೇಕ ಪುಸ್ತಕದಲ್ಲಿ ಬರೆದಿಟ್ಟಿರಬೇಕು. ಅರ್ಹ 
ಸಹಕಾರ ಸಂಘಗಳು ಸದಸ್ಯರುಗಳಿಂದ ನಿಗದಿತ ವಾರ್ಷಿಕ ವಂತಿಗೆ ಹಣ ಪಡೆದು ಸಂಘದ ಹಣ ಸ್ವೀಕೃತಿ ರಶೀದಿಯನ್ನು ಕೊಡಬೇಕು. 
ರಶೀತಿಯಲ್ಲಿ ನಗರ ಯಶಸ್ವಿನಿ ಯೋಜನೆಯ ವಾಷಿಕ ವಂತಿಗೆ ಎಂದು ನಮೂದಿಸಬೇಕು. ವಿಮೆ ಎಂಬ ಶಬ್ದ ಬಳಸಬಾರದು. ಫಾರಂನಲ್ಲಿ 
ಸದಸ್ಯರನ್ನು ನೋಂದಾಯಿಸಿದ ತಿಂಗಳು, ವರ್ಷ ಮತ್ತು ದಿನಾಂಕವನ್ನು ತಪ್ಪದೆ ನಮೂದಿಸಬೇಕು. ನೋಂದಾವಣೆ ಫಾರಂನ ಕೆಳಭಾಗವನ್ನು 
ಸದಸ್ಯರಿಗೆ ಕೊಡಬೇಕು. ಮೇಲ್ಬಾಗವನ್ನು ಡಾಟಾ ಎಂಟ್ರಿ ಮಾಡಲು ಸಂಬಂಧಿಸಿದ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಪ್ರತಿ ತಿಂಗಳ 
ಕೊನೆಯಲ್ಲಿ ಸಂಗ್ರಹಿಸಿದ ವಂತಿಗೆಯ ಹಣವನ್ನು ಬ್ಯಾಂಕಿಗೆ ಜಮೆ ಮಾಡಿ ರಶೀದಿಯೊಂದಿಗೆ ಕಳಿಸಬೇಕು ಮತ್ತು ಆಗಿಂದಾಗ್ಗೆ ಡಾಟಾ ಎಂಟ್ರಿ 
ಮಾಡಲು ಅನುಕೂಲವಾಗುವಂತೆ ಪ್ರತಿತಿಂಗಳ ಕೊನೆಯಲ್ಲಿ ಹೊಸ ನೋಂದಾವಣೆ ಅರ್ಜಿಯ ವಿವರಗಳನ್ನು ಅಂದರೆ ಹೊಸ ಅರ್ಜಿಗಳಲ್ಲಿ 
ಸದಸ್ಯರುಗಳ ಪೋಟೋ ಅಂಟಿಸಿ , ಎಲ್ಲಾ ವಿವರಗಳೊಂದಿಗೆ ಹೊಸದಾಗಿ ನೋಂದಾಯಿಸಿದ ಸದಸ್ಯರುಗಳ ತಖೆಯೊಂದಿಗೆ ಸಹಕಾರ ಸಂಘಗಳ 
ಉಪನಿಬಂಧಕರ ಕಛೇರಿಗೆ ನೀಡಿ ಸ್ವೀಕೃತಿ ಪಡೆಯಬೇಕು. 2014 -15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾಯಿಸುವವರ ಪ್ರಧಾನ ಅರ್ಜಿದಾರರು 
ಮತ್ತು ಅವರ ಕುಟುಂಬದ ಸದಸ್ಯರ ಎರಡು ಭಾವಚಿತ್ರಗಳನ್ನು ತಂದು ಕಛೇರಿ ಪ್ರತಿ ಮತ್ತು ಸದಸ್ಯರ ಪ್ರತಿಯ ಹಿಂಭಾಗದಲ್ಲಿ ಅರ್ಜಿ ಫಾರಂನಲ್ಲಿ 
ಕ್ರಮ ಸಂಖ್ಯೆ ಅನುಗುಣವಾಗಿ ಪೋಟೋಗಳನ್ನು ಅಂಟಿಸಿ ಭಾವಚಿತ್ರದ ಕೆಳಗೆ ಅವರ ಹೆಸರನ್ನು ಬರೆಯಬೇಕು. 
ಎಲ್ಲಾ ಜಿಲ್ಲೆಗಳ ಸಹಕಾರ ಸಂಘಗಳ ಉಪನಿಬಂಧಕರುಗಳು ಆಯಾ ಜಿಲ್ಲಾ ಕೇಂದ್ರ ಬ್ಯಾಂಕುಗಳ ಜಿಲ್ಲಾ ಕೇಂದ್ರಗಳಲ್ಲಿರುವ, ಮತ್ತು ತಾಲ್ಲೂಕು 
ಕೇಂದ್ರಗಳಲ್ಲಿರುವ ಬ್ರಾಂಚ್ ಗಳಲ್ಲಿ ನಗರ ಯಶಸ್ವಿನಿ ಯೋಜನೆಗಾಗಿಯೇ ಪ್ರತ್ಯೇಕ ಖಾತೆ ತೆರೆಯುವ ವ್ಯವಸ್ಥೆ ಮಾಡಿ ನಗರ ಸಹಕಾರ 
ಸಂಘಗಳು ಸಂಗ್ರಹಿಸುವ ಸದಸ್ಯರ ವಂತಿಗೆ ಹಣವನ್ನು ಈ ಖಾತೆಗೆ ಜಮೆ ಮಾಡಿ ಜಮೆಯಾದ ಒಂದು ವಾರದೊಳಗೆ ಅಪೆಕ್ಸ್ ಬ್ಯಾಂಕಿನಲ್ಲಿರುವ 

ಪ್ರತ್ಯೇಕ ನಗರ ಯಶಸ್ವಿನಿ ಖಾತೆಗೆ ವರ್ಗಾಯಿಸಬೇಕು. 
17. 2014 - 15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾಯಿಸಿದ ಸದಸ್ಯರುಗಳಿಗೆ ಆಯ ನಗರ ಸಹಕಾರಿ ಸಂಘಗಳು ವಾರ್ಷಿಕ ವಂತಿಗೆ ಹಣ ಪಡೆದು 

ನೀಡಿರುವ ಸ್ವೀಕೃತಿ ರಶೀದಿಯನ್ನು ಮತ್ತು ಹೊಸ ನೋಂದಾವಣೆ ಫಾರಂನ ಸದಸ್ಯರಗಳ ಪ್ರತಿಯನ್ನು ಸದಸ್ಯರು 2014 - 15ನೇ ಸಾಲಿನ 
ಅಂತ್ಯದವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ಯೋಜನೆಯ ಸೌಲಭ್ಯವನ್ನು ಪಡೆಯುವ ಸಂದರ್ಭದಲ್ಲಿ ರಶೀದಿಯನ್ನು ಟ್ರಸ್ಟಿನಿಂದ 

ಅಂಗೀಕರಿಸಲ್ಪಟ್ಟ ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಿಗೆ ದಾಖಾಲಾಗುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಎಂಬ ತಿಳಿವಳಿಕೆ ನೀಡತಕ್ಕದ್ದು . 
18. ನಗರ ಸಹಕಾರ ಸಂಘಗಳು ಯಶಸ್ವಿನಿ ಯೋಜನೆಯಡಿಯಲ್ಲಿ ಮನವೊಲಿಸಿ ಸ್ವ - ಪ್ರೇರಣೆಯಿಂದ ನಗರ ಯಶಸ್ವಿನಿ ಯೋಜನೆಯಡಿಯಲ್ಲಿ 

ಸದಸ್ಯರನ್ನಾಗಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಯಾವುದೇ ರೀತಿಯ ಕಡ್ಡಾಯ ಅಥವಾ ಒತ್ತಡ ಹೇರಬಾರದು. ನಗರ ಸಹಕಾರಿ ಸಂಘಗಳು 
ಅವರ ಸದಸ್ಯರಿಗೆ ಸಾಲದ, ಮತ್ತಿತರೇ ಹಣ ಪಾವತಿ ಮಾಡುವಾಗ ಅಂತಹ ಸದಸ್ಯರ ಕುಟುಂಬದ ಅರ್ಹ ವ್ಯಕ್ತಿಗಳನ್ನು ಮನವೋಲಿಸಿ 
ಸದಸ್ಯರನ್ನಾಗಿ ನೋಂದಾವಣೆ ಮಾಡಬೇಕೆ ವಿನಹ ಕಡ್ಡಾಯವಾಗಿ ಹಿಡಿಯತಕ್ಕದ್ದಲ್ಲ. ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ 
ಯಾವುದೇ ಸದಸ್ಯನು ಸರ್ಕಾರಿ ನೌಕರನಾಗಿ ಅಥವಾ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಬೇರೆ ಯಾವುದೇ ಆರೋಗ್ಯ ವಿಮಾ 
ಯೋಜನೆಯ ಸೌಲಭ್ಯಕ್ಕೆ ಅರ್ಹನಾಗಿದ್ದಲ್ಲಿ, ಅಂತಹವರನ್ನು ಯಶಸ್ವಿನಿ ಯೋಜನೆಯ ಫಲಾನುಭವಿಯಾಗಿ ನೋಂದಾಯಿಸಬಾರದು. ಆದಾಗ್ಯೂ 
ಯಾವುದೇ ಕಾರಣಕ್ಕಾಗಿ ನೋಂದಾಯಿಸಿದರೂ ಅವರು ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗುವುದಿಲ್ಲ ಅಲ್ಲದೆ ಅಂತಹ 
ವ್ಯಕ್ತಿಗಳು ಪಾವತಿಸಿದ ವಂತಿಗೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ರಾಜ್ಯದಲ್ಲಿ ಕೆಲವು ಹಾಲು ಉತ್ಪಾದಕರ ಒಕ್ಕೂಟಗಳು ಮತ್ತು ಕೆಲವು ಸಹಕಾರ ಸಂಘ/ ಸಂಸ್ಥೆಗಳು ಅವುಗಳ ಸದಸ್ಯರ ಯಶಸ್ವಿನಿ ವಂತಿಗೆಯಲ್ಲಿ 
ಭಾಗಶಃ ಹಣವನ್ನು ಸಹಕಾರ ಸಂಘದ ಸ್ವಂತ ಬಂಡವಾಳದಿಂದ ಭರಿಸುತ್ತಿವೆ. ಈ ಪದ್ಧತಿಯನ್ನು ರಾಜ್ಯದ ಅರ್ಹ ನಗರ ಸಹಕಾರ ಸಂಘ 
ಸಂಸ್ಥೆಗಳೂ ಕೂಡ ಅನುಸರಿಸುವಂತೆ ಪ್ರೋತ್ಸಾಹಿಸಲು ಸೂಚಿಸಲಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೦೭೯ 
20 , 2014 -15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾವಣೆ ಮಾಡಿಕೊಳ್ಳುವ ಸದಸ್ಯರುಗಳು ಸುಳ್ಳು ಮಾಹಿತಿ ಮತ್ತು ಅಕ್ರಮವಾಗಿ ಸದಸ್ಯರ ಅಥವಾ 

ಸಹಕಾರ ಸಂಘಗಳ ತಪ್ಪಿನಿಂದಾಗಿ ಆಗಿದ್ದರೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ನೋಂದಾವಣೆ ಹೊಂದಿದ್ದರೆ ಅಂತಹ ವ್ಯಕ್ತಿಗಳು ಯಶಸ್ವಿನಿ 
ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ಅನರ್ಹರು ಹಾಗೂ ಪಾವತಿಸಿದ ವಂತಿಗೆ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು 
ಹಾಗೆಯೇ ಅಂತಹ ಫಲಾನುಭವಿಗಳ ಯಶಸ್ವಿನಿ ಯೋಜನೆಯ ಸದಸ್ಯತ್ವ ತಂತಾನೇ ರದ್ದುಗೊಳ್ಳುತ್ತದೆ, ಪ್ರತ್ಯೇಕ ರದ್ದತಿ ಆದೇಶದ ಅವಶ್ಯಕತೆ 

ಇರುವುದಿಲ್ಲ. 
21. ನಗರ ಯಶಸ್ವಿನಿ ಯೋಜನೆಯಡಿಯಲ್ಲಿನ ಮಾಹಿತಿಯನ್ನೊಳಗೊಂಡ ಬೋಚರ್‌ಗಳನ್ನು ಸಹಕಾರ ಸಂಘಗಳು 2014 -15ನೇ ಸಾಲಿಗೆ 

ಯೋಜನೆಯಡಿಯಲ್ಲಿ ಹೊಸದಾಗಿ ನೋಂದಾಯಿಸುವ ಫಲಾನುಭವಿಗಳಿಗೆ ಅಂದರೇ ಯಶಸ್ವಿನಿ ಕಾರ್ಡ್ ಹೊಂದಿರುವ ಪ್ರಧಾನ ಅರ್ಜಿದಾರರಿಗೆ 

ಮಾತ್ರ ಈ ಬೋಚರಗಳನ್ನು ನೀಡಿ, ಬೋಚರ್‌ನ್ನು ಸ್ವೀಕರಿಸಿದ ಬಗ್ಗೆ ಸ್ವೀಕೃತಿಯನ್ನು ಪಡೆದು ಸಹಕಾರ ಸಂಘಗಳು ಇಟ್ಟುಕೊಂಡಿರಬೇಕು. 
22 . 2014 - 15ನೇ ಸಾಲಿನಲ್ಲಿ ಕೆಲವು ಸದಸ್ಯರು ಯಶಸ್ವಿನಿ ವಂತಿಗೆ ಹಣವನ್ನು ಸಹಕಾರ ಸಂಘಕ್ಕೆ ಪಾವತಿ ಮಾಡಿ, ಫೋಟೋ ಇತ್ಯಾದಿ ಅವಶ್ಯಕ 

ಮಾಹಿತಿಯನ್ನು ಒದಗಿಸದೆ ಇದ್ದರೆ, ಈ ಕಾರಣದಿಂದ ಸಹಕಾರ ಸಂಘದಲ್ಲಿ ಬಾಕಿ ಉಳಿದ ವಂತಿಗೆಯ ಮೊತ್ತವನ್ನು ಸಹಕಾರ ಸಂಘವು 
ಯಶಸ್ವಿನಿ ಟ್ರಸ್ಟಿಗೆ ನೀಡಿದ ದೇಣಿಗೆಯೆಂದು ಪರಿಗಣಿಸಿ, ಟ್ರಸ್ಟ್ನ ಖಾತೆಗೆ ಜಮಾಮಾಡತಕ್ಕದ್ದು. 
2014 - 15ನೇ ಸಾಲಿನ ಯಶಸ್ವಿನಿ ಯೋಜನೆಯ ಅವಧಿಯು ದಿನಾಂಕ:01.06. 2014 ರಿಂದ ಪ್ರಾರಂಭವಾಗಿ 31.05.2015 ಮುಗಿಯುತ್ತದೆ. ಆದ 
ಕಾರಣ ಈ ಸುತ್ತೋಲೆ ಅನ್ವಯ ಹೊಸದಾಗಿ ನೋಂದಾವಣೆಯಾಗುವ ಫಲಾನುಭವಿಗಳು ಯಶಸ್ವಿನಿ ಯೋಜನೆಯ ಸೌಲಭ್ಯವನ್ನು ದಿನಾಂಕ: 
01.06.2014 ರಿಂದ ಪಡೆಯಲು ಅರ್ಹರಾಗುತ್ತಾರೆ. ಆದ್ದರಿಂದ ಸಹಕಾರ ಸಂಘಗಳು ಸದಸ್ಯರು ನೋಂದಾವಣೆ ಸಂದರ್ಭದಲ್ಲಿ ನೀಡುವ ವಂತಿಗೆ 
ಹಣಕ್ಕೆ ಸ್ವೀಕೃತಿ ರಶೀದಿಗಳನ್ನು ಫಲಾನುಭವಿಗೆ ಕೊಡುವಾಗ ಯೋಜನೆಯ ಅವಧಿ ಬಗ್ಗೆ ಸ್ಪಷ್ಟವಾಗಿ ತಿಳುವಳಿಕೆಯ 
ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯ ಮಾರ್ಗಸೂಚಿಗಳ ಬಗ್ಗೆ ತಿಳುವಳಿಕೆ ನೀಡಲು ಆಯಾ ಪ್ರಾಂತದ ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು ಅವರ ವ್ಯಾಪ್ತಿಯ ಇಲಾಖಾಧಿಕಾರಿಗಳ , ಜಿಲ್ಲಾ ಸಹಕಾರ ಬ್ಯಾಂಕ್‌ಗಳ, ಹಾಲು ಉತ್ಪಾದಕರ ಒಕ್ಕೂಟಗಳ ಮತ್ತು 
ಇತರೆ ಪ್ರಮುಖ ಸಹಕಾರ ಸಂಘ / ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ ಸಭೆಯನ್ನು ಪ್ರಾಂತ ಮಟ್ಟದಲ್ಲಿ ನಿರ್ವಹಿಸಲು 
ಸೂಚಿಸಿದೆ. ನಂತರ ದಿ:15.03.2014ರೊಳಗೆ ಎಲ್ಲಾ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರುಗಳು ಅವರ ಜಿಲ್ಲೆಯ ಎಲ್ಲಾ ಕಾರ್ಯನಿರತ 
ನಗರ ಸಹಕಾರ ಸಂಘಗಳ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿಯವರ , ಸ್ತ್ರೀಶಕ್ತಿ ಗುಂಪು/ ಸ್ವಸಹಾಯ ಗುಂಪು ಮತ್ತು ಸಂಬಂಧಿಸಿದ ಇಲಾಖೆಗಳ 
ಅಧಿಕಾರಿಗಳ ಸಭೆ ಕರೆದು ಕಾರ್ಯಾಗಾರ ಏರ್ಪಡಿಸಿ ಯೋಜನೆಯ ಮಾರ್ಗಸೂಚಿನಿಯಮಗಳು, ಇತಿಮಿತಿಗಳು ಮತ್ತು ಯೋಜನೆಯಿಂದ 
ಸೌಲಭ್ಯ ಪಡೆಯುವವರ ಬಗ್ಗೆ ಮಾಹಿತಿಯನ್ನು ನೀಡಿ, ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿಯನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಮತ್ತು 
ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 


ಹೆಚ್. ಎಸ್ ನಾಗರಾಜಯ್ಯ 
ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ , ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭, ಶಕ ವರ್ಷ ೧೯೩೫ ) | ನಂ . ೧೬೪ 
Part - IV - A Bangalore , Wednesday , February 26 , 2014 ( Phalguna 7 , Shaka Varsha 1935 ) No. 164 

ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಒ 27 ಸಿಎಲ್ ಎಸ್ 2014, ಬೆಂಗಳೂರು, ದಿನಾಂಕ: 26 - 02 -2014 
ಯಶಸ್ವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಯಶಸ್ವಿನಿ ಟ್ರಸ್ಟ್‌ನಿಂದ ಮೂರು ವರ್ಷಗಳಿಗೊಮ್ಮೆ ಸರ್ವೀಸ್ ಪ್ರವೈಡರ್‌ನ್ನು ನೇಮಕ 
ಮಾಡಲಾಗುತ್ತದೆ. ಅದರಂತೆ ಅನುಷ್ಠಾನ ಏಜೆನ್ಸಿಯಾಗಿ ನೇಮಕವಾಗಿರುವ ಮೆ | ಮೆಡಿ ಅಸಿಸ್ಟ್ ಇಂಡಿಯಾ ಟಿಪಿಎ ಪ್ರೈ .ಲಿ, ಇವರ ಸೇವಾ ಅವಧಿಯು 
ದಿನಾಂಕ: 30.11.2013ಕ್ಕೆ ಮುಕ್ತಾಯವಾಗಿರುತ್ತದೆ. 

ಆದ್ದರಿಂದ ಈಗಾಗಲೇ ಕನಾಟಕ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ: ಸಂಖ್ಯೆ: ಸಿಒ 423 ಸಿಎಲ್‌ಎಸ್ 2012 ಬೆಂಗಳೂರು, 
ದಿನಾಂಕ:27ನೇ ಸೆಪ್ಟೆಂಬರ್ 2013ರ ಭಾಗ -1 ರಲ್ಲಿ ನೀಡಿರುವ ಅನುಷ್ಠಾನ ಏಜೆನ್ಸಿ ವಿಳಾಸ ಹಾಗೂ ಜಿಲ್ಲಾ ಸಮನ್ವಯಾಧಿಕಾರಿಗಳ ದೂರವಾಣಿ ಸಂಖ್ಯೆಗಳ 
ಬದಲಾಗಿ ಈ ಕೆಳಗಿನಂತೆ ಬದಲಾದ ಅನುಷ್ಠಾನ ಏಜೆನ್ಸಿಯ ಹೆಸರು ಹಾಗೂ ವಿಳಾಸ ಮತ್ತು ಜಿಲ್ಲಾ ಸಮನ್ವಯಾಧಿಕಾರಿಯವರ ದೂರವಾಣಿ ಸಂಖ್ಯೆಗಳನ್ನು 
ಯಶಸ್ವಿನಿ ಯೋಜನೆಯ ಸದಸ್ಯರ ಹಾಗೂ ಸಾರ್ವಜನಿಕರ ಮಾಹಿತಿಗಾಗಿ ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 
ವಿಳಾಸ: ಮೆಎಂಡಿ ಇಂಡಿಯಾ ಹೆಲ್ತ್ ಕೇರ್ ನೆಟ್‌ವರ್ಕ್ , ಬಂಗ್ಲೋ # 8, 9ನೇ ಕ್ರಾಸ್ , ವಿಲ್ಸನ್ ಗಾರ್ಡನ್ , ಬೆಂಗಳೂರು- 560027 , ಸಹಾಯವಾಣಿ: 
080 - 22111032 /22111033 , 


ವಿಶೇಷ ರಾಜ್ಯ ಪತ್ರಿಕೆ 


೧೦೮೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 
IeJS /&56 -www.mdindianetworx. com , 3 -Meem : yeshasvini@mdindianetworx .com 


ಜಿಲ್ಲಾ ಸಮನ್ವಯಾಧಿಕಾರಿಯವ ದೂರವಾಣಿ ಸಂಖ್ಯೆ : 


1) ಬಾಗಲಕೋಟೆ - 7483014388, 2 ) ಬಳ್ಳಾರಿ - 9343353014 , 3) ಬೆಂಗಳೂರು - 9342691478, 
4) ಬೆಳಗಾವಿ - 9379143193 , 5) ಬೀದರ್ - 9342497181, 6) ಬಿಜಾಪುರ - 9341717104 , 
7) ಚಾಮರಾಜನಗರ - 9342820466 , 8) ಚಿತ್ರದುರ್ಗ - 9379861795 , 9) ಚಿಕ್ಕಮಗಳೂರು - 7483191019, 
10) ಕೊಡಗು - 9342920377, 11) ದಕ್ಷಿಣ ಕನ್ನಡ - 9379535136 , 12) ದಾವಣಗೆರೆ - 9341819569 , 
13) ಧಾರವಾಡ - 9341855529, 14) ಗದಗ - 9379486829, 15 ) ಗುಲ್ಬರ್ಗಾ - 9342175892, 
16) ಹಾಸನ - 9342267856, 17 ) ಹಾವೇರಿ - 9343543437, 18) ಕೋಲಾರ - 9342522123 , 
19 ) ಕೊಪ್ಪಳ - 9343264563 20) ಮಂಡ್ಯ - 9341386130, 21 ) ಮೈಸೂರು - 9342822775 , 
22 ) ರಾಯಚೂರು - 9342289953, 23) ಶಿವಮೊಗ್ಗ - 9341615441 , 24) ತುಮಕೂರು - 9341999308, 
25 ) ಉಡುಪಿ - 9341874890, 26) ಉತ್ತರ ಕನ್ನಡ - 9342848657, 27) ಯಾದಗಿರಿ - 9342161720, 
28 ) ಚಿಕ್ಕಬಳ್ಳಾಪುರ – 9342022085 , 29 ) ರಾಮನಗರ - 9341382644. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಎಸ್ ನಾಗರಾಜಯ್ಯ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | 
Part - IV - A 


ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭, ಶಕ ವರ್ಷ ೧೯೩೫ ) 
Bangalore , Wednesday , February 26 , 2014 (Phalguna 7 , Shaka Varsha 1935 ) 


ನಂ . ೧೬೬ 
No. 166 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂ : ನಅಇ 298 ಬೆಂರೂಪ್ರಾ 2013 , ಬೆಂಗಳೂರು, ದಿನಾಂಕ: 26 - 02 - 2014 
ದಿನಾಂಕ: 14.09 .2012ರಂದು ಹೊರಡಿಸಲಾಗಿದ್ದ , ಅಧಿಸೂಚನೆ ಸಂಖ್ಯೆ: ನಅಇ 162 ಬೆಂರೂಪ್ರಾ 2011ನ್ನು ಮಂಗಳೂರು ನಗರಾಭಿವೃದ್ದಿ 
ಪ್ರಾಧಿಕಾರದ ಮಹಾಯೋಜನೆಯ ವ್ಯಾಪ್ತಿಗೆ ಮತ್ತು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಹಾಯೋಜನೆಯ ವ್ಯಾಪ್ತಿಗೆ ಅನ್ವಯಿಸದಂತೆ ಹಿಂಪಡೆದು 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ (1963ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 13 ರ ಮೂಲಕ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮಂಗಳೂರು ಮತ್ತು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಮಹಾಯೋಜನೆಗಳ ವ್ಯಾಪ್ತಿಗೆ 
ಒಳಪಡುವ ಪ್ರದೇಶಗಳಲ್ಲಿ ಅನುಮೋದನೆಗೊಂಡಿರುವ ಮಹಾಯೋಜನೆಗಳ ವಲಯ ನಿಯಮಾವಳಿಗಳ ಉಪಯೋಜನೆಯ ನಿಯಮಗಳಿಗೆ ತಿದ್ದುಪಡಿ 
ಪ್ರಸ್ತಾಪಿಸಿ, ಕರಡು ಅಧಿಸೂಚನೆ ಸಂಖ್ಯೆ :ನಅಇ 298 ಬೆಂರೂಪ್ರಾ 2013, ದಿನಾಂಕ:26.12 .2013ನ್ನು ಕರ್ನಾಟಕ ವಿಶೇಷ ರಾಜ್ಯ ಪತ್ರದಲ್ಲಿ ( ಭಾಗ - IV A 
ದಿನಾಂಕ:27.12.2013) ಪ್ರಕಟಿಸಿ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಟಣೆಗೊಂಡ ದಿನಾಂಕದಿಂದ 30 ದಿನಗಳಗೊಳಗಾಗಿ ಬಾಧಿತರಾಗಬಹುದಾದ ಎಲ್ಲಾ 
ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯ ಪತ್ರವನ್ನು 2013ರ ಡಿಸೆಂಬರ್ 27 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಸ್ವೀಕರಿಸಿದ್ದು, ಮತ್ತು ಪರಿಗಣಿಸಲಾಗಿರುವುದರಿಂದ; 

ಕರ್ನಾಟಕ ಸರ್ಕಾರವು 1961ರ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮದ (1963ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11 ) ರ ಪ್ರಕರಣ 13 ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿರುತ್ತದೆ. 

ಉಡುಪಿ ಹಾಗೂ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಸಂಖ್ಯೆ: ನಅಇ 422 ಮೈಅಪ್ರಾ 2008, 
ದಿನಾಂಕ: 07.08. 2008 ಮತ್ತು ನಅಇ 186 ಮೈಅಪ್ರಾ 2009 , ದಿನಾಂಕ:10 .09 .2009ರಲ್ಲಿ ಅನುಮೋದಿಸಲಾದ ಮಹಾಯೋಜನೆಯ ವಲಯ ಈ 
ಕೆಳಕಂಡಂತೆ ವಿನಿಯಮಗಳನ್ನು ಮಾರ್ಪಾಡಿಸಿದೆ, ಎಂದರೆ. 

ಭೂ ವಿಭಜನೆ ಮಾಡುವಾಗ ಬಯಲು ಜಾಗ ಮತ್ತು ನಾಗರೀಕ ಸೌಲಭ್ಯಗಳ ವಿನಾಯಿತಿ ಕುರಿತು 
ಭೂ ಪರಿವರ್ತನೆಯಾದ ಆದೇಶದಲ್ಲಿ ಜಮೀನಿನ ವಿಸ್ತೀರ್ಣವು 1,000 ಚದರ ಮೀಟರ್ (0.10 ಹೆಕ್ಟೇರ್) ಅಥವಾ ಅದಕ್ಕಿಂತ ಕಡಿಮೆ ಇದ್ದಲ್ಲಿ 
ಮಾತ್ರ ಪ್ರಾಧಿಕಾರವು ಖಾಸಗಿ ವಸತಿ ವಿನ್ಯಾಸಗಳನ್ನು ಅನುಮೋದಿಸುವಾಗ ಮಹಾಯೋಜನೆಯ ಅನುಮೋದಿತ ವಲಯ ನಿಯಮಾವಗಳಲ್ಲಿನ ಉಪ 
ವಿಭಜನೆ ನಿಯಮಗಳಲ್ಲಿರುವಂತೆ ವಿನ್ಯಾಸ ಉದ್ಯಾನವನ:ಬಯಲುಜಾಗ ಹಾಗೂ ನಾಗರೀಕ ಸೌಲಭ್ಯಗಳಿಗಾಗಿ ಕಾಯ್ದಿರಿಸುವ ಅಗತ್ಯವಿರುವುದಿಲ್ಲ. ಆದರೆ, 
ಇದಕ್ಕೆ ಬದಲಾಗಿ ಒಟ್ಟಾರೆ ಶೇ :15ರಷ್ಟು ವಿಸ್ತೀರ್ಣವು ಜಮೀನಿಗೆ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನಿಗಧಿಪಡಿಸಿದ ಭೂ ಪರಿವರ್ತಿತ ಜಮೀನಿನ 
ಮಾರ್ಗಸೂಚಿ ಬೆಲೆಯನ್ನು ( Guidance Value) ಆಧರಿಸಿ , ಹಣವನ್ನು ಜಮೀನಿನ ಮಾಲೀಕರು / ಅಭಿವೃದ್ಧಿದಾರರಿಂದ ವಿನಾಯಿತಿ ಶುಲ್ಕವಾಗಿ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೦೮೧ 
ಭರಿಸಿಕೊಳ್ಳತಕ್ಕದ್ದು ಹಾಗೂ ಒಂದು ವೇಳೆ ವಿನ್ಯಾಸದಲ್ಲಿ ಅಗತ್ಯ ರಸ್ತೆ ಜಾಲದ ಪ್ರದೇಶವನ್ನು ಅಳವಡಿಸಿದ ನಂತರ ಹೆಚ್ಚುವರಿ ಜಾಗ ಉಳಿದಲ್ಲಿ ಅದನ್ನು ವಸತಿ 
ಉದ್ದೇಶಕ್ಕಾಗಿ ಪರಿಗಣಿಸತಕ್ಕದ್ದು. 

ಸದರಿ ವಿನ್ಯಾಸದಲ್ಲಿ ಅಳವಡಿಸಿದ ರಸ್ತೆ ಜಾಲದ ಪ್ರದೇಶವು ಶೇ : 45 ಅಥವಾ ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣದ ಜಾಗವು ಒಳಗೊಂಡಂತಹ 
ಸಂದರ್ಭದಲ್ಲಿ ಉದ್ಯಾನವನ/ಬಯಲುಜಾಗ ಮತ್ತು ನಾಗರೀಕ ಸೌಲಭ್ಯ ಜಾಗದ ವಿನಾಯಿತಿ ಶುಲ್ಕವನ್ನು ಪಾವತಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ . 

ಜಮೀನಿನ ಮಾಲೀಕರು/ ಅಭಿವೃದ್ಧಿದಾರರು ಸದರಿ ವಿನಾಯಿತಿ ಶುಲ್ಕವನ್ನು ಪಾವತಿಸಲು ನಿರಾಕರಿಸಿದಲ್ಲಿ ವಸತಿಗಾಗಿ ಗರಿಷ್ಠ ಶೇ :55 ಹಾಗೂ ರಸ್ತೆ 
ನಂತರ ಉಳಿಯುವ ವಿಸ್ತೀರ್ಣದ ಜಾಗವನ್ನು ವಿನ್ಯಾಸ ನಕ್ಷೆಯಲ್ಲಿ ಒಂದೇ ಕಡೆ ಬರುವಂತೆ ಪ್ರತ್ಯೇಕವಾಗಿ ಗುರುತಿಸತಕ್ಕದ್ದು, ಹಾಗೂ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಗಳು ಸದರಿ ಜಾಗವನ್ನು ಪುಕ್ಕಟೆಯಾಗಿ ನೋಂದಾಯಿತ ಪರಿತ್ಯಜನಾ ಪತ್ರದ ರೂಪದಲ್ಲಿ ಸ್ವಾಧೀನಕ್ಕೆ ಪಡೆದು ನಂತರ ಹರಾಜು ಮೂಲಕ ವಿಲೇವಾರಿ 
ಮಾಡಬಹುದಾಗಿದೆ. 

ಈ ಉದ್ಯಾನವನ/ಬಯಲುಜಾಗ ಮತ್ತು ನಾಗರೀಕ ಸೌಲಭ್ಯಗಳ ವಿನಾಯಿತಿ ಶುಲ್ಕ ಅಥವಾ ಪ್ರಾಧಿಕಾರ /ಸ್ಥಳೀಯ ಸಂಸ್ಥೆಗಳು ಸ್ವಾಧೀನಕ್ಕೆ 
ತೆಗೆದುಕೊಳ್ಳುವ ಜಾಗವನ್ನು ಹರಾಜು ಮೂಲಕ ವಿಲೇವಾರಿ ಮಾಡಿದಾಗ ಬರುವ ಮೊಬಲಗು ಸೇರಿದಂತೆ ಖಾಸಗಿ ಮಾಲೀಕರಿಂದ/ ಅಭಿವೃದ್ಧಿದಾರರಿಂದ 
ಭರಿಸಿಕೊಳ್ಳುವ ಹಣವನ್ನು ಪ್ರಾಧಿಕಾರವು/ಸ್ಥಳೀಯ ಸಂಸ್ಥೆಗಳು ಪ್ರತ್ಯೇಕ ಲೆಕ್ಕ ಶೀರ್ಷಿಕೆಯಡಿ ಖಾತೆ ತೆರೆದು ಇಡತಕ್ಕದ್ದು ಹಾಗೂ ಈ ಹಣವನ್ನು 
ಮಹಾಯೋಜನೆಯಲ್ಲಿ ಕಾಯ್ದಿರಿಸಿರುವ ಉದ್ಯಾನವನ /ಬಯಲು ಜಾಗಗಳನ್ನು ಸರ್ಕಾರದ ಪೂರ್ವಾನುಮತಿಯೊಂದಿಗೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಮಾತ್ರ 
ಬಳಸಿಕೊಳ್ಳತಕ್ಕದ್ದು ಹಾಗೂ ಪ್ರಾಧಿಕಾರ ಯಾವುದೇ ಕಾರಣಕ್ಕೂ ಈ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸಬಾರದು. 


ಕರ್ನಾಟಕ ರಾಜ್ಯಾಪಾಲರ ಅಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ . ಎಂ . ವಾಸುದೇವ ರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭, ಶಕ ವರ್ಷ ೧೯೩೫ ) | ನಂ . ೧೬೭ 
Part - IV - A Bangalore , Wednesday, February 26 , 2014 ( Phalguna 7 , Shaka Varsha 1935 ) No. 167 
KARNATAKA LEGISLATIVE ASSEMBLY SECRETARIAT 

NOTIFICATION 
No . KLA /LGA / 31 / LA Bil / 2014 , Bangalore, Dated : 26 -2 - 2014 


The following Bill was introduced in Legislative Assembly on 26 - 2 -2014 


ಕರ್ನಾಟಕ ವಿಧಾನ ಸಭೆ | 
ಹದಿನಾಲ್ಕನೇ ವಿಧಾನ ಸಭೆ 

ಮೂರನೇ ಅಧಿವೇಶನ 
ಕರ್ನಾಟಕ ಧನವಿನಿಯೋಗ( ಲೇಖಾನುದಾನ) ವಿಧೇಯಕ, 2014 

( 2014ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 31 ) 
2014- 15ನೇ ಹಣಕಾಸು ಭಾಗ ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಮೊತ್ತ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ವಿಧೇಯಕ. 

2014 - 15ನೇ ಹಣಕಾಸು ಭಾಗ ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ : 


ಇದು ಭಾರತ ಗಣರಾಜ್ಯದ ಅರವತ್ತೈದನೇ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮವಾಗಲಿ. 


1 . ಸಂಕ್ಷಿಪ್ತ ಹೆಸರು : ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ(ಲೇಖಾನುದಾನ) ಅಧಿನಿಯಮ, 2014 ಎಂದು ಕರೆಯತಕ್ಕದ್ದು . 


2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ: 2014 - 15ನೇ ಹಣಕಾಸು ಭಾಗ ವರ್ಷಕ್ಕಾಗಿ 4719524.34 ಲಕ್ಷ ರೂಪಾಯಿಗಳ ನೀಡಿಕೆ: 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟ ಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2014 -15ನೇ ಹಣಕಾಸು ಭಾಗ ವರ್ಷದಲ್ಲಿ ಸಂದಾಯ ಮಾಡುವಾಗ 
ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ನಲವತ್ತೇಳು ಸಾವಿರದ ಒಂದು 
ನೂರ ತೊಂಭತ್ತೈದು ಕೋಟಿ ಇಪ್ಪತ್ತನಾಲ್ಕು ಲಕ್ಷದ ಮೂವತ್ತನಾಲ್ಕು ಸಾವಿರ ರೂಪಾಯಿಗಳಿಗೆ ಮೀರದಷ್ಟು ಮೊಬಲಗನ್ನು ಮಾತ್ರ ಕರ್ನಾಟಕ ರಾಜ್ಯ ಸಂಚಿತ 
ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು. 


೧೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


( ಕೆ. ಲಕ್ಷಗಳಲ್ಲಿ ) 


ಮೀರದ ಮೊಬಲಗು 


ಬೇಡಿಕೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ 
ಪುರಸ್ಕೃತವಾದುದನ್ನು 


ಸಂಚಿತ ನಿಧಿಯಿಂದ 
ಪವೃತವಾದುದನ್ನು 


1, 77 ,249. 14 


1, 77 , 258. 47 


2 ,633 .16 


2 , 633.16 


58, 460.18 


58 ,463.65 
7, 480 . 54 


7 ,480 .54 


03 ಆರ್ಥಿಕ 


9.67 


4,10,099. 35 

598. 94 
34,719 .39 


4,10 ,109 .02 

598.94 
40 , 700 . 57 


5 ,981.18 


15 ,298 .48 


15 .298. 48 


ರಾಜಸ್ವ 


1 , 61 ,862 .18 


1, 61, 862 .18 


8 , 873.18 


8 , 87318 


283.97 


20, 957. 93 


283 .97 
20,957. 93 
2 ,55,200.50 

56 ,316.53 
40,901.15 


479.95 


2 ,55 ,680 . 45 

56 ,316.53 
55,905.32 


ರಾಜಸ್ವ 


15 , 004 .17 


ಕೃಷಿ ಮತ್ತು ತೋಟಗಾರಿಕೆ 

ರಾಜಸ್ವ 

ಬಂಡವಾಳ 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ವ 

ಬಂಡವಾಳ 
ಆರ್ಥಿಕ 

ರಾಜಸ್ವ 

ಬಂಡವಾಳ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಸ್ವ 

ಬಂಡವಾಳ 
( ಒಳಾಡಳಿತ ಮತ್ತು ಸಾರಿಗೆ 

ಬಂಡವಾಳ 
ಮೂಲಭೂತ ಸೌಕರ್ಯ ಅಭಿವೃದ್ಧಿ 

ರಾಜಸ್ವ 

ಬಂಡವಾಳ 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ರಾಜಸ್ವ 

ಬಂಡವಾಳ 
ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ 

ಬಂಡವಾಳ 
09 | ಸಹಕಾರ 

ರಾಜಸ್ವ 

ಬಂಡವಾಳ 
ಸಮಾಜ ಕಲ್ಯಾಣ 

ರಾಜಸ್ವ 

ಬಂಡವಾಳ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

ಬಂಡವಾಳ 
ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ರಾಜಸ್ವ 
ಸೇವೆಗಳು - 

ಬಂಡವಾಳ 
( ಆಹಾರ ಮತ್ತು ನಾಗರಿಕ ಸರಬರಾಜು ರಾಜಸ್ವ 

ಬಂಡವಾಳ 
ಕಂದಾಯ 

ರಾಜಸ್ವ 

ಬಂಡವಾಳ 
ಮಾಹಿತಿ ತಂತ್ರಜ್ಞಾನ 

ರಾಜಸ್ವ 
ಬಂಡವಾಳ 


416 . 63 


416 . 63 


20,584 .63 


20 ,584 . 63 


1 , 625 . 84 


1,625 .84 


1, 62 ,311 . 89 


1,62 ,311. 89 


53,511 . 02 


53,511.02 


ರಾಜಸ್ವ 


1,19 , 052 .76 


1,19 , 052 .76 


3,288 . 00 
11,279.32 
9 , 818.94 


3, 288. 00 
11,279. 32 
9 , 818.94 


1.49 .001.15 


1 ,49 , 002 .82 


126 . 65 


1,039 .90 


1,39,693.55 


126.65 
1,38,653.65 

3 ,380 .33 
6,216.00 
466. 62 


3 ,380 . 33 


6 ,216 . 00 


466. 62 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೦೮೩ 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


( . ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಬೇಡಿಕೆ 
ಸಂಖ್ಯೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ 
ಪುರಸ್ಕೃತವಾದುದನ್ನು 


ಸಂಚಿತ ನಿಧಿಯಿಂದ 
ಪವೃತವಾದುದನ್ನು 


79 ,668. 87 


79 , 668. 87 


2 , 217 .44 


2 ,217.44 


6 , 87 ,540. 25 


6 ,87,540. 25 


22 ,542 .91 


22 ,542 .91 


22,831.06 


22 ,831.06 


9 , 672 .44 


9 , 672 .44 


19 


2 ,58 ,324 .59 


2 ,58 ,324.59 


41 ,482 .85 


41,482 . 85 


86 ,320. 05 


86 ,320 . 05 


1,34,791.49 


1,34 ,791.49 


44 ,601. 03 


44 , 601. 03 


2 ,67,008.58 


2 ,67,008.58 


1, 83 , 416 .47 


1, 83 , 416 . 47 


ವಸತಿ 

ರಾಜಸ್ವ 

ಬಂಡವಾಳ 
ಶಿಕ್ಷಣ 

ರಾಜಸ್ವ 

ಬಂಡವಾಳ 
ವಾಣಿಜ್ಯ ಮತ್ತು ಕೈಗಾರಿಕೆ 

ರಾಜಸ್ವ 

ಬಂಡವಾಳ 
ನಗರಾಭಿವೃದ್ಧಿ 

ರಾಜಸ್ವ 

ಬಂಡವಾಳ 
ಲೋಕೋಪಯೋಗಿ 

ರಾಜಸ್ವ 

ಬಂಡವಾಳ 
ಜಲಸಂಪನ್ಮೂಲ 

ರಾಜಸ್ವ 

ಬಂಡವಾಳ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜಸ್ವ 

ಬಂಡವಾಳ 
ಕಾರ್ಮಿಕ 

ಬಂಡವಾಳ 
ಇಂಧನ 

ರಾಜಸ್ವ 

ಬಂಡವಾಳ 
ಕನ್ನಡ ಮತ್ತು ಸಂಸ್ಕೃತಿ 

ರಾಜಸ್ವ 

ಬಂಡವಾಳ 
ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜಸ್ವ 

ಬಂಡವಾಳ 
ಕಾನೂನು 

ರಾಜಸ್ವ 

ಬಂಡವಾಳ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ರಾಜಸ್ವ 
ಋಣ ಮೇಲುಸ್ತುವಾರಿ 

ರಾಜಸ್ವ 
ಬಂಡವಾಳ 


17 ,31419 


17, 314,19 


24 , 726 . 60 


ರಾಜಸ್ವ 


24 ,726. 60 

1.109 . 89 


1109. 89 


24 


2 ,24 ,584 .65 


2 ,24 ,684 .65 


30,066 .66 


30, 066 .66 


9 , 614.90 


9 , 614 .90 


201. 65 


201. 65 


5 ,845 .93 


5,845.93 
20 , 464. 62 


20,464 .62 


20,879 . 83 


20,879. 83 


333 .30 


333 .30 
5, 279.58 


95.55 


5 ,37513 


3 , 39 ,966 .00 


3 , 39 ,966. 00 


2 , 25 ,325 .57 


2 ,25 ,325 .57 


ಜುಮಾ 


4 ,131 ,507. 88 


588 , 016 .46 


4 ,719 , 524 .34 


೧೦೮೪ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


2014 -15ನೇ ಹಣಕಾಸು ಭಾಗ ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ರಾಜ್ಯದ 
ಸಂಚಿತ ನಿಧಿಯೊಳಗಿನಿಂದ ಭಾರತ ಸಂವಿಧಾನದ ಅನುಚ್ಛೇದ 206 (1) ( a ) ಅಡಿಯಲ್ಲಿ ಲೇಖಾನುದಾನ ಮಂಜೂರಾದ ಮೊತ್ತಕ್ಕೆ ವಿನಿಯೋಗಿಸಲು 
204ನೇ ಅನುಚ್ಛೇದದ ಉಪಬಂಧಗಳಿಗನುಸಾರವಾಗಿ ಈ ವಿಧೇಯಕವನ್ನು ಮಂಡಿಸಲಾಗಿದೆ. 

ಸಿದ್ದರಾಮಯ್ಯ 
ಮುಖ್ಯ ಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ (ಫಾಲ್ಗುಣ ೭ , ಶಕ ವರ್ಷ ೧೯೩೫ ) | 
Part - IV -A Bangalore , Wednesday , February 26 , 2014 (Phalguna 7 , Shaka Varsha 1935 


ನಂ . ೧೬೮ 
No . 168 


KARNATAKA LEGISLATIVE ASSEMBLY SECRETARIAT 


NOTIFICATION 
No . KLA / LGA / 32 / LA Bil / 2014 , Bangalore , Dated : 26 - 2 - 2014 


The following Bill was introduced in Legislative Assembly on 26 - 2 - 2014 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

- ಮೂರನೇ ಅಧಿವೇಶನ 
ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2014 

(2014ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ – 32 ) 
ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿರುವ ಕೆಲವು ತೆರಿಗೆ ಕಾನೂನುಗಳನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕೆಲವು ತೆರಿಗೆ ಕಾನೂನುಗಳನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದ ; 

ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ ; 
1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ , 2014 ಎಂದು 
ಕರೆಯತಕ್ಕದ್ದು. 

( 2) 1 ಮತ್ತು 2ನೇ ಪ್ರಕರಣಗಳು 2014ನೇ ಮಾರ್ಚ್ ಒಂದನೇ ದಿನಾಂಕದಿಂದ ಹಾಗೂ 3ನೇ ಪ್ರಕರಣವು 2014ನೇ ಏಪ್ರಿಲ್ ಒಂದನೇ 
ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . 1979ರ ಕರ್ನಾಟಕ ಅಧಿನಿಯಮ 22ರ ತಿದ್ದುಪಡಿ.- ಕರ್ನಾಟಕ ವಿಲಾಸಗಳ ಮೇಲೆ ತೆರಿಗೆ ಅಧಿನಿಯಮ, 1979ರ (1979ರ ಕರ್ನಾಟಕ 
ಅಧಿನಿಯಮ 22 ) 3ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ 1 ಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ ಐದು ನೂರು 
ರೂಪಾಯಿಗಳಿಗಿಂತ ” ಎಂಬ ಪದಗಳಿಗೆ ಏಳು ನೂರ ಐವತ್ತು ರೂಪಾಯಿಗಳಿಗಿಂತ ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 

3. 1979ರ ಕರ್ನಾಟಕ ಅಧಿನಿಯಮ 27ರ ತಿದ್ದುಪಡಿ.- ಕರ್ನಾಟಕ ಸರಕುಗಳ ಪ್ರವೇಶದ ಮೇಲೆ ತೆರಿಗೆ ಅಧಿನಿಯಮ , 1979ರ (1979ರ 
ಕರ್ನಾಟಕ ಅಧಿನಿಯಮ 27), 

(1) 5ನೇ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 

5. ವಿವರ ಪಟ್ಟಿಗಳು.- (1) ( 2) ರಿಂದ ( 4) ನೇ ಉಪಪ್ರಕರಣಗಳಿಗೆ ಒಳಪಟ್ಟು, ಪ್ರತಿಯೊಬ್ಬ ನೋಂದಾಯಿತ ವ್ಯಾಪಾರಿಯು ಮತ್ತು ಈ 
ಅಧಿನಿಯಮದ ಅಡಿಯಲ್ಲಿ ತಾನಾಗಿಯೇ ನೋಂದಾಯಿತನಾಗಲು ಹೊಣೆಗಾರನಾದ ಪ್ರತಿಯೊಬ್ಬ ವ್ಯಾಪಾರಿಯು, ಎಲೆಕ್ಟ್ರಾನಿಕ್ ವಿಧಾನಗಳು ಸೇರಿದಂತೆ 
ಅಂಥ ನಮೂನೆಯಲ್ಲಿ ಮತ್ತು ವಿಧಾನದಲ್ಲಿ ಒಂದು ವಿವರ ಪಟ್ಟಿಯನ್ನು ತೆರಿಗೆ ನಿರ್ಧರಣೆ ಪ್ರಾಧಿಕಾರಕ್ಕೆ ಒದಗಿಸತಕ್ಕದ್ದು ಮತ್ತು ಇಪ್ಪತ್ತು ದಿನಗಳೊಳಗೆ 
ಅಥವಾ ಹಿಂದಿನ ತಿಂಗಳ ಕೊನೆಯ ತರುವಾಯದ ಹದಿನೈದು ದಿನಗಳೊಳಗೆ ಅಥವಾ ನಿಯಮಿಸಬಹುದಾದಂತೆ ಯಾವುದೇ ಇತರೆ ತೆರಿಗೆ ಅವಧಿಯೊಳಗೆ 
ಅಂಥ ವಿವರ ಪಟ್ಟಿಯ ಮೇಲೆ ಬಾಕಿ ಇರುವ ತೆರಿಗೆಯನ್ನು ಸಂದಾಯ ಮಾಡತಕ್ಕದ್ದು: 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೦೮೫ 
ಪರಂತು, ಆಯುಕ್ತರು ಅಧಿಸೂಚಿಸಬಹುದಾದಂತೆ ನಿರ್ದಿಷ್ಟಪಡಿಸಲಾದ ವರ್ಗದ ವ್ಯಾಪಾರಿಗಳು, ಅಂಥ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ 
ವಿದ್ಯುನ್ಮಾನ ವಿಧಾನದಲ್ಲಿ, ನಿಯಮಿಸಲಾದ ನಮೂನೆಯಲ್ಲಿ ವಿವರ ಪಟ್ಟಿಗಳನ್ನು ತಯಾರಿಸಲು ವಿವರಗಳನ್ನು ಒದಗಿಸತಕ್ಕದ್ದು ಅಥವಾ ನಿಯಮಿಸಲಾದ 
ನಮೂನೆಯಲ್ಲಿ ವಿವರ ಪಟ್ಟಿಗಳನ್ನು ಸಲ್ಲಿಸತಕ್ಕದ್ದು: 

ಮತ್ತು ಪರಂತು, ಆಯುಕ್ತರು ಅಧಿಸೂಚಿಸಬಹುದಾದಂತೆ ನಿರ್ದಿಷ್ಟಪಡಿಸಿದ ವರ್ಗದ ವ್ಯಾಪಾರಿಗಳು, ವಿವರ ಪಟ್ಟಿಗಳ ಆಧಾರದ ಮೇಲೆ 
ತೆರಿಗೆಯನ್ನು ಹೊರಡಿಸಿದ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ವಿಧಾನದಲ್ಲಿ , ವಿದ್ಯುನ್ಮಾನ ವಿಧಾನದಲ್ಲಿ ಸಂದಾಯ ಮಾಡತಕ್ಕದ್ದು. 

(2) ಒದಗಿಸಲಾದ ವಿವರ ಪಟ್ಟಿಯಲ್ಲಿ ಘೋಷಿಸಲಾದ ಸರಕುಗಳ ಪ್ರವೇಶದ ಮೇಲಿನ ತೆರಿಗೆಯನ್ನು, ಅಂಥ ತೆರಿಗೆಯ ಸಂದಾಯಕ್ಕಾಗಿ 
ನೋಟೀಸನ್ನು ನೀಡುವ ಅಗತ್ಯವಿಲ್ಲದಂತೆ, (1) ನೇ ಉಪಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯು ಮುಕ್ತಾಯವಾದಾಗ ಸಂದಾಯ ಮಾಡತಕ್ಕದ್ದು. 

(3) ನಿರ್ದಿಷ್ಟಪಡಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು, ತೆರಿಗೆ ನಿರ್ಧರಣೆ ಪ್ರಾಧಿಕಾರವು ಯಾವೊಬ್ಬ 
ನೋಂದಾಯಿತ ವ್ಯಾಪಾರಿಯನ್ನು, 

( ಎ) ಅಂಥ ಅವಧಿಗಳಿಗಾಗಿ ಒಂದು ವಿವರ ಪಟ್ಟಿಯನ್ನು ಸಲ್ಲಿಸಲು; ಅಥವಾ 
( ಬಿ) ನೋಂದಾಯಿತ ವ್ಯಾಪಾರಿಯು ಒಂದಕ್ಕಿಂತ ಹೆಚ್ಚಿನ ವ್ಯಾಪಾರ ಸ್ಥಳಗಳನ್ನು ಹೊಂದಿರುವಲ್ಲಿ, ಪ್ರತ್ಯೇಕ ಶಾಖಾ ವಿವರ ಪಟ್ಟಿಗಳನ್ನು 

ಒದಗಿಸಲು, 
- ಅಗತ್ಯಪಡಿಸಬಹುದು. 

( 4) 5 - ಡಿ ಪ್ರಕರಣದ ( 1) ನೇ ಉಪಪ್ರಕರಣದ ಅಡಿಯಲ್ಲಿ ಸಲ್ಲಿಸಿದ ವಿವರಪಟ್ಟಿಯನ್ನು ಹೊರತುಪಡಿಸಿ, ಈ ಅಧಿನಿಯಮದ ಅಡಿಯಲ್ಲಿ ಒಂದು 
ವಿವರಪಟ್ಟಿಯನ್ನು ನೀಡಿರುವ ಯಾವೊಬ್ಬ ವ್ಯಾಪಾರಿಯು, ತೆರಿಗೆ ನಿರ್ಧರಣೆ ಪ್ರಾಧಿಕಾರವು ಮಾಡಿದ ತಪಾಸಣೆಯ ಅಥವಾ ಯಾವುದೇ ಇತರ ಮಾಹಿತಿ 
ಅಥವಾ ಸಾಕ್ಷ್ಯವನ್ನು ಸ್ವೀಕರಿಸಿದ ಕಾರಣದ ಹೊರತಾಗಿ, ಅದರಲ್ಲಿ ಯಾವುದೇ ಲೋಪ ಅಥವಾ ಸರಿಯಲ್ಲದ ಹೇಳಿಕೆಯು ಒಳಗೊಂಡಿದ್ದರೆ, 

( ಎ) ಆತನು, ಮುಂಬರುವ ತೆರಿಗೆ ಅವಧಿಗಾಗಿ ವಿವರ ಪಟ್ಟಿಕೆಯನ್ನು ಸಲ್ಲಿಸುವುದಕ್ಕಾಗಿ ನಿಯಮಿಸಲಾದ ಕಾಲದೊಳಗೆ ಒಂದು ಪರಿಷ್ಕೃತ 
ವಿವರಪಟ್ಟಿಯನ್ನು ಒದಗಿಸತಕ್ಕದ್ದು; ಮತ್ತು 

( ಬಿ) ಆತನು, ತೆರಿಗೆ ನಿರ್ಧರಣೆ ಪ್ರಾಧಿಕಾರದಿಂದ ಹಾಗೆ ಅನುಮತಿಸಲ್ಪಟ್ಟಲ್ಲಿ, ತದನಂತರ ಯಾವುದೇ ಸಮಯದಲ್ಲಿ ಸಂಬಂಧಿಸಿದ ತೆರಿಗೆ 
ಅವಧಿಯ ಮುಕ್ತಾಯದಿಂದ ಆರು ತಿಂಗಳುಗಳೊಳಗೆ ಒಂದು ಪರಿಷ್ಕೃತ ವಿವರ ಪಟ್ಟಿಯನ್ನು ಒದಗಿಸತಕ್ಕದ್ದು. 

(5) ಪ್ರತಿಯೊಬ್ಬ ನೋಂದಾಯಿತ ವ್ಯಾಪಾರಿಯು, ನಿಯಮಿಸಬಹುದಾದ ಅಂಥ ನಮೂನೆಯಲ್ಲಿ ಅಂಥ ವಿವರಗಳನ್ನು ಒಳಗೊಂಡಿರುವ 
ವಿವರಣೆಯನ್ನು ಅಂಥ ಅವಧಿಯೊಳಗೆ ತೆರಿಗೆ ನಿರ್ಧರಣೆ ಪ್ರಾಧಿಕಾರಕ್ಕೆ ಪ್ರತಿ ವರ್ಷವು ಸಲ್ಲಿಸತಕ್ಕದ್ದು.” 

(2) 5 - ಬಿ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

“5 - ಬಿ . ವಿವರ ಪಟ್ಟಿಗಳನ್ನು ಒದಗಿಸಲು ಅಥವಾ ವಿವರ ಪಟ್ಟಿಯ ಮೇಲೆ ಘೋಷಿಸಲಾದ ತೆರಿಗೆಯನ್ನು ಸಂದಾಯ ಮಾಡಲು ಅಥವಾ ಇತರ 
ಮೊಬಲಗನ್ನು ಸಂದಾಯ ಮಾಡಲು ತಪ್ಪಿದಲ್ಲಿ ಬಡ್ಡಿ.- (1) ಪ್ರತಿಯೊಬ್ಬ ವ್ಯಾಪಾರಿಯು, ವಿವರ ಪಟ್ಟಿಯ ಮೇಲೆ ಘೋಷಿಸಬೇಕಾಗಿದ್ದ ಆದರೆ, ಅದರಿಂದ 
ಬಿಟ್ಟುಬಿಡಲಾಗಿದ್ದ, ತೆರಿಗೆಯ ಮೇಲೆ, 20 - ಬಿ ಪ್ರಕರಣದ ( 1) ನೇ ಉಪಪ್ರಕರಣಕ್ಕೆ ಒಳಪಟ್ಟು ಹಾಗೆ ಬಿಟ್ಟುಬಿಡಲಾದ ಮೂರು ತಿಂಗಳೊಳಗೆ ಅದನ್ನು 
ಸರಿಪಡಿಸದಿದ್ದ ಹೊರತು ಯಾವುದೇ ಮೊಬಲಗಿನ ಮೇಲೆ ಸರಳ ಬಡ್ಡಿಯನ್ನು ಸಂದಾಯ ಮಾಡಲು ಬದ್ದನಾಗಿರತಕ್ಕದ್ದು ಮತ್ತು ತೆರಿಗೆಯನ್ನು 
ಘೋಷಿಸಬೇಕಾಗಿದ್ದ ದಿನಾಂಕದಿಂದ ಅಂಥ ಬಡ್ಡಿಯನ್ನು ಸಂದಾಯ ಮಾಡಬೇಕಾಗುತ್ತದೆ ಮತ್ತು ನಿಯಮಿಸಬಹುದಾದಂತೆ ಅಂಥ ನಮೂನೆಯಲ್ಲಿ ಮತ್ತು 
ಅಂಥ ರೀತಿಯಲ್ಲಿ ಬಡ್ಡಿಯನ್ನು ಸಂದಾಯ ಮಾಡಲು ವ್ಯಾಪಾರಿಯು ತನ್ನ ಬದ್ಧತೆಯನ್ನು ಘೋಷಿಸತಕ್ಕದ್ದು. 

(2) ಈ ಅಧಿನಿಯಮದ ಅಡಿಯಲ್ಲಿ ಒಬ್ಬ ವ್ಯಾಪಾರಿಯು ಒಂದು ವಿವರಪಟ್ಟಿಯನ್ನು ಒದಗಿಸಬೇಕೆಂದು ಅಗತ್ಯಪಡಿಸಲಾಗಿದ್ದು ಅವನು 

( ಎ) ವಿವರ ಪಟ್ಟಿಯ ಮೇಲೆ ಘೋಷಿಸಿದ್ದ ತೆರಿಗೆಯ ಯಾವುದೇ ಮೊಬಲಗನ್ನು ಅಥವಾ ಹೆಚ್ಚುವರಿ ತೆರಿಗೆಯನ್ನು ಸಂದಾಯ ಮಾಡಲು 
ತಪ್ಪಿದಲ್ಲಿ , ಅಥವಾ 

( ಬಿ) ಹೆಚ್ಚುವರಿ ತೆರಿಗೆ ಘೋಷಿಸಿ, ತೆರಿಗೆಯನ್ನು ಸಂದಾಯ ಮಾಡಬೇಕಾಗಿದ್ದ ಅವಧಿಗೆ ಮೀರಿ ಮೂರು ತಿಂಗಳುಗಳ ನಂತರ ಒಂದು ಪರಿಷ್ಕೃತ 
ವಿವರ ಪಟ್ಟಿಯನ್ನು ಸಲ್ಲಿಸಿದ್ದು ಆದರೆ, (1) ನೇ ಉಪಪ್ರಕರಣದ ಅಡಿಯಲ್ಲಿ ಸಂದಾಯ ಮಾಡತಕ್ಕದ್ದೆಂದು ಘೋಷಿಸಿದ ಯಾವುದೇ ಬಡ್ಡಿಯನ್ನು ಸಂದಾಯ 
ಮಾಡಲು ತಪ್ಪಿದಲ್ಲಿ, ಅಥವಾ 

( ಸಿ) ಘೋಷಿಸಬೇಕಾಗಿದ್ದ ಯಾವುದೇ ತೆರಿಗೆ ಅಥವಾ ಬಡ್ಡಿಯನ್ನು ಘೋಷಿಸಲು ತಪ್ಪಿದಲ್ಲಿ, ಅಥವಾ 

( ಡಿ) ವಿವರ ಪಟ್ಟಿಯನ್ನು ಸಲ್ಲಿಸಲು ತಪ್ಪಿದಲ್ಲಿ, 
- ಅಂಥ ವ್ಯಾಪಾರಿಯು, ತಾನು ಘೋಷಿಸಿದ್ದ ತೆರಿಗೆ ಮತ್ತು ಹೆಚ್ಚುವರಿ ತೆರಿಗೆ ಅಥವಾ (1) ನೇ ಉಪಪ್ರಕರಣದ ಅಡಿಯಲ್ಲಿ ಸಂದಾಯಮಾಡಬೇಕಾದ ತೆರಿಗೆ 
ಮತ್ತು ಸಂದಾಯಮಾಡಬೇಕಾದ ಬಡ್ಡಿಯ ಸಂಬಂಧದಲ್ಲಿ ಅವನು ವಿವರಪಟ್ಟಿಯನ್ನು ಒದಗಿಸಲು ತಪ್ಪಿದ ಅವಧಿಗಾಗಿ ಬಡ್ಡಿಯನ್ನು ಸಂದಾಯ ಮಾಡಲು 
ಬದ್ಧನಾಗಿರತಕ್ಕದ್ದು. 

(3) ಈ ಅಧಿನಿಯಮದ ಅಡಿಯಲ್ಲಿ ಸಂದಾಯಮಾಡಬೇಕಾಗಿದ್ದ ಯಾವುದೇ ಇತರ ಮೊಬಲಗನ್ನು 8ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ 
ಅವಧಿಯೊಳಗೆ ಸಂದಾಯ ಮಾಡದಿದ್ದಲ್ಲಿ, ಅಂಥ ಅವಧಿಗಾಗಿ ಅಂಥ ಮೊಬಲಗಿನ ಮೇಲೆ ಬಡ್ಡಿಯನ್ನು ಸಂದಾಯ ಮಾಡತಕ್ಕದ್ದು. 

(4) ಅಂಥ ತೆರಿಗೆ ಅಥವಾ ಮೊಬಲಗಿನ ಬಗ್ಗೆ ವಿವಾದಿಸುವ ಯಾವುದೇ ಅಪೀಲಿನಲ್ಲಿ ಅಥವಾ ಇತರ ವ್ಯವಹರಣೆಗಳಲ್ಲಿ ಯಾವುದೇ 
ಪ್ರಾಧಿಕಾರದ ಅಥವಾ ನ್ಯಾಯಾಲಯದ ಆದೇಶದ ಮೂಲಕ , ಈ ಅಧಿನಿಯಮದ ಅಡಿಯಲ್ಲಿ ಸಂದಾಯ ಮಾಡಬೇಕಾಗಿದ್ದ ಯಾವುದೇ ತೆರಿಗೆಯ ಅಥವಾ 


೧೦೮೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 
ಇತರ ಮೊಬಲಗಿನ ವಸೂಲಿಯನ್ನು ಯಾವ ಅವಧಿಯಲ್ಲಿ ತಡೆಹಿಡಿಯಲಾಗಿದೆಯೋ ಆ ಯಾವುದೇ ಅವಧಿಯಲ್ಲಿ ಈ ಪ್ರಕರಣದ ಅಡಿಯಲ್ಲಿ ಬಡ್ಡಿಯನ್ನು 
ಸಹ ಸಂದಾಯ ಮಾಡತಕ್ಕದ್ದು.” 

(3) 5 - ಸಿ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

5- ಸಿ. ಬಡ್ಡಿಯ ದರ.- (1) ಈ ಮುಂದಿನ ಸಂದರ್ಭಗಳಲ್ಲಿ 5 - ಬಿ ಪ್ರಕರಣದ ಅಡಿಯಲ್ಲಿ ಸಂದಾಯ ಮಾಡಬೇಕಾದ ಸರಳ ಬಡ್ಡಿಯ ದರವು, 

( ಎ ) ತೆರಿಗೆಯನ್ನು ಸಂದಾಯಮಾಡಬೇಕಾಗಿದ್ದ ದಿನಾಂಕದಿಂದ ಅದನ್ನು ಸಂದಾಯ ಮಾಡುವ ದಿನಾಂಕದವರೆಗೆ ಅಥವಾ ಈ ಅಧಿನಿಯಮದ 
ಅಡಿಯಲ್ಲಿ ಯಾವುದೇ ತೆರಿಗೆ ನಿರ್ಧರಣೆಯ ದಿನಾಂಕದವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ; ಮತ್ತು 

( ಬಿ) ಈ ಅಧಿನಿಯಮದ ಅಡಿಯಲ್ಲಿ ಸಂದಾಯ ಮಾಡಬೇಕಾದ ಯಾವುದೇ ಮೊಬಲಗು ಯಾವ ದಿನಾಂಕದಿಂದ ಬಾಕಿ ಉಳಿದಿತ್ತೋ ಆ 
ದಿನಾಂಕದಿಂದ, 
- ತಿಂಗಳಿಗೆ ಶೇಕಡಾ ಒಂದೂವರೆ ಆಗಿರತಕ್ಕದ್ದು. 

(2) ಈ ಪ್ರಕರಣದ ಉದ್ದೇಶಕ್ಕಾಗಿ, ಒಂದು ತಿಂಗಳಿನ ಭಾಗಗಳ ಸಂಬಂಧದಲ್ಲಿ ಬಡ್ಡಿಯನ್ನು ದಾಮಾಷಾ ಪ್ರಮಾಣದಲ್ಲಿ ಲೆಕ್ಕಹಾಕತಕ್ಕದ್ದು ಮತ್ತು 
ತಿಂಗಳು ಎಂದರೆ, ಮೂವತ್ತು ದಿನಗಳ ಯಾವುದೇ ಅವಧಿ ಆಗಿರತಕ್ಕದ್ದು. 

5 - ಡಿ, ತೆರಿಗೆಯ ನಿರ್ಧರಣೆ :- (1) ವ್ಯಾಪಾರಿಯು, ಯಾವುದೇ ಅವಧಿಗಾಗಿ ಸಲ್ಲಿಸಿದ ವಿವರ ಪಟ್ಟಿಯ ಸಮರ್ಥನೆಗಾಗಿ ತೆರಿಗೆ ನಿರ್ಧರಣೆ 
ಪ್ರಾಧಿಕಾರದ ಮುಂದೆ ಲೆಕ್ಕಪತ್ರಗಳನ್ನು ಹಾಜರುಪಡಿಸಬೇಕಾಗಿದೆ ಎಂಬುದಾಗಿ ಆಯುಕ್ತನು ಅಧಿಸೂಚಿಸಬಹುದಾದ ಪ್ರಕರಣಗಳಲ್ಲಿ ಹೊರತು, 5ನೇ 
ಪ್ರಕರಣದ ಅಡಿಯಲ್ಲಿ ವ್ಯಾಪಾರಿಯು ಸಲ್ಲಿಸಿದ ವಿವರ ಪಟ್ಟಿಯ ಆಧಾರದ ಮೇಲೆ ಆತನ ತೆರಿಗೆಯನ್ನು ನಿರ್ಧರಿಸಲಾಗಿರುವುದಾಗಿ ಭಾವಿಸತಕ್ಕದ್ದು ಮತ್ತು 
ಲೆಕ್ಕಪತ್ರ ಹಾಜರುಪಡಿಸಿದ ಸಂದರ್ಭದಲ್ಲಿ ನಿಯಮಿಸಲಾದ ಪ್ರಾಧಿಕಾರವು 

( ಎ) ಸಲ್ಲಿಸಿದ ವಿವರಪಟ್ಟಿಯು ಸರಿಯಾಗಿದೆ ಮತ್ತು ಸಂಪೂರ್ಣವಾಗಿದೆ ಎಂದು ಮನಗಂಡಲ್ಲಿ ಸಲ್ಲಿಸಿದ ವಿವರಪಟ್ಟಿಯ ಆಧಾರದ ಮೇಲೆ ಅಂಥ 
ವ್ಯಾಪಾರಿಯ ,- ತೆರಿಗೆ ನಿರ್ಧರಣೆಗೆ ಮುಂದುವರೆಯತಕ್ಕದ್ದು, ಅಥವಾ 

( ಬಿ ) ಸಲ್ಲಿಸಿದ ವಿವರ ಪಟ್ಟಿಯು ಸರಿಯಾಗಿಲ್ಲವೆಂದು ಅಥವಾ ಪೂರ್ಣವಾಗಿಲ್ಲವೆಂದು ಕಂಡುಬಂದಲ್ಲಿ, ತನ್ನ ಅತ್ಯುತ್ತಮ ವಿವೇಚನೆಯಲ್ಲಿ ತೆರಿಗೆ 
ನಿರ್ಧರಣೆಯನ್ನು, ಅಂಥ ನಿರ್ಧರಣೆ ವಿರುದ್ದ ಬರಹದಲ್ಲಿ ಕಾರಣವನ್ನು ತೋರಿಸಲು ಅಂಥ ವ್ಯಾಪಾರಿಗೆ ಅವಕಾಶವನ್ನು ನೀಡಿದ ಮೇಲೆ, ಮಾಡಲು 
ಮುಂದುವರಿಯತಕ್ಕದ್ದು ಮತ್ತು ಅದರಲ್ಲಿ ಯಾವುದೇ ಹೆಚ್ಚುವರಿ ನಿರ್ಧರಣೆಯಾದ ತೆರಿಗೆಯನ್ನು ಅಂಥ ನಿರ್ಧರಣೆಯನ್ನು ವ್ಯಾಪಾರಿಗೆ ಜಾರಿಮಾಡಿದ 
ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ ವ್ಯಾಪಾರಿಯು ಸಂದಾಯಿಸತಕ್ಕದ್ದು. 

(2) ನೋಂದಾಯಿತ ವ್ಯಾಪಾರಿಯು, ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ಮಾಡಿದ ನಿಯಮಗಳ ಅಡಿಯಲ್ಲಿ ಉಪಬಂಧಿಸಲಾದ 
ದಿನಾಂಕದಂದು ಅಥವಾ ದಿನಾಂಕಕ್ಕೆ ಮೊದಲು ತನ್ನ ವಿವರ ಪಟ್ಟಿಯನ್ನು ಒದಗಿಸಲು ತಪ್ಪಿದಲ್ಲಿ, ತೆರಿಗೆ ನಿರ್ಧರಣೆ ಪ್ರಾಧಿಕಾರವು ನೋಂದಾಯಿತ 
ವ್ಯಾಪಾರಿಗೆ, ತನ್ನ ಅತ್ಯುತ್ತಮ ವಿವೇಚನೆಯಂತೆ ತೆರಿಗೆ ನಿರ್ಧರಣೆಯನ್ನು ಮಾಡತಕ್ಕದ್ದು ಮತ್ತು ವ್ಯಾಪಾರಿಗೆ ಅಂಥ ತೆರಿಗೆ ನಿರ್ಧರಣೆಯನ್ನು ಜಾರಿಮಾಡಿದ 
ದಿನಾಂಕದಿಂದ ಹತ್ತು ದಿನಗಳೊಳಗೆ ನಿರ್ಧರಣೆ ಮಾಡಿದ ತೆರಿಗೆಯನ್ನು ಸಂದಾಯ ಮಾಡತಕ್ಕದ್ದು. 

(3) ಮೇಲಿನ ( 2) ನೇ ಉಪಪ್ರಕರಣದ ಅಡಿಯಲ್ಲಿ ತೆರಿಗೆ ನಿರ್ಧರಣೆಯನ್ನು ಮಾಡಿದಲ್ಲಿ ಮತ್ತು ತೆರಿಗೆ ನಿರ್ಧರಣೆಗೆ ಸಂಬಂಧಿಸಿದ ಅವಧಿಗಾಗಿ 
ವಿವರ ಪಟ್ಟಿಯನ್ನು ವ್ಯಾಪಾರಿಯು ತರುವಾಯ ನೀಡಿದಲ್ಲಿ, ತೆರಿಗೆ ನಿರ್ಧರಣೆ ಪ್ರಾಧಿಕಾರವು, ತೆರಿಗೆ ನಿರ್ಧರಣೆಯನ್ನು ಹಿಂದಕ್ಕೆ ಪಡೆಯಬಹುದು. ಆದರೆ, 
ವ್ಯಾಪಾರಿಯು, ಅನ್ವಯಿಸಬಹುದಾದ ದಂಡಗಳು ಮತ್ತು ಬಡ್ಡಿಯನ್ನು ಸಂದಾಯ ಮಾಡಲು ಬದ್ದನಾಗಿರತಕ್ಕದ್ದು. 

( 4) ಮೇಲಿನ (3) ನೇ ಉಪಪ್ರಕರಣದ ಅಡಿಯಲ್ಲಿ ಒಂದು ವಿವರ ಪಟ್ಟಿಯನ್ನು ವ್ಯಾಪಾರಿಯು ನೀಡಿದಲ್ಲಿ, ಅಂಥ ವಿವರ ಪಟ್ಟಿಯನ್ನು ವ್ಯಾಪಾರಿಗೆ 
ಅಂಥ ತೆರಿಗೆ ನಿರ್ಧರಣೆಯನ್ನು ಜಾರಿಮಾಡಿದ ಒಂದು ತಿಂಗಳೊಳಗೆ ಒದಗಿಸತಕ್ಕದ್ದು . 

(5) ( ಎ) ಈ ಅಧಿನಿಯಮದ ಅಡಿಯಲ್ಲಿ ನೋಂದಾಯಿತನಾದ ಒಬ್ಬ ವ್ಯಾಪಾರಿಯ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ 
ನೋಂದಾಯಿತನಾಗಲು ಬದ್ದನಾದ ವ್ಯಾಪಾರಿಯ ಸಂಬಂಧದಲ್ಲಿ, ತೆರಿಗೆ ನಿರ್ಧರಣೆ ಪ್ರಾಧಿಕಾರವು, ತೆರಿಗೆಗೆ ಬದ್ದನಾಗಿರುವನೆಂದು ತೋರಿಸುವ ಯಾವುದೇ 
ಸಾಕ್ಷವು ತನ್ನ ಗಮನಕ್ಕೆ ಬಂದ ಮೇಲೆ, ತನ್ನ ಜಂಟಿ ಆಯುಕ್ತನ ಅಥವಾ ಅಪರ ಆಯುಕ್ತನ ಪೂರ್ವಾನುಮತಿಯೊಡನೆ ಅಂಥ ವ್ಯಾಪಾರಿಯು, ಹಾಗೆ 
ನಿರ್ಧರಿಸಲಾದ ಅಥವಾ ವಿಧಿಸಲಾದ ಅಥವಾ ಸಂದಾಯಮಾಡತಕ್ಕೆ ಯಾವುದೇ ತೆರಿಗೆ, ದಂಡ ಅಥವಾ ಬಡ್ಡಿಯನ್ನು ಸಂದಾಯ ಮಾಡಲು ತಪ್ಪುವನೆಂದು 
ನಂಬಲು ಕಾರಣ ಇದೆ ಎಂದು ತೆರಿಗೆ ನಿರ್ಧರಣೆ ಪ್ರಾಧಿಕಾರವು ಅಭಿಪ್ರಾಯಪಟ್ಟರೆ ಆ ವ್ಯಾಪಾರಿಗೆ ರಕ್ಷಣಾತ್ಮಕ ತೆರಿಗೆ ನಿರ್ಧರಣೆಯನ್ನು ಮಾಡಬಹುದು. 
ಹಾಗೂ ಅಂಥ ತೆರಿಗೆ, ದಂಡ ಅಥವಾ ಬಡ್ಡಿಯನ್ನು ಕೂಡಲೇ ಸಂದಾಯ ಮಾಡತಕ್ಕದ್ದು. 

( ಬಿ) ಜಂಟಿ ಆಯುಕ್ತ ಅಥವಾ ಅಪರ ಆಯುಕ್ತರು, ವ್ಯಾಪಾರಿಯು ಅಂಥ ರಕ್ಷಣಾತ್ಮಕ ತೆರಿಗೆಯನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು 
ದಿನಗಳೊಳಗೆ ಸಲ್ಲಿಸಿದ ಯಾವುದೇ ಅರ್ಜಿಯ ಮೇಲೆ ಅಥವಾ ಅಂಥ ರಕ್ಷಣಾತ್ಮಕ ತೆರಿಗೆನಿರ್ಧರಣೆಯನ್ನು ನೀಡಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ 
ತಾನಾಗಿಯೇ ನೀಡಲಾದ ಯಾವುದೇ ರಕ್ಷಣಾತ್ಮಕ ತೆರಿಗೆ ನಿರ್ಧರಣೆಯು ತಪ್ಪು ಎಂದು ಪರಿಗಣಿಸಿದರೆ, ಸಂಬಂಧಪಟ್ಟ ವ್ಯಾಪಾರಿಗೆ ಅಹವಾಲನ್ನು 
ಹೇಳಿಕೊಳ್ಳಲು ಅವಕಾಶವನ್ನು ನೀಡಿದ ತರುವಾಯ ಮತ್ತು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ವಿಚಾರಣೆಯನ್ನು ನಡೆಸಿದ ತರುವಾಯ ಪ್ರಕರಣದ 
ಸನ್ನಿವೇಶಕ್ಕೆ ನ್ಯಾಯೋಚಿತವಾದಂಥ ಆದೇಶವನ್ನು ಹೊರಡಿಸತಕ್ಕದ್ದು. 

(6) ಈ ಬಗ್ಗೆ ಆಯುಕ್ತರು ಪ್ರಾಧಿಕಾರ ನೀಡಿದ ಪ್ರಾಧಿಕಾರಿಯು, ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ನೋಂದಾಯಿತನಾಗಲು ಬದ್ಧನಾಗಿದ್ದರೂ 
ಹಾಗೆ ಮಾಡಲು ತಪ್ಪಿದ ವ್ಯಾಪಾರಿಯ ತೆರಿಗೆ ನಿರ್ಧರಣೆಯನ್ನು, ಆ ವ್ಯಾಪಾರಿಯು ನೋಂದಾಯಿತನಾಗಿದ್ದರೆ ಯಾವ ತೆರಿಗೆ ಅವಧಿ ಅಥವಾ ಅವಧಿಗಳು 
ಅವನಿಗೆ ಅನ್ವಯಿಸುತ್ತವೆಯೋ ಅವುಗಳ ಬಗ್ಗೆ ತನ್ನ ಉತ್ತಮ ವಿವೇಚನೆಯ ಅನುಸಾರ ಮತ್ತು ಅಂಥ ತೆರಿಗೆ ನಿರ್ಧರಣೆಯ ವಿರುದ್ದ ಕಾರಣಗಳನ್ನು 
ಬರಹದಲ್ಲಿ ತೋರಿಸಲು ಆ ವ್ಯಾಪಾರಿಗೆ ಅವಕಾಶವನ್ನು ಕೊಟ್ಟ ನಂತರ ಮಾಡತಕ್ಕದ್ದು. ಸದರಿ ತೆರಿಗೆ ನಿರ್ಧರಣೆಯನ್ನು ಆ ವ್ಯಾಪಾರಿಯ ಮೇಲೆ ಜಾರಿ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೦೮೭ 
ಮಾಡಿದ ದಿನಾಂಕದಿಂದ ಹತ್ತು ದಿನಗಳೊಳಗೆ ನಿರ್ಧರಿಸಿದ ತೆರಿಗೆ ಹಾಗೂ ಯಾವುದಾದರೂ ಬಡ್ಡಿ ಸಂದಾಯವಾಗಬೇಕಿದ್ದರೆ ಅದನ್ನು ವ್ಯಾಪಾರಿಯು 
ಸಂದಾಯ ಮಾಡತಕ್ಕದ್ದು. ” 

(4) 6ನೇ ಉಪಪ್ರಕರಣಕ್ಕೆ ಈ ಮುಂದಿದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

“6, ತೆರಿಗೆಯ ಮರುನಿರ್ಧರಣೆ - (1) ತೆರಿಗೆ ನಿರ್ಧರಣೆ ಮಾಡಲಾಗಿದೆಯೆಂದು ಭಾವಿಸಲಾದ, ಸಂದರ್ಭದಲ್ಲಿ ನೀಡಿದ ಯಾವುದೇ ವಿವರ 
ಪಟ್ಟಿಯು ಅಥವಾ 5 - ಬಿ ಪ್ರಕರಣದ ಅಡಿಯಲ್ಲಿ ನೀಡಿದ ಯಾವುದೇ ತೆರಿಗೆ ನಿರ್ಧರಣೆಯು, ವ್ಯಾಪಾರಿಯ ಸರಿಯಾದ ತೆರಿಗೆ ಹೊಣೆಗಾರಿಕೆಯನ್ನು ಕಡಿಮೆ 
ನಿರೂಪಿಸಿದೆ ಎಂದು ತೆರಿಗೆ ನಿರ್ಧರಣೆ ಪ್ರಾಧಿಕಾರವು ನಂಬಲು ಕಾರಣಗಳಿದ್ದಲ್ಲಿ, ಅದು, 

( ಎ) ಲಭ್ಯವಿರುವ ಯಾವುದೇ ಮಾಹಿತಿಯ ಆಧಾರದ ಮೇಲೆ, ತನ್ನ ಅತ್ಯುತ್ತಮ ವಿವೇಚನೆಯಲ್ಲಿ, ಸಂದಾಯ ಮಾಡಬೇಕಾದ ಹೆಚ್ಚುವರಿ 
ತೆರಿಗೆಯ ಮರುನಿರ್ಧರಣೆ ಮಾಡಬಹುದು ಮತ್ತು 20 - ಬಿ ಪ್ರಕರಣದ ( 2) ನೇ ಉಪಪ್ರಕರಣದ ಅಡಿಯಲ್ಲಿ ಯಾವುದೇ ದಂಡವನ್ನು ಸಹ ವಿಧಿಸಬಹುದು 
ಹಾಗೂ ಯಾವುದೇ ಬಡ್ಡಿಯ ಸಂದಾಯಕ್ಕಾಗಿ ಒತ್ತಾಯಿಸಬಹುದು; ಮತ್ತು 

( ಬಿ) ಲಿಖಿತದಲ್ಲಿ ಅಂಥ ಮರು ನಿರ್ಧರಣೆಗೆ ಪ್ರತಿಯಾಗಿ ಕಾರಣ ತೋರಿಸಲು ವ್ಯಾಪಾರಿಗೆ ಅವಕಾಶ ನೀಡಿದ ತರುವಾಯ , ನೋಟೀಸನ್ನು 
ಜಾರಿಗೊಳಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ತೆರಿಗೆಯನ್ನು ಸಂದಾಯ ಮಾಡತಕ್ಕದ್ದೆಂದು ಕೋರಿ ವ್ಯಾಪಾರಿಗೆ ಮರು ನಿರ್ಧರಣೆಯ ಒಂದು 
ನೋಟೀಸನ್ನು ನೀಡತಕ್ಕದ್ದು. 
( 2) ಈ ಪ್ರಕರಣದ ಅಡಿಯಲ್ಲಿ ಮರುನಿರ್ಧರಣೆಯನ್ನು ಮಾಡಿದ ತರುವಾಯದಲ್ಲಿ, 

( ಎ ) ತೆರಿಗೆ ನಿರ್ಧರಣೆ ಪ್ರಾಧಿಕಾರದ ಗಮನಕ್ಕೆ ಯಾವುದೇ ಮತ್ತಷ್ಟು ಸಾಕ್ಷ್ಯವು ಕಂಡುಬಂದಲ್ಲಿ ; ಅಥವಾ 

( ಬಿ) ತೆರಿಗೆ ನಿರ್ಧರಣೆ ಪ್ರಾಧಿಕಾರಕ್ಕೆ , ವ್ಯಾಪಾರಿಯು ಅವನದೇ ಲೆಕ್ಕದಲ್ಲಾಗಲೀ ಅಥವಾ ಅವನ ಪ್ರಿನ್ಸಿಪಾಲನ ಲೆಕ್ಕದಲ್ಲಾಗಲೀ ಅಥವಾ 
ಸ್ಥಳೀಯ ಪ್ರದೇಶದೊಳಗೆ ತರಲಾಗುವ ಅಥವಾ ತರುವಂತೆ ಮಾಡುವ ತೆರಿಗೆ ಪಾವತಿಸಬೇಕಾದ ಸರಕುಗಳ ಮೌಲ್ಯದ ಅಥವಾ ಸರಕುಗಳನ್ನು 
ಪಡೆದುಕೊಂಡಿರುವ ಅಥವಾ ಯಾವುದೇ ತೆರಿಗೆ ಅವಧಿಯ ಸಂಬಂಧದಲ್ಲಿ ಸ್ಥಳೀಯ ಪ್ರದೇಶದೊಳಗೆ ಪ್ರವೇಶಿಸಿದ ಮೇಲಿನ ಅಂಥ 
ಸರಕುಗಳನ್ನು ಪಡೆದುಕೊಳ್ಳಲು ಅರ್ಹರಾಗಿರುವ ಯಾವೊಬ್ಬ ಇತರ ವ್ಯಕ್ತಿಯ, ವಹಿವಾಟಿನ ಪೂರ್ಣ ಅಥವಾ ಭಾಗವು, ತೆರಿಗೆ 
ಮರುನಿರ್ಧರಣೆಯಿಂದ ತಪ್ಪಿಸಿಕೊಂಡಿದೆಯೆಂದು; ಅಥವಾ 

( ಸಿ) ಮರು ನಿರ್ಧರಣೆಯ ಅಡಿಯಲ್ಲಿರುವ ತೆರಿಗೆಯೆಂದು; ಅಥವಾ 

( ಡಿ ) ಈ ಅಧಿನಿಯಮದ ಅಡಿಯಲ್ಲಿ ತೆರಿಗೆ ನಿರ್ಧರಣೆ ಮಾಡಬೇಕಾದ ದರಕ್ಕಿಂತ ಕಡಿಮೆ ದರದಲ್ಲಿ ಮರು 
ನಿರ್ಧರಣೆಯಾಗಿದೆಯೆಂದು; 

( ಇ) ಅದರ ಸಂಬಂಧದಲ್ಲಿ ಯಾವುದೇ ಕಡಿತಗಳು ಅಥವಾ ವಿನಾಯತಿಗಳನ್ನು ತಪ್ಪಾಗಿ ಅನುಮತಿಸಲಾಗಿದೆಯೆಂದು, 
- ಅಂಥ ತಪ್ಪಿಸಿಕೊಂಡ ವಹಿವಾಟಿನ ಪೂರ್ಣ ಅಥವಾ ಭಾಗದ ಅಥವಾ ಸಂದರ್ಭಾನುಸಾರವಾಗಿ ತೆರಿಗೆ ಪಾವತಿಸಬೇಕಾದ ಸರಕುಗಳ ಮೌಲ್ಯ, ತೆರಿಗೆ 
ನಿರ್ಧರಣೆ ಅಥವಾ ಮರು ನಿರ್ಧರಣೆಯ ಸಮಯದಲ್ಲಿ ಸದರಿ ಪ್ರಾಧಿಕಾರದ ಮುಂದೆ ಈಗಾಗಲೇ ಇದೆಯೆಂಬ ವಾಸ್ತವಾಂಶಗಳಿದ್ದರೂ , ತೆರಿಗೆ ನಿರ್ಧರಣೆ 
ಪ್ರಾಧಿಕಾರವು, ಅಂಥ ಹಿಂದಿನ ತೆರಿಗೆ ನಿರ್ಧರಣೆ ಅಥವಾ ಮರುನಿರ್ಧರಣೆಗೆ ಹೆಚ್ಚುವರಿಯಾಗಿ ತೆರಿಗೆ ನಿರ್ಧರಣೆ ಅಥವಾ ಯಾವುದೇ ಮತ್ತಷ್ಟು 
ಮರುನಿರ್ಧರಣೆಗಳನ್ನು ಮಾಡಲು ಮುಂದುವರಿಯಬಹುದು.” 
(5) 7ನೇ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

7. ತೆರಿಗೆ ನಿರ್ಧರಣೆ ಮತ್ತು ಮರು ನಿರ್ಧರಣೆಗಾಗಿ ಕಾಲಮಿತಿ.- (1) ಯಾವುದೇ ನಿಯಮಿಸಲಾದ ತೆರಿಗೆ ಅವಧಿಗಾಗಿ ಬಾಕಿ ತೆರಿಗೆಯ 
ಮೊಬಲಗಿನ ಸಂಬಂಧದಲ್ಲಿ 5 - ಡಿ ಪ್ರಕರಣದ ಅಡಿಯಲ್ಲಿ ತೆರಿಗೆ ನಿರ್ಧರಣೆಯನ್ನು ಅಥವಾ 6ನೇ ಪ್ರಕರಣದ ಅಡಿಯಲ್ಲಿ ತೆರಿಗೆಯ ಮರು ನಿರ್ಧರಣೆಯನ್ನು, 
ನಿಯಮಿಸಲಾದ ತೆರಿಗೆ ಅವಧಿಯ ಮುಕ್ತಾಯದ ತರುವಾಯ ಐದು ವರ್ಷಗಳ ನಂತರ ಮಾಡತಕ್ಕದ್ದಲ್ಲ: 

ಪರಂತು, 2014ರ ಮಾರ್ಚ್ 31ಕ್ಕೆ ಕೊನೆಗೊಳ್ಳುವವರೆಗಿನ ಅವಧಿಯವರೆಗಿನ ಯಾವುದೇ ತೆರಿಗೆ ಅವಧಿಗೆ ಸಂಬಂಧಿಸಿದ ತೆರಿಗೆ ನಿರ್ಧರಣೆ 
ಅಥವಾ ತೆರಿಗೆ ಮರು ನಿರ್ಧರಣೆಯನ್ನು ನಿಯಮಿಸಲಾದ ತೆರಿಗೆ ಅವಧಿಯು ಮುಕ್ತಾಯವಾದ ತರುವಾಯ ಎಂಟು ವರ್ಷಗಳ ಅವಧಿಯೊಳಗೆ 
ಮಾಡತಕ್ಕದ್ದು: 

( 2) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ನೋಂದಾಯಿತನಾಗಲು ಬದ್ದನಾಗಿದ್ದಾಗ್ಯೂ ಹಾಗೆ ಮಾಡಲು ತಪ್ಪಿದ ಒಬ್ಬ 
ವ್ಯಾಪಾರಿಯು ಯಾವುದೇ ತೆರಿಗೆಯನ್ನು ಸಂದಾಯ ಮಾಡದಿದ್ದಲ್ಲಿ ಅಥವಾ ತೆರಿಗೆಯನ್ನು ಮೋಸದಿಂದ ವಂಚಿಸಿ 21ನೇ ಪ್ರಕರಣದ ( 2) ನೇ ಉಪಪ್ರಕರಣದ 
ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗುವ ಯಾವುದೇ ವ್ಯಾಪಾರಿಯ ಸಂದರ್ಭದಲ್ಲಿ, ನಿಯಮಿಸಲಾದ ತೆರಿಗೆ ಅವಧಿಯ ಮುಕ್ತಾಯದಿಂದ ಎಂಟು ವರ್ಷಗಳ 
ಅವಧಿಯೊಳಗೆ ತೆರಿಗೆ ನಿರ್ಧರಣೆಯನ್ನು ಮಾಡಬಹುದು ಅಥವಾ ಮರು ನಿರ್ಧರಣೆಯನ್ನು ಮಾಡಬಹುದು: 

ಪರಂತು, 2014ರ ಮಾರ್ಚ್ 31ನೇ ದಿನಾಂಕಕ್ಕೆ ಕೊನೆಗೊಳ್ಳುವ ಅವಧಿಯವರೆಗೆ ಯಾವುದೇ ತೆರಿಗೆ ಅವಧಿಗೆ ಸಂಬಂಧಿಸಿದ ತೆರಿಗೆ ನಿರ್ಧರಣೆ 
ಅಥವಾ ತೆರಿಗೆಯ ಮರು ನಿರ್ಧರಣೆಯನ್ನು ನಿಯಮಿಸಲಾದ ತೆರಿಗೆ ಅವಧಿಯು ಕೊನೆಗೊಂಡ ತರುವಾಯ ಹತ್ತು ವರ್ಷಗಳ ಅವಧಿಯೊಳಗೆ ಈ 
ಉಪಪ್ರಕರಣದಡಿಯಲ್ಲಿ ಮಾಡತಕ್ಕದ್ದು. 

(3) ಈ ಅಧಿನಿಯಮದ ಅಡಿಯಲ್ಲಿ ತೆರಿಗೆ ನಿರ್ಧರಣೆಗಾಗಿ ಅಥವಾ ಸಂದರ್ಭಾನುಸಾರ ತೆರಿಗೆಯ ಮರು ನಿರ್ಧರಣೆಗಾಗಿ ನಿರ್ದಿಷ್ಟಪಡಿಸಿದ 
ಕಾಲಪರಿಮಿತಿಯ ಅವಧಿಯನ್ನು ಲೆಕ್ಕಹಾಕುವಾಗ, ತೆರಿಗೆ ನಿರ್ಧರಣೆಯ ಅಥವಾ ಇತರ ವ್ಯವಹರಣೆಯ ವಿರುದ್ಧದ ಯಾವುದೇ ಅಪೀಲಿನ ವಿಲೆಗಾಗಿ 
ಅಪೀಲು ಪ್ರಾಧಿಕಾರ, ನ್ಯಾಯಾಧಿಕರಣ ಅಥವಾ ಸಕ್ಷಮ ನ್ಯಾಯಾಲಯವು ತೆಗೆದುಕೊಂಡ ಅವಧಿಯನ್ನು ತೆರಿಗೆ ನಿರ್ಧರಣೆ ಅಥವಾ ಸಂದರ್ಭಾನುಸಾರ 
ತೆರಿಗೆಯ ಮರುನಿರ್ಧರಣೆಗಾಗಿನ ಅಂಥ ಅವಧಿಯನ್ನು ಗಣನೆಗೆ ತೆಗೆದುಕೊಳ್ಳುವಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದಲ್ಲ. 


೧೦೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಪರಂತು, ಈ ಪ್ರಕರಣದಲ್ಲಿರುವುದಾವುದೂ , ಕೈಗೊಳ್ಳಬಹುದಾದ ಯಾವುದೇ ಕ್ರಮ ಅಥವಾ ಮಾಡಬಹುದಾದ ಯಾವುದೇ ಆದೇಶ, ತೆರಿಗೆ 
ನಿರ್ಧರಣೆ ಅಥವಾ ಮರು ತೆರಿಗೆನಿರ್ಧರಣೆಯು, 13, 14, 15 , 15 - ಎ ಅಥವಾ 16ನೇ ಪ್ರಕರಣಗಳ ಮೇರೆಗೆ ಮಾಡಲಾದ ಯಾವುದೇ ನಿರ್ಣಯ, ಅಥವಾ 
ಸರ್ವೋಚ್ಚ ನ್ಯಾಯಾಲಯ , ಉಚ್ಚ ನ್ಯಾಯಾಲಯ ಅಥವಾ ಯಾವುದೇ ಇತರ ನ್ಯಾಯಲಯ ಮಾಡಿದ ಯಾವುದೇ ತೀರ್ಪು ಅಥವಾ ಆದೇಶದ 
ಪರಿಣಾಮವಾಗಿ, ವ್ಯಾಪಾರಿ ಅಥವಾ ಯಾವೊಬ್ಬ ವ್ಯಕ್ತಿಯ ಸಂಬಂಧದಲ್ಲಿ ಮಾಡಲಾದ ತೆರಿಗೆನಿರ್ಧರಣೆ ಅಥವಾ ಮರುತೆರಿಗೆನಿರ್ಧರಣೆಗೆ 
ಅನ್ವಯವಾಗತಕ್ಕದ್ದು.” 

(6) 8ನೇ ಪ್ರಕರಣದಲ್ಲಿ, 

( 1) ಶೀರ್ಷಿಕೆಯಲ್ಲಿ ತೆರಿಗೆ ” ಎಂಬ ಪದಗಳಿಗೆ ತೆರಿಗೆ, ದಂಡಗಳು , ಬಡ್ಡಿ ಮತ್ತು ಇತರ ಮೊಬಲಗುಗಳ ” ಎಂಬ ಪದಗಳು ಮತ್ತು ಅರ್ಧ 
ವಿರಾಮ ಚಿಹ್ನೆಗಳನ್ನು ಪ್ರತಿಯೋಜಿಸತಕ್ಕದ್ದು. 

(ii) (1) ನೇ ಉಪಪ್ರಕರಣಕ್ಕೆ ಪರಂತುಕವನ್ನು ಹೊರತುಪಡಿಸಿ , ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

“(1) ಪ್ರತಿಯೊಬ್ಬ ನೋಂದಾಯಿತ ವ್ಯಾಪಾರಿಯು, ತೆರಿಗೆ ನಿರ್ಧರಣೆ ಪ್ರಾಧಿಕಾರ ಅಥವಾ ನಿಯಮಿಸಲಾದ ಪ್ರಾಧಿಕಾರಕ್ಕೆ ವಿವರ ಪಟ್ಟಿಗಳನ್ನು 
ಸಲ್ಲಿಸತಕ್ಕದ್ದು ಮತ್ತು ಸಂದಾಯ ಮಾಡಬೇಕಾದ ತೆರಿಗೆಯನ್ನು ಅಥವಾ ಬಾಕಿಯಿರುವ ಯಾವುದೇ ದಂಡ ಅಥವಾ ಬಡ್ಡಿಯನ್ನು ನಿರ್ದಿಷ್ಟಪಡಿಸಿದ 
ಅವಧಿಯೊಳಗೆ ನಿಯಮಿಸಬಹುದಾದಂಥ ರೀತಿಯಲ್ಲಿ ಸಂದಾಯ ಮಾಡತಕ್ಕದ್ದು ಮತ್ತು ವ್ಯಾಪಾರಿಯು ಸಲ್ಲಿಸಿದ ಅರ್ಜಿಯ ಮೇಲೆ, 
ನಿಯಮಿಸಬಹುದಾದಂತೆ ಅಂಥ ಕಂತುಗಳಲ್ಲಿ ಮತ್ತು ಅಂಥ ಅಂತರಗಳಲ್ಲಿ ತೆರಿಗೆಯ ಅಥವಾ ಸಂದಾಯ ಮಾಡಬೇಕಾದ ಯಾವುದೇ ಮೊಬಲಗಿನ 
ಸಂದಾಯವನ್ನು ನಿಯಮಿಸಬಹುದಾದಂತೆ ಅಂಥ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರ ಅಥವಾ ಆಯುಕ್ತನು ಅನುಮತಿಸಬಹುದು.” 

( iii) ಹಾಗೆ ಪ್ರತಿಯೋಜಿಸಲಾದ (1) ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 

(1 - ಎ) ಸಂದಾಯ ಮಾಡಿದ ಮೊಬಲಗು, ತೆರಿಗೆಯ ಅಥವಾ ಬಾಕಿ ಇರುವ ಯಾವುದೇ ಮೊಬಲಗಿನ ಮತ್ತು ಸಂದಾಯ ಮಾಡಬೇಕಾದ 
ಬಡ್ಡಿಯ ಒಟ್ಟಾರೆ ಮೊಬಲಗಿಗಿಂತ ಕಡಿಮೆಯಾಗಿದ್ದಲ್ಲಿ ಹಾಗೆ ಸಂದಾಯ ಮಾಡಲಾದ ಮೊಬಲಗನ್ನು ಸಂದಾಯ ಮಾಡಬೇಕಾದ ಬಡ್ಡಿಗೆ ಮೊದಲು 
ಹೊಂದಾಣಿಕೆ ಮಾಡತಕ್ಕದ್ದು ಮತ್ತು ಬಾಕಿ ಯಾವುದಾದರೂ ಉಳಿದಲ್ಲಿ ಅದನ್ನು ತೆರಿಗೆ ಅಥವಾ ಇತರ ಯಾವುದೇ ಬಾಕಿ ಇರುವ ಮೊಬಲಗಿಗೆ 
ಹೊಂದಾಣಿಕೆ ಮಾಡತಕ್ಕದ್ದು. 

(l- ಬಿ) ಒಬ್ಬ ನೋಂದಾಯಿತ ವ್ಯಾಪಾರಿಯು, ಈ ಅಧಿನಿಯಮಕ್ಕೆ ಅನುಸಾರವಾಗಿ ಒಂದು ಪರಿಷ್ಕೃತ ವಿವರ ಪಟ್ಟಿಯನ್ನು ಒದಗಿಸಿದ್ದು, ಅದು 
ಮೂಲ ವಿವರ ಪಟ್ಟಿಗೆ ಅನುಸಾರವಾಗಿ ಸಂದಾಯ ಮಾಡಿದ ಅಥವಾ ಸಂದಾಯ ಮಾಡಬೇಕಾದ ಬಾಕಿ ಮೊಬಲಗಿಗಿಂತ ಹೆಚ್ಚಿನ ತೆರಿಗೆ ಮೊಬಲಗನ್ನು 
ತೋರಿಸುತ್ತಿದ್ದಲ್ಲಿ, ಆ ಪರಿಷ್ಕೃತ ವಿವರ ಪಟ್ಟಿಯೊಂದಿಗೆ ನಿಯಮಿಸಬಹುದಾದಂತೆ ಅಂಥ ರೀತಿಯಲ್ಲಿ ಹಾಗೆ ಸಂದಾಯವಾಗಬೇಕಾದ ತೆರಿಗೆಯನ್ನು 
ಸಂದಾಯ ಮಾಡತಕ್ಕದ್ದು.” 

( iv) ( 4) ನೇ ಉಪಪ್ರಕರಣದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 

“( 5) ಉಚ್ಚ ನ್ಯಾಯಾಲಯವು, ತಾನಾಗಿಯೇ ಆಗಲಿ ಅಥವಾ ಆಯುಕ್ತನು ಅಥವಾ ಆದೇಶದಿಂದ ಬಾಧಿತನಾದ ಯಾವೊಬ್ಬ ವ್ಯಕ್ತಿಯು ಸಲ್ಲಿಸಿದ 
ಅರ್ಜಿಯ ಮೇಲೆ ( 4) ನೇ ಉಪಪ್ರಕರಣದ ( ಸಿ) ಖಂಡದ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟನು ಮಾಡಿದ ಯಾವುದೇ ಆದೇಶವನ್ನು ಪರಿಷ್ಕರಿಸಬಹುದು. ” 

(7) 14ನೇ ಪ್ರಕರಣದ ( 3) ನೇ ಉಪಪ್ರಕರಣದ ತರುವಾಯ , ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು , ಎಂದರೆ: 

“ ಪರಂತು, ಯಾವುದೇ ವರ್ಷದ ಒಂದಕ್ಕಿಂತ ಹೆಚ್ಚಿನ ತೆರಿಗೆ ಅವಧಿಯ ಸಂಬಂಧದಲ್ಲಿ, ತೆರಿಗೆ ನಿರ್ಧರಣೆ ಅಥವಾ ಮರು ನಿರ್ಧರಣೆ ಆದೇಶಗಳ 
ಅಥವಾ ಇತರ ಯಾವುದೇ ಆದೇಶಗಳು ಅಥವಾ ವ್ಯವಹರಣೆಗಳ ವಿರುದ್ದ ಒಂದು ಅಪೀಲನ್ನು ಹೂಡಬಹುದು. ” 

(8) 17ನೇ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

17. ಕಾಣಬರುವ ತಪ್ಪುಗಳ ಸರಿಪಡಿಸುವಿಕೆ ಮತ್ತು ಕೆಲವು ಸಂದರ್ಭಗಳಲ್ಲಿ ತೆರಿಗೆ ನಿರ್ಧರಣೆ ಅಥವಾ ಮರುನಿರ್ಧರಣೆಯ ಸರಿಪಡಿಸುವಿಕೆಯ 
ಅಧಿಕಾರ.- (1) ದಾಖಲೆಯಿಂದ ಕಂಡುಬರುವ ಯಾವುದೇ ತಪ್ಪನ್ನು ಸರಿಪಡಿಸುವ ದೃಷ್ಟಿಯಿಂದ ನಿಯಮಿಸಲಾದ ಪ್ರಾಧಿಕಾರವು, ಅಪೀಲು ಪ್ರಾಧಿಕಾರವು 
ಅಥವಾ ಪುನರೀಕ್ಷಣಾ ಪ್ರಾಧಿಕಾರವು, ತಾನು ಮಾಡಿದ ಆದೇಶದ ದಿನಾಂಕದಿಂದ ಐದು ವರ್ಷಗಳೊಳಗೆ ಯಾವುದೇ ಕಾಲದಲ್ಲಿ ಅಂಥ ತಿದ್ದುಪಡಿ 
ಮಾಡಬಹುದು. 

* (2 ) ತೆರಿಗೆ ನಿರ್ಧರಣೆಯನ್ನು ಹೆಚ್ಚಿಸುವ ಅಥವಾ ಅನ್ಯಥಾ ಸಂಬಂಧಪಟ್ಟ ವ್ಯಕ್ತಿಯ ಬದ್ಧತೆಯನ್ನು ಹೆಚ್ಚಿಸುವ ಪರಿಣಾಮ ಉಳ್ಳಂಥ 
ತಿದ್ದುಪಡಿಯನ್ನು ನಿಯಮಿಸಲಾದ ಪ್ರಾಧಿಕಾರ, ಅಪೀಲು ಪ್ರಾಧಿಕಾರ ಅಥವಾ ಸಂದರ್ಭಾನುಸಾರವಾಗಿ ಪುನರೀಕ್ಷಣಾ ಪ್ರಾಧಿಕಾರವು, ಹಾಗೆ ಮಾಡುವ ತನ್ನ 
ಉದ್ದೇಶದ ಬಗ್ಗೆ ನೋಟೀಸನ್ನು ಸಂಬಂಧಪಟ್ಟ ವ್ಯಕ್ತಿಗೆ ಕೊಟ್ಟಿದ್ದ ಹೊರತು ಮತ್ತು ಸಂಬಂಧಪಟ್ಟ ವ್ಯಕ್ತಿಗೆ ಅಂಥ ತಿದ್ದುಪಡಿಯ ವಿರುದ್ಧ ಲಿಖಿತದಲ್ಲಿ 
ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದ ಹೊರತು ಮಾಡತಕ್ಕದ್ದಲ್ಲ. 

( 3) ಮೇಲಿನ (1) ನೇ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ಆದೇಶಕ್ಕೆ ಸಂಬಂಧಪಟ್ಟಂತೆ ಅಪೀಲು ಅಥವಾ ಪುನರೀಕ್ಷಣೆಯ ರೂಪದಲ್ಲಿ ಯಾವುದೇ 
ವ್ಯವಹರಣೆಯಲ್ಲಿಯ ಒಂದು ಆದೇಶವನ್ನು ಪರಿಗಣಿಸಿರುವಲ್ಲಿ ಮತ್ತು ತೀರ್ಮಾನಿಸಿರುವಲ್ಲಿ ಅಂಥ ಆದೇಶವನ್ನು ಮಾಡಿದ ಪ್ರಾಧಿಕಾರವು, ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ ಹಾಗೆ ಪರಿಗಣಿಸಲಾದ ಮತ್ತು ತೀರ್ಮಾನಿಸಲಾದ ವಿಷಯವನ್ನು ಹೊರತುಪಡಿಸಿ 
ಯಾವುದೇ ಇತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಉಪಪ್ರಕರಣದ ಅಡಿಯಲ್ಲಿಯ ಆದೇಶವನ್ನು ತಿದ್ದುಪಡಿ ಮಾಡಬಹುದು. 

( 4) ಮೇಲಿನ (1) ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಯಾವುದೇ ಆದೇಶವನ್ನು , ಯಾವ ಮೂಲ ಆದೇಶದಲ್ಲಿ ತಪ್ಪನ್ನು 
ಸರಿಪಡಿಸಲಾಗಿದೆಯೋ ಆ ಮೂಲ ಆದೇಶವನ್ನು ಯಾವ ಕಾನೂನಿನ ಅಡಿಯಲ್ಲಿ ಮಾಡಲಾಗಿತ್ತೋ ಆ ಕಾನೂನಿನ ಅದೇ ಉಪಬಂಧದ ಅಡಿಯಲ್ಲಿ 
ಮಾಡಿದ ಆದೇಶವೆಂಬುದಾಗಿ ಭಾವಿಸತಕ್ಕದ್ದು . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೦೮೯ 


(5) ಒಂದು ನ್ಯಾಯಾಲಯದ ಅಥವಾ ನ್ಯಾಯಾಧಿಕರಣದ ಹೊರತಾಗಿ ಅಪೀಲು ಪ್ರಾಧಿಕಾರದ ಅಥವಾ ಪುನರೀಕ್ಷಣಾ ಪ್ರಾಧಿಕಾರದ ಯಾವುದೇ 
ತೆರಿಗೆ ನಿರ್ಧರಣೆ ಅಥವಾ ತೆರಿಗೆಯ ಮರು ನಿರ್ಧರಣೆ ಅಥವಾ ಒಂದು ಆದೇಶವು, ಯಾವುದೇ ನ್ಯಾಯಾಲಯದ ತೀರ್ಪು ಅಥವಾ ಆದೇಶದ 
ಮೂಲಕವಾದ ಸಾರ್ವಜನಿಕ ರಾಜಸ್ವದ ಹಿತಾಸಕ್ತಿಗೆ ಬಾಧಕವಾಗುವಷ್ಟರ ಮಟ್ಟಿಗೆ ತಪ್ಪಾಗಿದೆಯೆಂದು ಕಂಡು ಬಂದಲ್ಲಿ ಈ ಅಧಿನಿಯಮದಲ್ಲಿ ಏನೇ 
ಒಳಗೊಂಡಿದ್ದಾಗ್ಯೂ , ಸಂಬಂಧಪಟ್ಟ ಪ್ರಾಧಿಕಾರವು, ಅಂಥ ತೆರಿಗೆ ನಿರ್ಧರಣೆಯನ್ನು ಅಥವಾ ಮರು ತೆರಿಗೆ ನಿರ್ಧರಣೆಯನ್ನು ಅಥವಾ ಆದೇಶವನ್ನು 
ಸರಿಪಡಿಸಲು ಕ್ರಮಕೈಗೊಳ್ಳಲು ಮುಂದುವರಿಯಬಹುದು ಮತ್ತು ಅಂಥ ತೀರ್ಪು ಅಥವಾ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಯೊಳಗೆ 
ಯಾವುದೇ ಸಮಯದಲ್ಲಿ ಅಂಥ ತೀರ್ಪು ಅಥವಾ ಆದೇಶಕ್ಕನುಸಾರವಾಗಿ ವ್ಯಾಪಾರಿಯು ಸಂದಾಯಮಾಡಬೇಕಾದ ತೆರಿಗೆಯನ್ನು ನಿರ್ಧರಿಸಬಹುದು. 

( 6) ಈ ಅಧಿನಿಯಮದ ಅಥವಾ ಇತರ ಯಾವುದೇ ಕಾನೂನಿನ ಅಡಿಯಲ್ಲಿ ಮಾಡಿದ ಯಾವುದೇ ತೆರಿಗೆ ನಿರ್ಧರಣೆಯನ್ನು ಈಗಾಗಲೇ ಯಾವ 
ಕಾನೂನಿನ ಅಡಿಯಲ್ಲಿ ನಿರ್ಧರಣೆ ಮಾಡಲಾಗಿತ್ತೋ ಅದಕ್ಕೆ ಬದಲಾಗಿ ಬೇರೊಂದು ಕಾನೂನಿನ ಉಪಬಂಧದ ಅಡಿಯಲ್ಲಿ ತೆರಿಗೆ ನಿರ್ಧರಣೆಯನ್ನು 
ಮಾಡಬೇಕಾಗಿತ್ತು ಎಂಬುದಾಗಿ ಯಾವುದೇ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣವು ಆದೇಶ ಮಾಡಿದ್ದರೆ ಅಥವಾ ತೀರ್ಪು ನೀಡಿದ್ದರೆ , ಆಗ ಯಾವುದೇ 
ಅಂಥ ಆದೇಶ ಅಥವಾ ತೀರ್ಪಿನ ಪರಿಣಾಮವಾಗಿ ಅಥವಾ ಅಂಥ ಯಾವುದೇ ಆದೇಶ ಅಥವಾ ತೀರ್ಪಿನಲ್ಲಿ ಒಳಗೊಂಡಿರುವ ಯಾವುದೇ ನಿರ್ಣಯ 
ಅಥವಾ ನಿರ್ದೆಶನವನ್ನು ಜಾರಿಗೊಳಿಸುವುದಕ್ಕಾಗಿ, ವಹಿವಾಟಿನ ಅಥವಾ ಅದರ ಭಾಗದ ತೆರಿಗೆಯ ನಿರ್ಧರಣೆ ಅಥವಾ ಸಂದರ್ಭಾನುಸಾರ ತೆರಿಗೆಯ 
ಮರು ನಿರ್ಧರಣೆಯನ್ನು ನಿರ್ಧರಣೆ ಅಥವಾ ಮರು ನಿರ್ಧರಣೆಗೆ ಅನ್ವಯವಾಗುವ ಕಾನೂನಿನ ಮೇರೆಗೆ ಅನ್ಯಥಾ ಅನ್ವಯವಾಗುವ ಕಾಲಮಿತಿ ಅವಧಿಯು 
ಏನೇ ಇದ್ದರೂ , ಅಂಥ ಆದೇಶ ಅಥವಾ ತೀರ್ಪಿನ ದಿನಾಂಕದಿಂದ ಐದು ವರ್ಷಗಳ ಒಳಗೆ ಯಾವುದೇ ಸಮಯದಲ್ಲಿ ಮಾಡಬಹುದು. 

(7) ಸಂದಾಯ ಮಾಡದೇ ಉಳಿದ ಯಾವುದೇ ತೆರಿಗೆ, ದಂಡ, ಬಡ್ಡಿ ಅಥವಾ ಅದರ ಯಾವುದೇ ಉಳಿದ ಭಾಗಕ್ಕಾಗಿ ಯಾವುದೇ 
ವ್ಯವಹರಣೆಗಳು ಒಂದು ನ್ಯಾಯಾಲಯದಲ್ಲಿ ಪ್ರಾರಂಭವಾಗಿದ್ದು ಮತ್ತು ಅಪೀಲಿನಲ್ಲಿ ಮಾಡಿದ ಯಾವುದೇ ತೀರ್ಮಾನದ ಅಥವಾ ಹೊರಡಿಸಿದ ಆದೇಶದ 

ಅಥವಾ ಬಡ್ಡಿಯ ಮೊಬಲಗನ್ನು ಆ ತರುವಾಯ ಮಾರ್ಪಡಿಸಿದಲ್ಲಿ, ಹೆಚ್ಚಿಸಿದಲ್ಲಿ ಅಥವಾ ಇಳಿಸಿದಲ್ಲಿ, ನಿಯಮಿಸಲಾದ 
ಪ್ರಾಧಿಕಾರವು, ನಿಯಮಿಸಬಹುದಾದ ಅಂಥ ರೀತಿಯಲ್ಲಿ ಮತ್ತು ಅಂಥ ಅವಧಿಯೊಳಗೆ, ವ್ಯಾಪಾರಿಗೆ ಅಥವಾ ವ್ಯಕ್ತಿಗೆ ಮತ್ತು ಅಂಥ ವಸೂಲಿಯನ್ನು ಯಾರ 
ಆದೇಶದ ಅಡಿಯಲ್ಲಿ ಮಾಡಲಾಗುವುದೋ ಆ ಪ್ರಾಧಿಕಾರಕ್ಕೆ ತಿಳಿಸತಕ್ಕದ್ದು ಮತ್ತು ತದನಂತರ , ಅಂಥ ವ್ಯವಹರಣೆಗಳನ್ನು ಮಾರ್ಪಾಟಾದ, ಹೆಚ್ಚಿಸಿದ ಅಥವಾ 
ಇಳಿಸಿದ ತೆರಿಗೆ, ದಂಡ ಅಥವಾ ಬಡ್ಡಿಯ ಮೊತ್ತವನ್ನು ಪ್ರತಿಯೋಜಿಸುವುದರೊಂದಿಗೆ ಮುಂದುವರಿಸಬಹುದು: 

ಪರಂತು, ತೆರಿಗೆ ನಿರ್ಧರಣೆಯನ್ನು ಹೆಚ್ಚಿಸುವ ಅಥವಾ ಅನ್ಯಥಾ ತೆರಿಗೆದಾರನ ಹೊಣೆಗಾರಿಕೆಗಳನ್ನು ಹೆಚ್ಚಿಸುವ ಸರಿಪಡಿಸುವಿಕೆಯನ್ನು, ತೆರಿಗೆ 
ನಿರ್ಧರಣಾ ಪ್ರಾಧಿಕಾರ, ಅಪೀಲು ಪ್ರಾಧಿಕಾರ ಅಥವಾ ಸಂದರ್ಭಾನುಸಾರವಾಗಿ ಪರಿಷ್ಕೃತ ಪ್ರಾಧಿಕಾರವು ಹಾಗೆ ಮಾಡುವ ತನ್ನ ಉದ್ದೇಶವನ್ನು ತೆರಿಗೆದಾರನ 
ಗಮನಕ್ಕೆ ತಂದ ಹೊರತು ಹಾಗೂ ತೆರಿಗೆದಾರಣಿಗೆ ಅಹವಾಲನ್ನು ಹೇಳಿಕೊಳ್ಳು ಯುಕ್ತ ಅವಕಾಶವನ್ನು ನೀಡಿದ ಹೊರತು ಮಾಡತಕ್ಕದ್ದಲ್ಲ. ” 

(9) 20ನೇ ಪ್ರಕರಣದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 

20 - ಎ . ನೋಂದಣಿಗೆ ಸಂಬಂಧಿಸಿದ ದಂಡಗಳು.- (1) ಒಬ್ಬ ವ್ಯಾಪಾರಿಯು, ಸೂಕ್ತ ಕಾರಣಗಳಿಲ್ಲದೆ, 4ನೇ ಪ್ರಕರಣದಲ್ಲಿ ನಿಯಮಿಸಲಾದ 
ಕಾಲದೊಳಗೆ ನೋಂದಣಿಗಾಗಿ ಅರ್ಜಿ ಸಲ್ಲಿಸಲು ತಪ್ಪಿದಲ್ಲಿ, ಅವನು 5 - ಸಿ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದ ದರದಲ್ಲಿ ಸಂದಾಯ ಮಾಡಬೇಕಾದ 
ತೆರಿಗೆಯ ಮೇಲೆ ವಿಧಿಸಬಹುದಾದ ಬಡ್ಡಿಗೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿಗಳ ದಂಡ ನೀಡಲು ಬದ್ದನಾಗಿರತಕ್ಕದ್ದು. 

(2) ದಂಡಗಳನ್ನು ವಿಧಿಸುವ ಅಧಿಕಾರವು, ನಿಯಮಿಸಲಾದಂತೆ ನೋಂದಣಿ ಪ್ರಾಧಿಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 

20 - ಬಿ. ವಿವರ ಪಟ್ಟಿಗಳಿಗೆ ಮತ್ತು ತೆರಿಗೆ ನಿರ್ಧರಣಕ್ಕೆ ಸಂಬಂಧಿಸಿದ ದಂಡಗಳು.- (1) ಅಧಿನಿಯಮದ ಅಡಿಯಲ್ಲಿ ಅಗತ್ಯಪಡಿಸಿದಂತೆ ಒಂದು 
ವಿವರಪಟ್ಟಿ ಸಲ್ಲಿಸಲು ತಪ್ಪಿದ ಅಥವಾ ಸಲ್ಲಿಸಿದ ಯಾವುದೇ ವಿವರ ಪಟ್ಟಿಯಂತೆ ಬಾಕಿ ಇರುವ ತೆರಿಗೆಯನ್ನು ಸಂದಾಯಮಾಡಲು ವಿಫಲನಾದ ಒಬ್ಬ 
ವ್ಯಾಪಾರಿಯು ಬಾಕಿ ಇರುವ ಯಾವುದೇ ತೆರಿಗೆ ಅಥವಾ ಬಡ್ಡಿಯ ಜೊತೆಗೆ, 

( ಎ) ಸಂದಾಯಮಾಡಲು ತಪ್ಪಿದ ಪ್ರತಿಯೊಂದು ದಿನಕ್ಕಾಗಿ ಐವತ್ತು ರೂಪಾಯಿಗಳ ದಂಡವನ್ನು ಮತ್ತು ಹಾಗೆ ಸಂದಾಯಮಾಡಲು ತಪ್ಪಿರುವುದು 
ಐದು ದಿನಗಳಿಗಿಂತ ಹೆಚ್ಚಾಗಿರುವಲ್ಲಿ, 

(1) ತೆರಿಗೆ ಬಾಕಿಯು ಇನ್ನೂರೈವತ್ತು ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ, ಅಂಥ ದಂಡವು ಇನ್ನೂರಐವತ್ತು ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ; 

( ii) ತೆರಿಗೆ ಬಾಕಿಯು ಇನ್ನೂರಐವತ್ತು ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದರೆ, ಅಂಥ ದಂಡವನ್ನು ಪ್ರತಿ ದಿನಕ್ಕೆ ಐವತ್ತು ರೂಪಾಯಿಗಳಂತೆ, ಬಾಕಿ 
ಇರುವ ತೆರಿಗೆಯ ಮೊಬಲಗನ್ನು ಮೀರದಂತೆ ಲೆಕ್ಕಹಾಕತಕ್ಕದ್ದು; ಮತ್ತು 

( ಬಿ ) (i) ಸಂದಾಯಮಾಡಲು ತಪಿರುವುದು, ಹತ್ತು ದಿನಗಳಿಗಿಂತ ಹೆಚ್ಚಾಗಿಲ್ಲದಿದ್ದರೆ ಬಾಕಿ ಇರುವ ತೆರಿಗೆ ಮೊಬಲಗಿನ ಶೇಕಡಾ ಐದರಷ್ಟು 
ಅಥವಾ ಐವತ್ತು ರೂಪಾಯಿಗಳು ಇವುಗಳಲ್ಲಿ ಯಾವುದು ಹೆಚ್ಚೇ ಅಷ್ಟಕ್ಕೆ ಸಮನಾದ ಹೆಚ್ಚಿನ ದಂಡವನ್ನು ; 

(ii) ಸಂದಾಯ ಮಾಡಲು ತಪ್ಪಿರುವುದು ಹತ್ತು ದಿನಗಳಿಗಿಂತ ಹೆಚ್ಚಾಗಿದ್ದರೆ, ಬಾಕಿ ಇರುವ ತೆರಿಗೆಯ ಶೇಕಡಾ ಹತ್ತಕ್ಕೆ ಸಮನಾದ ಹೆಚ್ಚಿನ 
ದಂಡವನ್ನು , 
- ಸಂದಾಯಮಾಡಲು ಹೊಣೆಗಾರನಾಗತಕ್ಕದ್ದು. 

( 2) ಒಬ್ಬ ವ್ಯಾಪಾರಿಯು, ಯಾವುದೇ ನಿಯಮಿಸಲಾದ ತೆರಿಗೆ ಅವಧಿಗಾಗಿ ಒಂದು ವಿವರ ಪಟ್ಟಿಯನ್ನು ಅಥವಾ ಒಂದು ವಿವರ ಪಟ್ಟಿಯ 
ತಯಾರಿಕೆಗಾಗಿ ಯಾವುದೇ ವಿವರಗಳನ್ನು ಸಲ್ಲಿಸಿದ್ದು, ಅದು ಅವನ ತೆರಿಗೆ ಬದ್ಧತೆಯನ್ನು ಕಡಿಮೆ ತೋರಿಸಿದರೆ ಅಥವಾ ಅವನ ವಾಸ್ತವಿಕ ತೆರಿಗೆ ಬದ್ಧತೆಯ 
ಅಥವಾ ಸಂದರ್ಭಾನುಸಾರ ಅವನ ವಾಸ್ತವಿಕ ತೆರಿಗೆ ಜಮೆಯ ಶೇಕಡ ಐದಕ್ಕಿಂತ ಹೆಚ್ಚು ತೆರಿಗೆ ಜಮೆಗೆ ಅವನ ಹಕ್ಕುದಾರಿಕೆಯನ್ನು ಹೆಚ್ಚಿಗೆ ತೋರಿಸಿದರೆ, 
ಅವನಿಗೆ ದಂಡ ವಿಧಿಸುವಿಕೆಯ ವಿರುದ್ಧ ಲಿಖಿತದಲ್ಲಿ ಕಾರಣ ತೋರಿಸಲು ಅವಕಾಶ ನೀಡಲಾದ ತರುವಾಯ , ಕಡಿಮೆ ಅಥವಾ ಹೆಚ್ಚಿಗೆ ತೋರಿಸಿದ ಅಂಥ 
ತೆರಿಗೆ ಮೊಬಲಗಿನ ಶೇಕಡಾ ಹತ್ತಕ್ಕೆ ಸಮನಾದ ದಂಡಕ್ಕೆ ಬದ್ಧನಾಗಿರತಕ್ಕದ್ದು. 


೧೦೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(3) ಆತನಿಗೆ ನೀಡಿದ ನೋಟೀಸಿನಲ್ಲಿ ತಿಳಿಸಲಾದಂತೆ ಅಪೂರ್ಣವಾಗಿದ್ದ ಅಥವಾ ಯಾವುದೇ ಮುಖ್ಯ ವಿವರಗಳಲ್ಲಿ ತಪ್ಪಾಗಿರುವ ಒಂದು ವಿವರ 
ಪಟ್ಟಿಯನ್ನು ಸಲ್ಲಿಸಿದ್ದ ಒಬ್ಬ ವ್ಯಾಪಾರಿಯು, ವಿವರ ಪಟ್ಟಿಯು ಅಪೂರ್ಣವಾಗಿ ಅಥವಾ ತಪ್ಪಾಗಿ ಉಳಿಯುವ ಪ್ರತಿದಿನಕ್ಕಾಗಿ ಐವತ್ತು ರೂಪಾಯಿಗಳ ದಂಡಕ್ಕೆ 
ಗುರಿಯಾಗತಕ್ಕದ್ದು. 

( 4) ವಿವರ ಪಟ್ಟಿಯನ್ನು ಸಲ್ಲಿಸಲು ವಿಫಲನಾದ ಒಬ್ಬ ವ್ಯಾಪಾರಿಗೆ, ಅವನು ವಾಸ್ತವವಾಗಿ ತೆರಿಗೆಗೆ ಬದ್ಧನಾಗಿದ್ದಕ್ಕಿಂತ ಕಡಿಮೆ ತೋರಿಸುವ ತೆರಿಗೆ 
ನಿರ್ಧರಣೆಯೊಂದನ್ನು ನೀಡಲಾಗಿದ್ದ ಸಂದರ್ಭದಲ್ಲಿ ಮತ್ತು ಅವನು ಅಂಥ ತೆರಿಗೆಯನ್ನು ತೆರಿಗೆ ನಿರ್ಧರಣೆಯಂತೆ ಸಂದಾಯ ಮಾಡಿದ್ದಲ್ಲಿ , ಅಂಥ 
ವ್ಯಾಪಾರಿಗೆ ದಂಡ ವಿಧಿಸುವುದರ ವಿರುದ್ಧ ಲಿಖಿತ ಕಾರಣಗಳನ್ನು ತೋರಿಸಲು ಅವಕಾಶ ನೀಡಿದ ತರುವಾಯ, ಕಡಿಮೆಯಾಗಿ ತೆರಿಗೆ ನಿರ್ಧರಣೆ ಮಾಡಿದ 
ತೆರಿಗೆ ಮೊಬಲಗಿನ ಶೇಕಡಾ ಹತ್ತರಷ್ಟು ದಂಡಕ್ಕೆ ಬದ್ಧನಾಗತಕ್ಕದ್ದು. 

(5) ನೋಂದಾಯಿತನಾಗಲು ಬದ್ಧನಾಗಿದ್ದಾಗ್ಯೂ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಹಾಗೆ ಮಾಡಲು ತಪ್ಪಿದ ಒಬ್ಬ ವ್ಯಾಪಾರಿಯು ದಂಡನೆಯನ್ನು 
ಏಕೆ ವಿಧಿಸಬಾರದೆಂಬ ಬಗ್ಗೆ ಲಿಖಿತದಲ್ಲಿ ಕಾರಣಗಳನ್ನು ತೋರಿಸುವ ಹೇಳಿಕೆಯನ್ನು ನೀಡಲು ಅವಕಾಶವನ್ನು ಕೊಟ್ಟ ತರುವಾಯ ಆತ 
ಸಂದಾಯಮಾಡಬೇಕಾದ 5 - ದಿನೇ ಪ್ರಕರಣದ ಅಡಿಯಲ್ಲಿ ನಿರ್ಧರಿಸಿದ ತೆರಿಗೆಯ ಅಥವಾ 6ನೇ ಪ್ರಕರಣದ ಅಡಿಯಲ್ಲಿ ಮರು ನಿರ್ಧರಿಸಿದ ತೆರಿಗೆ 
ಮೊಬಲಗಿನ ಶೇಕಡ ಮೂವತ್ತರ ದರದಲ್ಲಿ ದಂಡವನ್ನು ಸಂದಾಯಮಾಡಲು ಬದ್ದನಾಗಿರತಕ್ಕದ್ದು. 

( 6) ಮೇಲ್ಕಂಡ ದಂಡಗಳನ್ನು ವಿಧಿಸುವ ಅಧಿಕಾರವು, ವಿವರ ಪಟ್ಟಿಗಳನ್ನು ಸ್ವೀಕರಿಸಲು ಅಗತ್ಯಪಡಿಸಲಾದ ನಿಯಮಿಸಲಾದ ಪ್ರಾಧಿಕಾರದಲ್ಲಿ 
ಅಥವಾ ತೆರಿಗೆ ನಿರ್ಧರಣೆ ಅಥವಾ ತೆರಿಗೆ ಪುನರ್ ನಿರ್ಧರಣೆ ಮಾಡಲು ನಿಯಮಿಸಲಾದ ಪ್ರಾಧಿಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 

(7) ಅಧಿನಿಯಮದ ಉಪಬಂಧಗಳ ಮೂಲಕ ಅಗತ್ಯಪಡಿಸಿದಂಥ ವಿವರ ಪಟ್ಟಿಗಳನ್ನು ನಿರಂತರವಾಗಿ ಮೂರು ತಿಂಗಳು ಅಥವಾ 
ಸಂದರ್ಭಾನುಸಾರ ಎರಡು ತ್ರೈಮಾಸಿಕಗಳ ಅವಧಿಗೆ ಸಲ್ಲಿಸುವುದಕ್ಕೆ ವಿಫಲನಾದಂಥ ಯಾವೊಬ್ಬ ವ್ಯಾಪಾರಿಯು, ಅಪರಾಧ ನಿರ್ಣಯವಾದ ತರುವಾಯ, 
ಯಾವುದೇ ತೆರಿಗೆ ಅಥವಾ ದಂಡ ಅಥವಾ ಬಡ್ಡಿ ಅಥವಾ ಆತನಿಂದ ಬರಬೇಕಾದ ಅಥವಾ ಆತನ ಮೇಲೆ ವಿಧಿಸಿದ ಇತರ ಮೊಬಲಗಿನ ಜೊತೆಗೆ, ಆರು 
ತಿಂಗಳುಗಳಿಗೆ ವಿಸ್ತರಿಸಬಹುದಾದಂಥ ಸಾದಾ ಕಾರಾವಾಸದೊಂದಿಗೆ ಅಥವಾ ಐದು ಸಾವಿರ ರೂಪಾಯಿಗಳಿಗೆ ಕಡಿಮೆ ಇರದ ಆದರೆ ಇಪ್ಪತ್ತೈದು ಸಾವಿರ 
ರೂಪಾಯಿಗಳಿಗೆ ವಿಸ್ತರಿಸಬಹುದಾದ ಅಂಥ ಜುಲ್ಮಾನೆಯಿಂದ ಅಥವಾ ಅವರೆಡರಿಂದಲೂ ಮತ್ತು ಅಪರಾಧವು ಮುಂದುವರೆಯುತ್ತಿರುವಾಗ , ಅಪರಾಧವು 
ಮುಂದುವರೆದ ಅವಧಿಗೆ ಪ್ರತಿದಿನ ಎರಡು ನೂರು ರೂಪಾಯಿಗಳನ್ನು ಮೀರದ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು.” 

( 10) 21ನೇ ಪ್ರಕರಣದಲ್ಲಿ , 
(1) (1) ನೇ ಉಪಪ್ರಕರಣದಲ್ಲಿ, ( ಎ), ( ಬಿ), ( ಸಿ), ( ಡಿ), ( ಇ) ಮತ್ತು (ಎಫ್) ಖಂಡಗಳನ್ನು ಬಿಟ್ಟುಬಿಡತಕ್ಕದ್ದು; 
( ii ) ( 2) ನೇ ಉಪಪ್ರಕರಣದಲ್ಲಿ , ( ಎ) ಮತ್ತು ( ಬಿ) ಖಂಡಗಳನ್ನು ಬಿಟ್ಟುಬಿಡತಕ್ಕದ್ದು; 
( 11 ) 32ನೇ ಪ್ರಕರಣದ ತರುವಾಯ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ : 

33 . ಉಳಿಸುವಿಕೆಗಳು - ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2014ರ ಮೂಲಕ ಈ ಅಧಿನಿಯಮದ ಉಪಬಂಧಗಳಿಗೆ 
ಮಾಡಲಾದ ತಿದ್ದುಪಡಿಗಳು, ಸದರಿ ಅಧಿನಿಯಮದ ಪ್ರಾರಂಭದ ಮುಂಚೆ ಇದ್ದ ಸದರಿ ಉಪಬಂಧಗಳ ಪೂರ್ವ ಕಾರ್ಯಾಚರಣೆಗೆ ಹಾಗೂ ಸ್ವಯಂ- ತೆರಿಗೆ 
ನಿರ್ಧರಣೆ ಹಾಗೂ ತೆರಿಗೆ ನಿರ್ಧರಣೆ, ಮರುತೆರಿಗೆ ನಿರ್ಧರಣೆ, ದಂಡ ವಿಧಿಸುವಿಕೆ, ಬಡ್ಡಿಯನ್ನು ಸಂದಾಯ ಮಾಡುವುದರ ಹೊಣೆಗಾರಿಕೆ, ನಿರ್ಧರಣೆ 
ಅಥವಾ ಮರು- ನಿರ್ಧರಣೆಯ ಸೀಮಿತ ಅವಧಿಯನ್ನು ರದ್ದುಗೊಳಿಸುವುದನ್ನು ಒಳಗೊಂಡಂತೆ ಮುಂಚಿತವಾಗಿ ತೆರಿಗೆ ಸಂದಾಯ ಮಾಡುವುದ, 
ವಿವರಣೆಯನ್ನು ಸಲ್ಲಿಸುವುದು ಹಾಗೂ ವಿವರ ಪಟ್ಟಿ, ತೆರಿಗೆ ನಿರ್ಧರಣೆ ಹಾಗೂ ಇತರ ಸದೃಶ ವಿಷಯಗಳಿಗೆ ಹಾಗೂ ಸದರಿ ಅಧಿನಿಯಮವು 
ಪ್ರಾರಂಭವಾಗುವುದಕ್ಕೆ ಹಿಂದಿನ ಯಾವುದೇ ವರ್ಷದ ಸಂಬಂಧದಲ್ಲಿ ವಿಧಿಸಲಾದ ಬಾಧ್ಯತೆಗಳಿಗೆ ಬಾಧಕವಾಗತಕ್ಕದ್ದಲ್ಲ. ” 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ಆಯವ್ಯಯ ಭಾಷಣದಲ್ಲಿ ಮಾಡಿದ ಪ್ರಸ್ತಾವಗಳನ್ನು ಜಾರಿಗೊಳಿಸಲು ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಷಯಗಳಿಗಾಗಿ ಕರ್ನಾಟಕ ವಿಲಾಸಗಳ 
ಮೇಲೆ ತೆರಿಗೆ ಅಧಿನಿಯಮ, 1979 ಮತ್ತು ಕರ್ನಾಟಕ ಸರಕುಗಳ ಪ್ರವೇಶದ ಮೇಲೆ ತೆರಿಗೆ ಅಧಿನಿಯಮ, 1979 ಇವುಗಳನ್ನು ತಿದ್ದುಪಡಿ ಮಾಡುವುದು 
ಅವಶ್ಯವೆಂದು ಪರಿಗಣಿಸಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಪ್ರತ್ಯಾಯೋಜಿತ ಶಾಸನ ರಚನೆಗೆ ಸಂಬಂಧಿಸಿದ ಜ್ಞಾಪನ ಪತ್ರ 


ಖಂಡ 3( 1) 


3ನೇ ಖಂಡದ (1) ನೇ ಉಪಖಂಡದಲ್ಲಿ ಪ್ರತಿಯೋಜಿಸಲು ಉದ್ದೇಶಿಸಲಾದ 5ನೇ ಪ್ರಕರಣದ ಉಪಬಂಧಗಳು, 
ವ್ಯಾಪಾರಿಯು ವಿವರ ಪಟ್ಟಿಯನ್ನು ಸಲ್ಲಿಸುವ ನಮೂನೆ ಮತ್ತು ವಿಧಾನದ ಬಗ್ಗೆ , ವಿವರ ಪಟ್ಟಿಯನ್ನು ಸಲ್ಲಿಸಬೇಕಾದ ತೆರಿಗೆ 
ಅವಧಿ ಮತ್ತು ವಾರ್ಷಿಕ ವಿವರ ಪಟ್ಟಿಯಲ್ಲಿ ಸಲ್ಲಿಸಬೇಕಾದ ವಿವರಗಳು ಮತ್ತು ಅಂಥ ವಿವರ ಪಟ್ಟಿಯನ್ನು ಯಾವ 
ದಿನಾಂಕದೊಳಗೆ ಸಲ್ಲಿಸತಕ್ಕದ್ದು ಎಂಬ ಬಗ್ಗೆ ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ ಮತ್ತು ಪ್ರತಿ 
ತಿಂಗಳು ನಿಯಮಿಸಲಾದ ನಮೂನೆಯಲ್ಲಿ ವಿದ್ಯುನ್ಮಾನದ ಮೂಲಕ ವಿವರ ಪಟ್ಟಿಗಳನ್ನು ಸಲ್ಲಿಸುವುದು ಮತ್ತು ವಿದ್ಯುನ್ಮಾನದ 
ಮೂಲಕ ತೆರಿಗೆಯನ್ನು ಪಾವತಿಸಲು ಅಗತ್ಯ ಪಡಿಸುವ ನೋಂದಾಯಿತ ವ್ಯಾಪಾರಿಗಳ ವರ್ಗವನ್ನು ಅಧಿಸೂಚಿಸಲು ಕೂಡಾ 
ವಾಣಿಜ್ಯ ತೆರಿಗೆಗಳ ಆಯುಕ್ತರಿಗೆ ಅಧಿಕಾರ ನೀಡುತ್ತದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೦೯೧ 


ಖಂಡ 3 ( 2 ) 


ಖಂಡ 
3 ( 6) ( ii ) 


3ನೇ ಖಂಡದ ( 2) ನೇ ಉಪಖಂಡದ ಅಡಿಯಲ್ಲಿ ಉದ್ದೇಶಿಸಲಾದ ಹೊಸ 5 - ಬಿ ಪ್ರಕರಣದ (1) ನೇ ಉಪಪ್ರಕರಣದ 
ಉಪಬಂಧಗಳು, ವಿವರ ಪಟ್ಟಿಕೆಯಲ್ಲಿ ಘೋಷಿಸಬೇಕಾದ ಯಾವುದೇ ಮೊತ್ತದ ಮೇಲೆ ಬಡ್ಡಿಯನ್ನು ಪಾವತಿಸುವ 
ಹೊಣೆಗಾರಿಕೆಯನ್ನು, ಅದರಿಂದ ತೆಗೆದು ಹಾಕಲ್ಪಟ್ಟಿದ್ದು, 20 - ಬಿ ಪ್ರಕರಣದ ( 2) ನೇ ಉಪಪ್ರಕರಣಕ್ಕೆ ಒಳಪಟ್ಟು ಅಂಥ 
ತೆಗೆದುಹಾಕುವಿಕೆಯನ್ನು ಮೂರು ತಿಂಗಳೊಳಗೆ ಸರಿ ಪಡಿಸಿದುದನ್ನು ಹೊರತುಪಡಿಸಿ, ಘೋಷಿಸುವ ನಮೂನೆಯ ಮತ್ತು 
ವಿಧಾನವನ್ನು ನಿಯಮಗಳ ಮೂಲಕ ನಿಯಮಿಸಲು ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. 
3ನೇ ಖಂಡದ ( 6) ನೇ ಉಪಖಂಡದ ಅಡಿಯಲ್ಲಿ ಪ್ರತಿಯೋಜಿಸಲು ಉದ್ದೇಶಿಸಲಾದ 8ನೇ ಪ್ರಕರಣದ (1) ನೇ 
ಉಪಪ್ರಕರಣದ ಉಪಬಂಧಗಳು, ಅರ್ಜಿಯನ್ನು ಸಲ್ಲಿಸಲು ವ್ಯಾಪಾರಿಯು ಪಾವತಿಸಬೇಕಾದ ತೆರಿಗೆಯ ಅಥವಾ ಯಾವುದೇ 
ಇತರ ಮೊತ್ತದ ಷರತ್ತುಗಳು, ಕಂತುಗಳು ಮತ್ತು ಅಂತರಗಳನ್ನು ನಿಯಮಗಳ ಮೂಲಕ ನಿಯಮಿಸಲು ಸರ್ಕಾರ ಅಥವಾ 
ಆಯುಕ್ತರಿಗೆ ಅಧಿಕಾರ ನೀಡುತ್ತದೆ. 
3ನೇ ಖಂಡದ ( 6) ನೇ ಉಪಖಂಡದ ಅಡಿಯಲ್ಲಿ ಸೇರಿಸಲು ಉದ್ದೇಶಿಸಲಾದ 8ನೇ ಪ್ರಕರಣದ (l - ಬಿ) ಉಪಪ್ರಕರಣದ 

ಬಂಧಗಳು, ವ್ಯಾಪಾರಿಯು ಪರಿಷ್ಕತ ವಿವರ ಪಟ್ಟಿಯ ಜೊತೆಗೆ ಪಾವತಿಸಬೇಕಾದ ಯಾವುದೇ ವ್ಯತ್ಯಾಸದ ಮೊತ್ತವನ್ನು 

ಪಾವತಿಸಬೇಕಾದ ವಿಧಾನವನ್ನು ನಿಯಮಗಳ ಮೂಲಕ ನಿಯಮಿಸಲು ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. 
ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ವರೂಪದ್ದಾಗಿದೆ. 


ಖಂಡ 
3 ( 6) ( iii) 


೮ 


ಸಿದ್ದರಾಮಯ್ಯ 
ಮುಖ್ಯ ಮಂತ್ರಿಗಳು 


ಪಿ. ಓಂಪ್ರಕಾಶ 

ಕಾರ್ಯದರ್ಶಿ 

ಕರ್ನಾಟಕ ವಿಧಾನ ಸಭೆ 

ಅನುಬಂಧ 
ಕರ್ನಾಟಕ ವಿಲಾಸಗಳ ಮೇಲೆ ತೆರಿಗೆ ಅಧಿನಿಯಮ , 1979ರ (1979ರ ಕರ್ನಾಟಕ ಅಧಿನಿಯಮ 22 ) 

ಉದ್ದತ ಭಾಗ 


XXXXX 


3. ಉಪಹಾರ ಗೃಹಗಳಲ್ಲಿ ಒದಗಿಸಲಾದ ವಿಲಾಸದ ಮೇಲೆ ತೆರಿಗೆಯನ್ನು ವಿಧಿಸುವುದು ಮತ್ತು ಸಂಗ್ರಹಿಸುವುದು.- (1) ಈ ಅಧಿನಿಯಮದ 
ಉಪಬಂಧಗಳಿಗೆ ಒಳಪಟ್ಟು ಪ್ರತಿಯೊಂದು ಕೊಠಡಿಯ ಸಂಬಂಧದಲ್ಲಿ ಉಪಹಾರ ಗೃಹದಲ್ಲಿ ಒದಗಿಸಲಾದ ವಿಲಾಸದ ಮೇಲೆ ಈ ಮುಂದಿನ ದರದಲ್ಲಿ 
ತೆರಿಗೆಯನ್ನು ವಿಧಿಸತಕ್ಕದ್ದು ಮತ್ತು ಸಂಗ್ರಹಿಸತಕ್ಕದ್ದು , ಎಂದರೆ : 
| ಕ್ರಮ ಸಂಖ್ಯೆ ಚಾರ್ಜುಗಳು 

ತೆರಿಗೆ ದರ 
ಕೊಠಡಿಯೊಂದಕ್ಕೆ ವಸತಿಗಾಗಿ ಒಂದು ದಿನಕ್ಕೆ ಐದು ನೂರು ರೂಪಾಯಿಗಳಿಗಿಂತ ಅಂಥ ಚಾರ್ಜುಗಳ ಶೇಕಡ 
ಕಡಿಮೆಯಿಲ್ಲದ ಆದರೆ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚಲ್ಲದ ಚಾರ್ಜುಗಳಿದ್ದಲ್ಲಿ ನಾಲ್ಕು 
ಕೊಠಡಿಯೊಂದಕ್ಕೆ ವಸತಿಗಾಗಿ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿಗಳಿಗಿಂತ ಅಂಥ ಚಾರ್ಜುಗಳ ಶೇಕಡ 
ಹೆಚ್ಚಲ್ಲದ ಆದರೆ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಲ್ಲದ ಚಾರ್ಜುಗಳಿದ್ದಲ್ಲಿ ಎಂಟು 


ಕೊಠಡಿಯೊಂದಕ್ಕೆ ವಸತಿಗಾಗಿ ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿಗಳಿಗಿಂತ 
ಹೆಚ್ಚಿನ ಚಾರ್ಜುಗಳಿದ್ದಲ್ಲಿ 


ಅಂಥ ಚಾರ್ಜುಗಳ ಶೇಕಡ 
ಹನ್ನೆರಡು 


XXXXX 


ಕರ್ನಾಟಕ ಸರಕುಗಳ ಪ್ರವೇಶದ ಮೇಲೆ ತೆರಿಗೆ ಅಧಿನಿಯಮ, 1979 (1979ರ ಕರ್ನಾಟಕ ಅಧಿನಿಯಮ 27) ಉದ್ದತ ಭಾಗ 

5. ವಿವರಪಟ್ಟಿಕೆಗಳು ಮತ್ತು ಕರ ನಿರ್ಧರಣೆ.- (1) 7ನೇ ಪ್ರಕರಣದಲ್ಲಿ ಏನೇ ಅಡಕವಾಗಿದ್ದಾಗ್ಯೂ , ನೋಂದಾಯಿತನಾದ ಪತಿಯಬ್ಬ ವ್ಯಾಪಾರಿಯು 
ಮತ್ತು ಈ ಅಧಿನಿಯಮದ ಅಡಿಯಲ್ಲಿ ಸ್ವತ: ನೋಂದಾಯಿತನಾಗಲು ಬದ್ಧನಾದ ಪ್ರತಿಯೊಬ್ಬ ವ್ಯಾಪಾರಿಯ ಪ್ರತಿವರ್ಷ ನಿಯಮಿಸಬಹುದಾದಂಥ 
ಅವಧಿಯೊಳಗೆ ಮತ್ತು ಅಂಥ ರೀತಿಯಲ್ಲಿ ಅಂಥ ವಿವರಗಳೊಂದಿಗೆ ಕರ ನಿರ್ಧಾರಣಾ ಪ್ರಾಧಿಕಾರಿಗೆ ವಿವರಪಟ್ಟಿಕೆಯನ್ನು ಸಲ್ಲಿಸತಕ್ಕದ್ದು. 

ಪರಂತು ಆಯುಕ್ತರು ಅಧಿಸೂಚಿಸಬಹುದಾದಂತೆ, ಮಾಲೀಕರುಗಳ ನಿರ್ದಿಷ್ಟ ವರ್ಗವು, ನಿಯಮಿಸಬಹುದಾದ ನಮೂನೆಯ 
ಸದರಿ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ, ವಿದ್ಯುನ್ಮಾನ ವಿಧಾನದಲ್ಲಿ ಅಂತರ್ಜಾಲದ ಮೂಲಕ ಸಲ್ಲಿಸತಕ್ಕದ್ದು. 

( 2) (1) ನೇ ಉಪಪಕರಣದ ಮೇರೆಗೆ ಯಾವನೇ ವ್ಯಾಪಾರಿಯು ಯಾವುದೇ ವಿವರಪಟ್ಟಿಕೆಯನ್ನು ಸಲ್ಲಿಸುವುದಕ್ಕೆ ಮುಂಚೆ ಅವನು 7ನೇ 
ಪಕರಣದ ಮೇರೆಗೆ ಈಗಾಗಲೇ ಸಂದಾಯ ಮಾಡಿದ ಯಾವುದೇ ತೆರಿಗೆಯನ್ನು ಕಡಿಮೆ ಮಾಡಲಾದಂತೆ ಅಂಥ ವಿವರಪಟ್ಟಿಕೆಯ ಆಧಾರದ ಮೇಲೆ ಅವನು 


೧೦೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಸಂದಾಯ ಮಾಡಬೇಕಾದ ತೆರಿಗೆಯ ಪೂರ್ಣ ಮೊಬಲಗನ್ನು ಮುಂಗಡವಾಗಿ ನಿಯಮಿಸಿದ ರೀತಿಯಲ್ಲಿ ಸಂದಾಯ ಮಾಡತಕ್ಕದ್ದು ಮತ್ತು ವಿವರಪಟ್ಟಿಕೆಯ 
ಜೊತೆಗೆ ಅಂಥ ತೆರಿಗೆ ಸಂದಾಯದ ಬಗ್ಗೆ ತೃಪ್ತಿಕರವಾದ ರುಜುವಾತನ್ನು ಒದಗಿಸತಕ್ಕದ್ದು, ಅಂತಿಮ ಕರ ನಿರ್ಧರಣೆಯನ್ನು ಮಾಡಿದ ತರುವಾಯ ಹಾಗೆ 
ಸಂದಾಯ ಮಾಡಿದ ತೆರಿಗೆಯ ಮೊಬಲಗನ್ನು ಅಂತಿಮವಾಗಿ ಕರ ನಿರ್ಧರಣೆ ಮಾಡಿದ ತೆರಿಗೆಯ ಬಗ್ಗೆ ಸಂದಾಯ ಮಾಡಿರುವುದಾಗಿ ಭಾವಿಸತಕ್ಕದ್ದು. 

ಪರಂತು ಆಯುಕ್ತರು ಅಧಿಸೂಚಿಸಬಹುದಾದಂತೆ, ಮಾಲೀಕರುಗಳ ನಿರ್ದಿಷ್ಟ ವರ್ಗವು, (1) ನೇ ಉಪಪ್ರಕರಣದಡಿಯಲ್ಲಿನ ವಿವರಪಟ್ಟಿಯ 
ಆಧಾರದ ಮೇಲೆ ಪಾವತಿ ಮಾಡಬೇಕಾದ ತೆರಿಗೆಯನ್ನು ಸದರಿ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದ ರೀತಿಯಲ್ಲಿ, ವಿದ್ಯುನ್ಮಾನ ವಿಧಾನದಲ್ಲಿ 
ಅಂತರ್ಜಾಲದ ಮೂಲಕ ಜಮೆ ಮಾಡತಕ್ಕದ್ದು. 

(3) (1) ನೇ ಉಪಪಕರಣದ ಅಡಿಯಲ್ಲಿ ಸಲ್ಲಿಸಲಾದ ಯಾವುದೇ ವಿವರ ಪಟ್ಟಿಕೆಯು ಸರಿಯಾಗಿದೆಯೆಂದು ಮತ್ತು ಸಂಪೂರ್ಣವಾಗಿದೆಯೆಂದು 
ಕರ ನಿರ್ಧರಣಾ ಪ್ರಾಧಿಕಾರಿಯು ಸಮಾಧಾನ ಹೊಂದಿದರೆ , ಅವನು ಅದರ ಆಧಾರದ ಮೇಲೆ ವ್ಯಾಪಾರಿಯ ಬಗ್ಗೆ ಕರ ನಿರ್ಧರಿಸತಕ್ಕದ್ದು. 

(4) ನಿಯಮಿಸಿದ ಅವಧಿಗೆ ಮುಂಚೆ (1) ನೇ ಉಪ- ಪಕರಣದ ಅಡಿಯಲ್ಲಿ ವ್ಯಾಪಾರಿಯು ವಿವರಪಟ್ಟಿಕೆಯನ್ನು ಸಲ್ಲಿಸದಿದ್ದರೆ ಅಥವಾ ಅವನು 
ಸಲ್ಲಿಸಿದ ವಿವರ ಪಟ್ಟಿಕೆಯು ಸರಿಯಾಗಿಲ್ಲವೆಂದು ಅಥವಾ ಪೂರ್ಣವಾಗಿದೆಯೆಂದು ಕರ ನಿರ್ಧರಣಾ ಪಾಧಿಕಾರಿಗೆ ಕಂಡುಬಂದರೆ ಅವನು ಅಂಥ 
ನಿರ್ಧಾರಣೆಯ ಬಗೆಗಿನ ಕಾರಣಗಳನ್ನು ದಾಖಲು ಮಾಡಿ, ತನ್ನ ಅತ್ಯುತ್ತಮ ವಿವೇಚನಾಸುಸಾರ ವ್ಯಾಪಾರಿಯ ಬಗೆ ಕರ ನಿರ್ಧರಿಸತಕ್ಕುದ್ದು. 

ಪರಂತು, ಈ ಉಪಪಕರಣದ ಮೇರೆಗೆ ಕಮವನ್ನು ಕೈಕೊಳ್ಳುವ ಮೊದಲು ವ್ಯಾಪಾರಿಗೆ ಅವನು ಸಲ್ಲಿಸಿದ ವಿವರಪಟ್ಟಿಕೆಯ ಸರಿತನ ಮತ್ತು 
ಪೂರ್ಣತೆಯನ್ನು ರುಜುವಾತು ಮಾಡಲು ಯುಕ್ತ ಅವಕಾಶವನ್ನು ಕೊಡತಕ್ಕದ್ದು. 

(5) ( 4) ನೇ ಉಪಪಕರಣದ ಅಡಿಯಲ್ಲಿ ಯಾವುದೇ ಕರನಿರ್ಧರಣೆಯನ್ನು ಮಾಡುವಾಗ ಕರನಿರ್ಧರಣಾ ಪ್ರಾಧಿಕಾರಿಯು, ವ್ಯಾಪಾರಿಯನ್ನು ಕರ 
ನಿರ್ಧರಿಸಿದ ತೆರಿಗೆಯ ಜೊತೆಗೆ ವ್ಯಾಪಾರಿಯು ಸಂದರ್ಭಾನುಸಾರ ತನ್ನ ವಿವರ ಪಟ್ಟಿಕೆಯಲ್ಲಿ ಬಹಿರಂಗಪಡಿಸದಿದ್ದ ಬಾಕಿಯಾಗುವ ತೆರಿಗೆಯ ಮೊಬಲಗಿನ 
ಒಂದೂವರೆಯಷ್ಟನ್ನು ಮೀರದ ದಂಡವನ್ನು ಅಥವಾ ವಿವರ ಪಟ್ಟಿಕೆಯನ್ನು ಸಲ್ಲಿಸಲು ತಪ್ಪಿದ ಸಂದರ್ಭದಲ್ಲಿ ಕರ ನಿರ್ಧರಿಸಿದ ತೆರಿಗೆಯ 
ಒಂದೂವರೆಯಷ್ಟನ್ನು ಸಂದಾಯ ಮಾಡುವಂತೆ ವ್ಯಾಪಾರಿಗೆ ನಿರ್ದೇಶಿಸಬಹುದು. 

(6) ಯಾವುದೇ ವರ್ಷಕ್ಕಾಗಿ ಈ ಪ್ರಕರಣದಡಿ ಯಾವ ತೆರಿಗೆ ನಿರ್ಧರಣೆಯನ್ನೂ , 5ನೇ ಪ್ರಕರಣದಡಿ ಆ ವರ್ಷದ ಬಗ್ಗೆ ವಿವರ- ಪಟ್ಟಿಕೆಯನ್ನು 
ವ್ಯಾಪಾರಿಯು ಸಲ್ಲಿಸಿದ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯ ತರುವಾಯು ಮಾಡತಕ್ಕದ್ದಲ್ಲ. 

ಪರಂತು ಕರ್ನಾಟಕ ತೆರಿಗೆ ಕಾನೂನುಗಳ ( ತಿದ್ದುಪಡಿ) ಅಧಿನಿಯಮ 1997ರ ಪಾರಂಭಕ್ಕೆ ಮೊದಲು (10ನೇ ಉಪ- ಪಕರಣದಡಿ ವಿವರ 
ಪತಿಕೆಯನ್ನು ಸಲ್ಲಿಸಲಾಗಿದ್ದು, ಅಂಥ ಪಾರಂಭವು ಕೊನೆಗೊಳ್ಳುವ ಯಾವುದೇ ವರ್ಷಕ್ಕೆ ಸಂಬಂಧಪಟ್ಟ ಅ ತೆರಿಗೆ- ನಿರ್ಧರಣೆ ವ್ಯವಹರಣೆಗಳು, ಅಂಥ 
ಪಾರಂಭದಿಂದ ಎರಡು ವರ್ಷಗಳ ಅವಧಿಯೊಳಗೆ ಸಂಪೂರ್ಣಗೊಳ್ಳತಕ್ಕದ್ದು- 

ಮತ್ತೂ ಪರಂತು, ಕರನಿರ್ಧರಣೆಯನ್ನು ಯಾವ ಸಮಯದೊಳಗೆ ಮಾಡಬೇಕೆಂದು ಮಿತಿಗೊಳಿಸುವುದಕ್ಕೆ ಸಂಬಂಧಿಸಿ ಈ ಉಪ ಪ್ರಕರಣದಲ್ಲಿರುವುದು 
ಯಾವುದೂ 13,14 ಅಥವಾ 15ನೇ ಪ್ರಕರಣದ ಅಡಿಯಲ್ಲಿ ಮಾಡಲಾದ ಯಾವುದೇ ನಿರ್ಣಯ, ನಿರ್ದೇಶನ ಅಥವಾ ಆದೇಶದ ಪರಿಣಾಮವಾಗಿ ಅಥವ 
ಅವುಗಳನ್ನು ಜಾರಿಗೊಳಿಸುವುದಕ್ಕಾಗಿ ತೆರಿಗೆದಾರನ ಮೇಲೆ ಅಥವಾ ಯಾವನೇ ವ್ಯಕ್ತಿಯ ಮೇಲೆ ಮಾಡಲಾದ ಕರ ನಿರ್ಧರಣೆಗೆ ಅನ್ವಯವಾಗತಕ್ಕದ್ದಲ್ಲ. 

(7) ಈ ಪ್ರಕರಣದ ಅಡಿಯಲ್ಲಿ ಕರನಿರ್ಧಾರಣೆಗಾಗಿ ಅವಧಿ ಪರಿಮಿತಿಯನ್ನು ಲೆಕ್ಕಹಾಕುವಲ್ಲಿ, 

( ಎ) ಯಾವುದೇ ನ್ಯಾಯಾಲಯವು ಅಥವಾ ಯಾವುದೇ ಇತರ ಪ್ರಾಧಿಕಾರವು ನೀಡದ ಯಾವುದೇ ತಡೆಯಾಜ್ಞೆಯಿಂದಾಗಿ, ಪಶ್ಚಿತ ಕರ 
ನಿರ್ಧಾರಣೆಯ ಸಂಬಂಧದಲ್ಲಿ ಯಾವ ಅವಧಿಯಲ್ಲಿ ವ್ಯವಹರಣೆಗಳನ್ನು ಮುಂದಕ್ಕೆ ಹಾಕಲಾಗಿದೆಯೋ ಆ ಅವಧಿಯನ್ನು ಬಿಟ್ಟು ಬಿಡತಕ್ಕದ್ದು. 

( ಬಿ) ಜಂಟಿ ಆಯುಕ್ತರು ಲಿಖಿತದಲ್ಲಿ ಕಾರಣಗಳನ್ನು ದಾಖಲು ಮಾಡಿ, ಯಾವುದೇ ಪ್ರಕರಣದ ಅಥವ ಪ್ರಕರಣಗಳ ಸಂಬಂಧದಲ್ಲಿ ಆ 
ಅವಧಿಯನ್ನು ಬಿಟ್ಟುಬಿಡತಕ್ಕದ್ದು; 
( 8) ಈ ಪ್ರಕರಣದ ಮೇರೆಗೆ ಕರನಿರ್ಧರಣೆಯು, ( 6) ನೆಯ ಉಪಪಕರಣದ ಮೇರೆಗೆ ನಿರ್ದಿಷ್ಟಪಡಿಸಲಾದ ಸಮಯದೊಳಗೆ ಪೂರ್ಣಗೊಳ್ಳದಿದ್ದರೆ, 
ವ್ಯವಹಾರಿಯ ತನ್ನ ವಾರ್ಷಿಕ ವಿವರಪಟ್ಟಿಯಲ್ಲಿ ಘೋಷಿಸಿದ ಒಟ್ಟು ವಹಿವಾಟು ಮತ್ತು ತೆರಿಗೆಗೆ ಗುರಿಯಾಗತಕ್ಕ ವಹಿವಾಟನ್ನು ಸದರಿ ವಿವರ ಪಟ್ಟಿಯ 
ಆಧಾರದ ಮೇಲೆ ಆ ವರ್ಷಕ್ಕಾಗಿ ಕರನಿರ್ಧರಣೆ ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ತೆರಿಗೆಯಿಂದ ತಪ್ಪಿಸಿಕೊಂಡ ವಹಿವಾಟಿನ ಕರನಿರ್ಧರಣೆ, 
ಸಂದಾಯ ಮತ್ತು ವಸೂಲಿ, ಅಪೀಲು ಮತ್ತು ಪುನರೀಕ್ಷಣೆ ಇವುಗಳಿಗೆ ಸಂಬಂಧಿಸಿದ ಈ ಅಧಿನಿಯಮದ ಉಪಬಂಧಗಳು ಹಾಗೆ ಭಾವಿಸಲಾದ 
ಕರನಿರ್ಧರಣೆಗೆ ಸೂಕ್ತ ಬದಲಾವಣೆಗಳೊಂದಿಗೆ ಅನ್ವಯವಾಗತಕ್ಕದ್ದು. 

XXX XXX XXX 
5 - ಸಿ ಕೆಲವು ಸಂದರ್ಭಗಳಲ್ಲಿ ಕರ - ನಿರ್ಧರಣೆಗಳನ್ನು ರದ್ದುಗೊಳಿಸುವುದು, 

(1) ತೆರಿಗೆದಾರನು ಕೋರಿಕೆ ನೋಟೀಸನ್ನು ಜಾರಿಮಾಡಿದ ಒಂದು ತಿಂಗಳಿನೊಳಗೆ ಅರ್ಜಿಯನ್ನು ಸಲ್ಲಿಸಿದ್ದು 5ನೇ ಪ್ರಕರಣದಡಿ 
ಅಗತ್ಯಪಡಿಸಲಾದಂತೆ ಹಾಜರಾಗಲು ಸಾಕಷ್ಟು ಕಾರಣಗಳಿಂದಾಗಿ ತಡೆಹಿಡಿಯಲ್ಪಟ್ಟಿದ್ದೇನೆಂಬುದಾಗಿ ಅಥವಾ ಆ ಪಕರಣದಡಿ ನೀಡಲಾದ ನೋಟೀಸನ್ನು 
ಆತನು ಪಡೆದುಕೊಂಡಿಲ್ಲವೆಂಬುದಾಗಿ ಅಥವಾ ಆ ಪಕರಣದಡಿ ನೀಡಲಾದ ನೋಟೀಸನ್ನು ಆತನು ಪಡೆದುಕೊಂಡಿಲ್ಲವೆಂಬುದಾಗಿ ಅಥವಾ ಅಹವಾಲನ್ನು 
ಹೇಳಿಕೊಳ್ಳಲು ಸೂಕ್ತವಾದ ಅವಕಾಶವನ್ನು ಆತನಿಗೆ ನೀಡಲಿಲ್ಲವೆಂಬುದಾಗಿ ತೆರಿಗೆ - ನಿರ್ಧರಣಾ ಪ್ರಾಧಿಕಾರಿಗೆ ಮನದಟ್ಟು ಮಾಡಿರುವಲ್ಲಿ, ಆತನ ತೆರಿಗೆ 
ನಿರ್ಧರಣೆಯನ್ನು ರದ್ದುಗೊಳಿಸತಕ್ಕದ್ದು ಮತ್ತು 5ನೇ ಪ್ರಕರಣದ ಉಪಬಂಧಗಳಿಗನುಸಾರವಾಗಿ ಹೊಸದಾಗಿ ತೆರಿಗೆಯನ್ನು ನಿರ್ಧರಿಸುವಂತೆ ಕ್ರಮ 
ಕೈಗೊಳ್ಳತಕ್ಕದ್ದು: 
ಪರಂತು, ಈ ಉಪ- ಪಕರಣದಡಿಯ ಯಾವ ಅರ್ಜಿಯನ್ನು ಒಟ್ಟು ಮಾರಾಟ ಹಣದ ವಿವರಪಟ್ಟಿಕೆಯಲ್ಲಿ ಒಪ್ಪಿಕೊಂಡಿರುವ ತೆರಿಗೆಯನ್ನು ಸಂದಾಯ 
ಮಾಡದಿದ್ದಲ್ಲಿ ತೆರಿಗೆ ನಿರ್ಧರಣಾ ಪ್ರಾಧಿಕಾರಿಯು ಪರಿಗಣಿಸತಕ್ಕದ್ದಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ | ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೦೯೩ 
(2) (1) ನೇ ಉಪ- ಪಕರಣದಲ್ಲಿ ಒಳಗೊಂಡಿರುವುದು ಯಾವುದೂ , 13ನೇ ಪ್ರಕರಣದಡಿಯ ಅಪೀಲಿನ ವಸ್ತು ವಿಷಯವಾಗಿರುವ ತೆರಿಗೆ 
ನಿರ್ಧರಣೆಗೆ ಅನ್ವಯಿಸತಕ್ಕದ್ದಲ್ಲ. 

(3) 13ನೇ ಪ್ರಕರಣದಡಿ ಯಾವ ಅಪೀಲನ್ನು ಈ ಪ್ರಕರಣದಡಿ ಹೊರಡಿಸಲಾದ ಆದೇಶದ ವಿರುದ್ಧವಾಗಿ ಸಲ್ಲಿಸತಕ್ಕದ್ದಲ್ಲ. 

(4) ಈ ಪ್ರಕರಣದಡಿ ಹೊರಡಿಸಲಾದ ಪ್ರತಿಯೊಂದು ಆದೇಶವು, 14 ,15 - ಎ , 16 ಮತ್ತು 17ನೇ ಪ್ರಕರಣಗಳ ಉಪಬಂಧಗಳಿಗೆ ಒಳಪಟ್ಟು, 
ಅಂತಿಮವಾಗಿರತಕ್ಕದ್ದು. 


xxxxx 


6. ನಿರ್ಧರಣೆಯಿಂದ ತಪ್ಪಿಸಿಕೊಳ್ಳುವ ಸರಕುಗಳ ಪ್ರವೇಶಕ್ಕಾಗಿ ತೆರಿಗೆ ಸಂದಾಯ - (1) ತೆರಿಗೆ ನಿರ್ಧರಣಾ ಪ್ರಾಧಿಕಾರಿಗೆ ಒಬ್ಬ ವ್ಯಾಪಾರಿಯು 
ಸಂಪೂರ್ಣ ವಹಿವಾಟು ಅಥವಾ ಅದರ ಯಾವುದೇ ಭಾಗ ಅಥವಾ ವ್ಯಾಪಾರಿಯು ಸ್ವತ: ತಾನೇ ಅಥವಾ ತನ್ನ ಯಜಮಾನನ ಸಲುವಾಗಿ ಅಥವಾ ಇತರ 
ಯಾವನೇ ವ್ಯಕ್ತಿಯ ಸಲುವಾಗಿ ಸ್ಥಳೀಯ ಪ್ರದೇಶದೊಳಗೆ ತಂದ ಅಥವಾ ತರಲು ಕಾರಣವಾದ ತೆರಿಗೆಗೊಳಪಡುವ ಸರಕುಗಳ ಮೌಲ್ಯ ಅಥವ ಸ್ಥಳೀಯ 
ಪದೇಶಗಳೊಳಗೆ ಮಾರಾಟಕ್ಕಾಗಿ ಬರುವ ಅಂಥ ಸರಕುಗಳನ್ನು ತೆಗೆದುಕೊಂಡ ಅಥವಾ ತೆಗೆದುಕೊಳ್ಳಲು ಹಕ್ಕುಳ ಯಾವನೇ ವ್ಯಕ್ತಿಯು ಯಾವುದೇ 
ಅವಧಿಯ ಸಂಬಂಧದಲ್ಲಿ ತೆರಿಗೆ ಸಂದಾಯದ ಅತೆರಿಗೆ ನಿರ್ಧಾರಣೆಯನ್ನು ತಪ್ಪಿಸಿಕೊಂಡರುವನೆಂದು ಅಥವಾ ಕಡಿಮೆ ತೆರಿಗೆ ನಿರ್ಧರಣೆ 
ಮಾಡಲಾಗಿದೆಯೆಂದು ಅಥವ ಈ ಅಧಿನಿಯಮದ ಅಡಿಯಲ್ಲಿ ತೆರಿಗೆ ನಿರ್ಧರಣೆ ಮಾಡಬೇಕಾಗಿರುವಂಥ ದರಕ್ಕಿಂತ ಕಡಿಮೆ ದರದಲ್ಲಿ ತೆರಿಗೆ ನಿರ್ಧರಣೆ 
ಮಾಡಲಾಗಿದೆ ಎಂದು ಅಥವ ಅದರ ಸಂಭಂಧದಲ್ಲಿ ಕಡಿತ ಅಥವಾ ವಿನಾಯಿತಿಯನ್ನು ತಪ್ಪಾಗಿ ಅನುಮತಿಸಲಾಗಿದೆ ಎಂದು ನಂಬಲು ಸಾಕಷ್ಟು 
ಕಾರಣಗಳಿರುವಲ್ಲಿ ತೆರಿಗೆ ನಿರ್ಧರಣಾ ಪ್ರಾಧಿಕಾರಿಯು, ಅಂಥ ತಪ್ಪಿಸಿಕೊಂಡ ವಹಿವಾಟಿನ ಸಂಪೂರ್ಣ ಅಥವಾ ಭಾಗವು ಅಥವಾ ಸಂದರ್ಭಾನುಸಾರ 
ತೆರಿಗೆಗೊಳಪಡುವ ಸರಕುಗಳ ಮೌಲ್ಯವು ಮೂಲ ತೆರಿಗೆ ನಿರ್ಧರಣೆ ಅಥವಾ ಮರು ತೆರಿಗೆ ನಿರ್ಧರಣೆಯ ಸಮಯದಲ್ಲಿ ಸದರಿ ಪಧಿಕಾರದ ಮುಂದೆ 
ಈಗಾಗಲೇ ಸಲ್ಲಿಸಲಾಗಿದ್ದರೂ ಸಹ ಅಂದರೆ ( 3) ನೇ ಉಪಪಕರಣದ ಉಪಬಂಧಗಳಿಗೊಳಪಟ್ಟು ತೆರಿಗೆಯು ಸಂಬಂಧಪಡುವಂಥ ವರ್ಷವು 
ಮುಕ್ತಾಯವಾದಂದಿನಿಂದ ಎಂಟು ವರ್ಷಗಳ ಅವಧಿಯೊಳಗಾಗಿ, ವ್ಯಾಪಾರಿಗೆ ನೋಟಿಸನ್ನು ಜಾರಿ ಮಾಡಿದ ನಂತರ ಮತ್ತು ಅವನು ಅವಶ್ಯವೆಂದು 
ಪರಿಗಣಿಸಬಹುದಾದ ಅಂಥ ವಿಚಾರಣೆಯನ್ನು ಮಾಡಿದ ನಂತರ ಅಂಥ ವಹಿವಾಟು ಅಥವ ಸಂದರ್ಭಾನುಸಾರ ಅಂಥ ಸರಕುಗಳ ಖರೀದಿ ಮೌಲ್ಯದ 
ಸಂಬಂಧದಲ್ಲಿ ವ್ಯಾಪಾರಿಯು ಸಂದಾಯ ಮಾಡಬೇಕಾಗಿರುವ ತೆರಿಗೆಯನ್ನು ತೆರಿಗೆ ನಿರ್ಧರಣಾ ಅಥವಾ ಮರು ತೆರಿಗೆ ನಿರ್ಧರಣೆ ಮಾಡುವುದನ್ನು 
ಮುಂದುವರೆಸಬಹುದು. 

(2) (1) ನೇ ಉಪಪಕರಣದ ಮೇರೆಗೆ ಕರನಿರ್ಧರಣೆ ಮಾಡುವಲ್ಲಿ ಕರನಿರ್ಧರಣಾ ಪ್ರಾಧಿಕಾರಿಯು, ಕರನಿರ್ಧರಣೆಯಿಂದ ತಪ್ಪಿಸಿಕೊಂಡಿರುವುದು 
ನೋಂದಾಯಿತ ವ್ಯಾಪಾರಿಯು ಅಂಥ ಸರಕುಗಳ ಬಗ್ಗೆ ಉದ್ದೇಶಪೂರ್ವಕವಾಗಿ ಬಹಿರಂಗಪಡಿಸದಿದ್ದುದರಿಂದ ಉಂಟಾದುದೆಂದು ಮನದಟ್ಟಾದರೆ (1) ನೇ 
ಉಪಪಕರಣದ ಮೇರೆಗೆ ಕರನಿರ್ಧರಿಸಿದ ತೆರಿಗೆಯ ಜೊತೆಗೆ ಹಾಗೆ ನಿರ್ಧರಿಸಿದ ತೆರಿಗೆಯ ಒಂದೂವರೆಯಷ್ಟನ್ನು ಮೀರದಂತೆ ದಂಡವನ್ನು ಸಂದಾಯ 
ಮಾಡುವಂತೆ ಅವನನ್ನು ನಿರ್ದೇಶಿಸಬಹುದು. 

ಪರಂತು, ಈ ಉಪಪಕರಣದ ಮೇರೆಗೆ ಯಾವುದೇ ದಂಡವನ್ನು ಬಾಧಿತನಾದ ವ್ಯಾಪಾರಿಗೆ ಅಂಥ ವಿಧಿಸುವಿಕೆಯ ವಿರುದ್ದ ಕಾರಣವನ್ನು 
ತೋರಿಸಲು ಯುಕ್ತ ಅವಕಾಶ ಕೊಟ್ಟ ಹೊರತು ಸಂದಾಯ ಮಾಡುವಂತೆ ನಿರ್ದೇಶಿಸತಕ್ಕದ್ದಲ್ಲ. 

ರನಿರ್ಧರಣೆಗಾಗಿ ಕಾಲ ಪರಿಮಿತಿಯ ಅವಧಿಯನ್ನು ಲೆಕ್ಕಹಾಕುವಲ್ಲಿ ಯಾವುದೇ ನ್ಯಾಯಾಲಯದಿಂದ ಅಥವಾ 
ಇತರ ಪ್ರಾಧಿಕಾರಿಯಿಂದ ಕೊಡಲಾದ ಯಾವುದೇ ತಡೆಯಾದೇಶದ ಕಾರಣಕ್ಕಾಗಿ ಅಥವಾ ಇರುವ ಅಪೀಲು ಅಥವಾ ಇತರ ವ್ಯವಹರಣೆಯ ಇತ್ಯರ್ಥದಲ್ಲಿ 
ಸಂಗತಿಯ ಕಾರಣಕ್ಕಾಗಿ ಕರನಿರ್ಧರಣೆಯನ್ನು ಮುಂದೂಡಲಾಗಿರುವ ಕಾಲವನ್ನು ಬಿಟ್ಟುಬಿಡತಕ್ಕದ್ದು. 

ಪರಂತು, ಈ ಪ್ರಕರಣದಲ್ಲಿರುವುದಾವುದೂ ತೆಗೆದುಕೊಳ್ಳಬಹುದಾದ ಯಾವುದೇ ಕಮ ಅಥವಾ ಮಾಡಬಹುದಾದ ಯಾವುದೇ ಆದೇಶ, ತೆರಿಗೆ 
ನಿರ್ಧರಣೆ ಅಥವಾ ಮರು ತೆರಿಗೆ ನಿರ್ಧರಣೆಯನ್ನು ಯಾವ ಅವಧಿಯೊಳಗೆ ಮಾಡಬೇಕೆಂಬ ಕಾಲಮಿತಿಯು ನಿರ್ಣಯ ನಿರ್ದೇಶನ ಅಥವಾ 13,14 ,15 ,15 
ಎ, 16ನೇ ಪ್ರಕರಣಗಳ ಅಡಿಯಲ್ಲಿ ಮಾಡಿದ ಆದೇಶ ಅಥವಾ ಸರ್ವೋಚ್ಚ ನ್ಯಾಯಾಲಯ , ಉಚ್ಚ ನ್ಯಾಯಾಲಯ ಅಥವಾ ಇತರ ಯಾವುದೇ 
ನ್ಯಾಯಾಲಯಗಳಿಂದ ಮಾಡಲಾದ ಯಾವುದೇ ತೀರ್ಪು ಅಥವಾ ಆಜ್ಞೆಯ ಪರಿಣಾಮವಾಗಿ ಅಥವಾ ಅದನ್ನು ಪರಿಣಾಮಕಾರಿಗೊಳಿಸಲು ಯಾವನೇ 
ತೆರಿಗೆದಾರ ಅಥವಾ ಇತರ ವ್ಯಕ್ತಿಯ ಬಗ್ಗೆ ಮಾಡಿದ ತೆರಿಗೆ ನಿರ್ಧರಣೆ ಅಥವಾ ಮರು ತೆರಿಗೆ ನಿರ್ಧರಣೆಗೆ ಅನ್ವಯಿಸತಕ್ಕದ್ದಲ್ಲ 


7. ಮುಂಗಡವಾಗಿ ತೆರಿಗೆಯ ಸಂದಾಯ .- (1) ನಿಯಮಿಸಬಹುದಾದಂಥ ನಿಯಮಗಳಿಗೆ ಒಳಪಟ್ಟು, ಪ್ರತಿಯೊಬ್ಬ ನೊಂದಾಯಿತ ವ್ಯಾಪಾರಿಯು 
( ಈ ಅಧಿನಿಯಮದಡಿ ತನ್ನನ್ನು ನೋಂದಾಯಿಸಿಕೊಳ್ಳಲು ಬದ್ಧನಾಗಿರುವಂಥ ಪತಿಯಬ್ಬ ವ್ಯಾಪಾರಿಯು) ನಿಮಯಮಿಸಬಹುದಾದಂಥ ವಿವರಗಳನ್ನು 
ಒಳಗೊಂಡಿರುವ ಹೇಳಿಕೆಯನ್ನು ಪ್ರತಿ ತಿಂಗಳೂ ತೆರಿಗೆ ನಿರ್ಧರಣೆ ಪಾಧಿಕಾರಿಗೆ ಕಳುಹಿಸತಕ್ಕದ್ದು ಮತ್ತು ಸ್ಥಳೀಯ ಪ್ರದೇಶದೊಳಗೆ ಹಿಂದಿನ ತಿಂಗಳ 
ಅವಧಿಯಲ್ಲಿ ತಾನು ತಂದಿರುವ ( ಸರಕುಗಳ ) ಆಧಾರದ ಮೇಲೆ ತಾನು ಸಂದಾಯ ಮಾಡಬೇಕಾದ ತೆರಿಗೆಯ ಪೂರ್ಣ ಮೊಬಲಗನ್ನು ಮುಂಗಡವಾಗಿ 
ಸಂದಾಯ ಮಾಡತಕ್ಕದ್ದು ಮತ್ತು ಹಾಗೆ ಸಂದಾಯ ಮಾಡಬೇಕಾದ ಮೊಬಲಗನ್ನು ಮುಂಗಡವಾಗಿ ಸಂದಾಯ ಮಾಡತಕ್ಕದ್ದು ಮತ್ತು ಹಾಗೆ ಸಂದಾಯ 
ಮಾಡಬೇಕಾದ ಮೊಬಲಗನ್ನು , 8ನೇ ಪಕರಣದ ( 4) ನೇ ಉಪ- ಪಕರಣದ ಉದ್ದೇಶಗಳಿಗಾಗಿ ಅಂಥ ವ್ಯಾಪಾರಿಯಿಂದ ಈ ಅಧಿನಿಯಮದಡಿ ಬಾಕಿಯಿರುವ 
ಮೊಬಲಗು ಎಂಬುದಾಗಿ ಪರಿಗಣಿಸತಕ್ಕದ್ದು . 

( 2) ಸದರಿ ಉಪ- ಪಕರಣಗಲ್ಲಿ ನಿರ್ದಿಷ್ಟಪಡಿಸಲಾದ ಅವಧಿ ಮುಕ್ತಾಯವಾದ ತರುವಾಯ ಹತ್ತು ದಿನಗಳಿಗೂ ಮೀರಿ (1) ನೇ ಉಪ 
ಪಕರಣದನುಸಾರವಾಗಿ ತೆರಿಗೆ ಸಂದಾಯ ಮಾಡಲು ತಪ್ಪಿದರೆ, ವ್ಯಾಪಾರಿಯು ದಂಡನೆಯ ರೂಪದಲ್ಲಿ ಹಾಗೆ ಸಂದಾಯ ಮಾಡಲು ತಪ್ಪಿದ ಅವಧಿಯು 
ಮುಂದುವರಿದ ಪ್ರತಿ ತಿಂಗಳಿಗೆ ಅಥವಾ ಅದರ ಭಾಗಕ್ಕೆ ಸಂದಾಯಮಾಡಬೇಕಾದ ತೆರಿಗೆಯಲ್ಲಿ ಶೇಕಡಾ ಎರಡರಷ್ಟಕ್ಕೆ ಸಮನಾದ ಮೊತ್ತವನ್ನು ಸಂದಾಯ 
ಮಾಡತಕ್ಕದ್ದು. 


೧೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(3) ವರ್ಷದ ಕೊನೆಯಲ್ಲಿ ಯಾವನೇ ನೋಂದಾಯಿತ ವ್ಯಾಪಾರಿಯು ಯಾವುದೇ ತಿಂಗಳಿಗಾಗಿ ಅಥವಾ ಒಟ್ಟಿನಲ್ಲಿ ಒಂದು ಪೂರ್ಣ ವರ್ಷಕ್ಕಾಗಿ 
ಮುಂಗಡವಾಗಿ ಸಂದಾಯ ಮಾಡಿದ ತೆರಿಗೆ ಮೊಬಲಗು ಸಂದರ್ಭಾನುಸಾರ ತಿಂಗಳಿಗಾಗಿ ಸಂದಾಯ ಮಾಡಬೇಕಾದ ಅಥವಾ ತೆರಿಗೆಯನ್ನು ಅಂತಿಮವಾಗಿ 

- ರಿಸಲಾದಂತೆ ಪೂರ್ಣ ವರ್ಷಕ್ಕಾಗಿ ಸಂದಾಯ ಮಾಡಬೇಕಾದ ತೆರಿಗೆಗಿಂತ ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿಗೆಯಾಗಿ ಕಡಿಮೆಯಿರುವುದೆಂದು 
ಕಂಡುಬಂದಲ್ಲಿ ಸಂದಾಯ ಮಾಡಿದ ತೆರಿಗೆಯ ಕರನಿರ್ಧಾರಣಾ ಪ್ರಾಧಿಕಾರಿಯು ಸಂದರ್ಭಾನುಸಾರ ಆ ತಿಂಗಳಿಗಾಗಿ ಅಥವಾ ಪೂರ್ಣ ವರ್ಷಕ್ಕಾಗಿ 
ಸಂದಾಯ ಮಾಡಬೇಕಾದ ತೆರಿಗೆಗಿಂತ ಕಡಿಮೆ ಬೀಳುವಷ್ಟರ ಒಂದೂವರೆಯಷ್ಟಕ್ಕೆ ಮೀರದ ಮೊತ್ತವನ್ನು ತೆರಿಗೆಯ ಜೊತೆಗೆ ದಂಡ ರೂಪದಲ್ಲಿ ಸಂದಾಯ 
ಮಾಡಬೇಕೆಂದು ಅಂಥ ವ್ಯಾಪಾರಿಗೆ ನಿರ್ದೇಶಿಸಬಹುದು. 

- ಪರಂತು, ಈ ಉಪಪಕರಣದ ಮೇರೆಗೆ ಯಾವುದೇ ದಂಡವನ್ನು ಬಾಧಿತನಾದ ವ್ಯಾಪಾರಿಗೆ ಅಂಥ ವಿಧಿಸುವಿಕೆಯ ವಿರುದ್ದ ಕಾರಣವನ್ನು 
ತೋರಿಸಲು ಯುಕ್ತ ಅವಕಾಶ ಕೊಟ್ಟ ಹೊರತು ಸಂದಾಯ ಮಾಡುವಂತೆ ನಿರ್ದೇಶಿಸತಕ್ಕುದಲ್ಲ. 

( 4) ನಿರ್ಧಿಷ್ಟಪಡಿಸಿದ ದಿನಾಂಕಕ್ಕೆ ಮೊದಲು (1) ನೇ ಉಪ- ಪ್ರಕರಣದ ಅಡಿಯಲ್ಲಿ, ಒಬ್ಬ ವ್ಯಾಪಾರಿಯಿಂದ ಅಂಥ ವಿವರಣೆಯನ್ನು 
ಸಲ್ಲಿಸಲಾಗದಿದ್ದರೆ ಅಥವಾ ಅವನಿಂದ ಸಲ್ಲಿಸಲಾದ ವಿವರವು ಸರಿ ಇಲ್ಲವೆಂದು ಅಥವಾ ಅಪೂರ್ವವೆಂದು 
ಕರನಿರ್ಧರಣಾ ಪ್ರಾಧಿಕಾರವು, ಅಂಥ ಕರ ನಿರ್ಧರಣೆಗಾಗಿ ಕಾರಣಗಳನ್ನು ದಾಖಲಿಸಿ, ತನ್ನ ತೀರ್ಪಿಗೆ ಸರಿ ಕಂಡಂತೆ ಆ ತಿಂಗಳಿಗಾಗಿ ತಾತ್ಕಾಲಿಕವಾಗಿ 
ವ್ಯಾಪಾರಿ ಎಂಬಂತೆ ನಿರ್ಧರಿಸಬಹುದು ಮತ್ತು ಬೇಡಿಕೆಯನ್ನು ಮುಂದಿಟ್ಟು ಅಂಥ ಕರನಿರ್ಧರಣೆಯ ಆಧಾರದ ಮೇಲೆ ತೆರಿಗೆಯುನ್ನು ಸಂಗ್ರಹಿಸಬಹುದು. 


8. ತೆರಿಗೆ ಸಂದಾಯ ಮತ್ತು ವಸೂಲಿ.- (1) ಈ ಅಧಿನಿಯಮದ ಮೇರೆಗಿನ ತೆರಿಗೆಯನ್ನು ನಿಯಮಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ 
ಕಂತುಗಳಲ್ಲಿ ಯಾವುದುದರೂ ಇದ್ದರೆ ಮತ್ತು ಅಂಥ ಕಾಲದೊಳಗೆ ಸಂದಾಯಮಾಡತಕದಕ್ಕದ್ದು. 

ಪರಂತು ಆಯುಕ್ತರು ಅಧಿಸೂಚಿಸಬಹುದಾದಂತೆ, ಮಾಲೀಕರುಗಳ ನಿರ್ದಿಷ್ಟ ವರ್ಗವು, ಈ ಅಧಿನಿಯಮದಡಿಯಲ್ಲಿ ಬಾಕಿಯಿರುವ ತೆರಿಗೆ 
ಅಥವಾ ಯಾವುದೇ ಇತರ ಮೊತ್ತವನ್ನು , ಸದರಿ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದ ರೀತಿಯಲ್ಲಿ, ವಿದ್ಯುನ್ಮಾನ ವಿಧಾನದಲ್ಲಿ ಅಂತರ್ಜಾಲದ ಮೂಲಕ 
ಜಮೆ ಮಾಡತಕ್ಕದ್ದು. 

( 2 ) (1) ನೇ ಉಪಪಕರಣಕ್ಕನುಸಾರವಾಗಿ ಸಂದಾಯ ಮಾಡಲು ತಪ್ಪಿದಲ್ಲಿ; 

(i) ಹಾಗೆ ಕೊಡಲು ತಪ್ಪಿದ ದಿನಾಂಕದಂದು ಬಾಕಿ ನಿಂತಿರುವ ಪೂರ್ಣ ಮೊಬಲಗು ಕೂಡಲೆ ಬಾಕಿಯಾಗತಕ್ಕುದು. ಮತ್ತು ಈ ಅಧಿನಿಯಮದ 
ಮೇರೆಗೆ ತೆರಿಗೆಯನ್ನು ಸಂದಾಯ ಮಾಡಲು ಹೊಣೆಯಾಗಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸ್ವತ್ತಿನ ಮೇಲೆ ಅದು ಋಣಭಾರವಾಗಿರತಕ್ಕದ್ದು. 

( ii) ಈ ಅಧಿನಿಯಮದ ಮೇರೆಗೆ ಅತೆರಿಗೆಯನ್ನು ಸಂದಾಯ ಮಾಡಲು ಹೊಣೆಯಾಗಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳು ; (1) ನೇ ಉಪಪಕರಣದ 
ಮೇರೆಗೆ ನಿಯಮಿಸಲಾದ ಕಾಲವು ಮುಕ್ತಾಯವಾದ ತರುವಾಯ ಮೊದಲು ಮೂರು ತಿಂಗಳಿಗಾಗಿ ಪ್ರತಿ ತಿಂಗಳು ಸಂದಾಯ ಮಾಡದೆ ಉಳಿದ ತೆರಿಗೆಯ 
ಮೊಬಲಗಿನ ಶೇಕಡಾ ಒಂದರಷ್ಟಕ್ಕೆ; ಮತ್ತು ಹಿಂದೆ ಹೇಳಿದಂತೆ ಮೊದಲ ಮೂರು ತಿಂಗಳ ತರುವಾಯದ ಪ್ರತಿ ತಿಂಗಳ ಅಂಥ ಮೊಬಲಗಿನ ಶೇಕಡಾ 
ಎರಡೂವರೆಯಷ್ಟಕ್ಕೆ ಸಮನಾದ ದಂಡವನ್ನು ಸಂದಾಯ ಮಾಡತಕ್ಕುದು. 

ವಿವರಣೆ: - ( i) ನೆಯ ಖಂಡದ ಉದ್ದೇಶಗಳಿಗಾಗಿ ತಿಂಗಳಿನ ಒಂದು ಭಾಗಕ್ಕಾಗಿ ಸಂದಾಯ ಮಾಡಬೇಕಾದ ದಂಡವನ್ನು ಪಮಾಣಾನುಸಾರವಾಗಿ 
ನಿರ್ಧರಿಸತಕ್ಕುದು. 

(3) (2) ನೇ ಉಪಪಕರಣದಲ್ಲಿ ಏನೇ ಅಡಕವಾಗಿದ್ದಾಗ್ಯೂ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಷರತ್ತುಗಳಿಗೊಳಪಟ್ಟು ಯಾವನೇ 
ವ್ಯಕ್ತಿಯು ಅಥವಾ ವ್ಯಕ್ತಿಗಳ ವರ್ಗವು ಯಾವುದೇ ಅವಧಿಗೆ ಸಂಬಂಧಿಸಿದಂತೆ ಸಂದಯ ಮಾಡಬೇಕಾದ ದಂಡದ ಪೂರ್ಣ ಅಥವಾ ಯಾವುದೇ ಭಾಗವನ್ನು 
ಮಾಡಬಹುದು, 

( 4) ನಿರ್ಧರಿಸಲಾದ ಯಾವುದೇ ತೆರಿಗೆ ಅಥವಾ ಈ ಅಧಿನಿಯಮದ ಮೇರೆಗೆ ನೋಂದಾಯಿತವಾದ ವ್ಯಾಪಾರಿಯಿಂದ ಬಾಕಿಯಿರುವ 
ಯಾವುದೇ ಇತರ ಮೊಬಲಗನ್ನು ಸಂಗ್ರಹಣೆಯ ಯಾವುದೇ ಇತರ ವಿಧಾನಕ್ಕೆ ಬಾಧಕವಾಗದಂತೆ; 

( ಎ) ಅದು ಭೂಕಂದಾಯದ ಬಾಕಿಯಾಗಿದ್ದರೆ ಹೇಗೋ ಹಾಗೆ; ಅಥವಾ 

( ಬಿ) ನಿಯಮಿಸಬಹುದಾದಂಥ ನಿಯಮಗಳಿಗನುಸಾರವಾಗಿ ನಿಯಮಿಸಲಾದ ಅಧಿಕಾರಿಯು, ಅಂಥ ವ್ಯಾಪಾರಿಯ ಅಥವಾ ಯಾವನೇ 
ಇತರ ವ್ಯಕ್ತಿಯ ಯಾವುದೇ ಸ್ವತ್ತನ್ನು ಜಪ್ತಿ ಮಾಡುವ ಮತ್ತುಮಾರಾಟ ಮಾಡುವ ಮೂಲಕ ಅಥವಾ ಜಪ್ತಿ ಮಾಡದೆ ಅದನ್ನು ಮಾರಾಟ 
ಮಾಡುವ ಮೂಲಕ; 

( ಸಿ) 1973ರ ದಂಡ ಪಕಿಯಾ ಸಂಹಿತೆಯಲ್ಲಿ ( 1974ರ ಕೇಂದಾಧಿನಿಯಮ 2) ಏನೇ ಅಡಕವಾಗಿದ್ದಾಗ್ಯೂ ಯಾವನೇ 
ಮ್ಯಾಜಿಸ್ಟ್ರೇಟನಿಗೆ ಅರ್ಜಿ ಸಲ್ಲಿಸುವ ಮೂಲಕ ಅಂಥ ಮ್ಯಾಜಿಸ್ಟ್ರೇಟನು ದಂಡ ವಿಧಿಸಿದ್ದರೆ ಹೇಗೋ ಹಾಗೆ, 
- ಅಂಥ ಮ್ಯಾಜಿಸ್ಟ್ರೇಟನ ಮೂಲಕ ವಸೂಲಿ ಮಾಡಬಹುದು; 

ಪರಂತು, ಈ ಅಧಿನಿಯಮದ ಮೇರೆಗೆ ಮಾಡಲಾದ ಯಾವುದೇ ಆದೇಶದ ಬಗ್ಗೆ ಅಥವಾ ಪುನರೀಕ್ಷಣೆಗಾಗಿ ನೋಂದಾಯಿತ ವ್ಯಾಪಾರಿಯು 
ಅಪೀಲು ಅಥವಾ ಪುನರೀಕ್ಷಣೆಗಾಗಿ ಅರ್ಜಿಯನ್ನು ಮತ್ತು ತೆರಿಗೆ ಅಥವಾ ಇತರ ಮೊಬಲಗಿನ ಸಂದಾಯದ ಬಗ್ಗೆ ಅಪೀಲು ಅಥವಾ ಮನರೀಕ್ಷಣಾ 
ಪಾಧಿಕಾರಿಯು ಮಾಡಿದ ಆದೇಶವನ್ನು ಪಾಲಿಸಿರುವಲ್ಲಿ ಅಂಥ ಅಪೀಲನ್ನು ಅಥವಾ ಮನರೀಕ್ಷಣಾ ಅರ್ಜಿಯ ವಿಲೆ ಆಗುವ ತನಕ ಈ ಉಪಪಕರಣದ 
ಮೇರೆಗೆ ವಸೂಲಿಗಾಗಿ ಯಾವುದೇ ವ್ಯವಹರಣೆಗಳನ್ನು ಕೈಗೊಳ್ಳತಕ್ಕುದಲ್ಲ ಅಥವಾ ಅವುಗಳನ್ನು ಮುಂದುವರಿಸತಕ್ಕುದಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ * ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 

೧೦೯೫ 
14 . ಅಪೀಲು ನ್ಯಾಯಾಧಿಕರಣಕ್ಕೆ ಅಪೀಲು.- (1) ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾರೇ ಅಧಿಕಾರಿಯು ಅಥವಾ 13ನೇ 
ಪಕರಣದಡಿ ಅಪೀಲು ಪ್ರಾಧಿಕಾರವು ಹೊರಡಿಸಿದ ಆದೇಶದ ಬಗ್ಗೆ ಆಕ್ಷೇಪಣೆಯನ್ನು ಮಾಡುವ ಯಾರೇ ಇತರ ವ್ಯಕ್ತಿಯು ಅಥವಾ 15ನೇ ಪ್ರಕರಣದ 
(3) ನೇ ಮತ್ತು (4) ನೇ ಪ್ರಕರಣದಡಿ ಮನರೀಕ್ಷಣಾ ಪ್ರಾಧಿಕಾರಿಯ ಹೊರಡಿಸಿದ ಆದೇಶದ ವಿರುದ್ಧವಾಗಿ ಆತನಿಗೆ ಆ ಆದೇಶವನ್ನು ಕಳುಹಿಸಿದ 
ದಿನಾಂಕದಿಂದ ಅರವತ್ತು ದಿನಗಳ ಅವಧಿಯೊಳಗೆ ಅಪೀಲು ವಿಚಾರಣಾ ನ್ಯಾಯಧೀಕರಣಕ್ಕೆ ಅಪೀಲನ್ನು ಸಲ್ಲಿಸಬಹುದು. 

(2) ಅಪೀಲು ವಿಚಾರಣಾ ನ್ಯಾಯಮಂಡಲಿಯು, (1) ನೇ ಉಪ- ಪಕರಣದಲ್ಲಿ ಉಲ್ಲೇಖಿಸಲಾದ ಅರವತ್ತು ದಿನಗಳ ಅವಧಿಯ ತರುವಾಯ 
ಸಲ್ಲಿಸಿದ ಅಪೀಲನ್ನು ಅಪೀಲುದಾರರು ಆ ಅವಧಿಯೊಳಗೆ ಅಪೀಲನ್ನು ಸಲ್ಲಿಸದೇ ಇರಲು ಸಾಕಷ್ಟು ಕಾರಣಗಳಿದ್ದವು ಎಂಬುದು ಆತನಿಗೆ ಮನವರಿಕೆಯಾದರೆ, 
ಸ್ವೀಕರಿಸಬಹುದು. 

( 2ಎ ) (1) ನೇ ಉಪ - ಪಕರಣದ ಅಡಿಯಲ್ಲಿ ಅಧಿಕೃತಗೊಂಡ ಅಧಿಕಾರಿ ಅಥವಾ ಯಾರ ವಿರುದ್ದ ಅಪೀಲು ಹೂಡಲಾಗಿದೆಯೋ ಆ ವ್ಯಕ್ತಿಯು, 
ಸಂದರ್ಭಾನುಸಾರ, ನೋಟೀಸು ಸ್ವೀಕರಿಸಿದ್ದರ ಮೇಲೆ, ಡೆಪ್ಯೂಟಿ ಕಮೀಷನರ್ ಅಥವ ಜಂಟಿ ಕಮೀಷನರ್ ಅವರ ಆದೇಶದ ವಿರುದ್ಧ (1) ನೇ ಉಪ 

ದಲ್ಲಿ, ಇತರ ಪಕಕಾರರಿಂದ, ಅಂಥ ಆದೇಶದ ವಿರುದ್ದ ಅಥವಾ ಅದರ ಯಾವುದೇ ಭಾಗದ ವಿರುದ್ದ ಅವನು 
ಅಪೀಲು ಹೂಡದಿರಲು ಏನೇ ಇದ್ದರೂ , ಅಪೀಲಿನ ಅಂತಿಮ ಸುನಾವಣೆಗೆ ಮೊದಲು ಯಾವುದೇ ಸಮಯದಲ್ಲಿ, ಪಾಟಿ ಸವಾಲಿನ ಒಂದು ವಿವರಣ 
ಪತವನ್ನು , ಸಂದರ್ಭಾನುಸಾರ ಡೆಪ್ಯೂಟಿ ಕಮೀಷನರ್ ಅಥವ ಜಂಟಿ ಕಮೀಷನರ್ ರ ಆದೇಶದ ಯಾವುದೇ ಭಾಗದ ವಿರುದ್ದ, ನಿರ್ದಿಷ್ಟ ರೀತಿಯಲ್ಲಿ 
ಪರಿಶೀಲಿಸುವುದು ಮತ್ತು ಅಂಥ ವಿವರಣ ಪತ್ರವನ್ನು (1) ನೇ ಉಪಪಕರಣದಲ್ಲಿ ನಿರ್ಧಿಷ್ಟಪಡಿಸಿದ ಸಮಯದೊಳಗೆ ಹಾಜರುಪಡಿಸುವ ಅಪೀಲಾಗಿದ್ದಲ್ಲಿ ಆ 
ಅಪೀಲು. 

(3) ಅಪೀಲು ಅಥವಾ ಎದುರು ಆಕ್ಷೇಪಣೆಗಳ ವಿವರಣ ಪತ್ರವು ನಿಯಮಿಸಲಾದ ನಮೂನೆಯಲ್ಲಿರತಕ್ಕದ್ದು ಮತ್ತು ನಿಯಮಿಸಲಾದ ವಿಧಾನದಲ್ಲಿ 
ಸತ್ಯಾಪನೆ ಮಾಡತಕ್ಕದ್ದು ಮತ್ತು (1) ನೇ ಉಪ- ಪಕರಣದಡಿ ರಾಜ್ಯ ಸರ್ಕಾರವು ಪಾಧಿಕೃತಗೊಳಿಸಲಾದ ಅಧಿಕಾರಿಯನ್ನು ಹೊರತುಪಡಿಸಿ, ಇತರ ಯಾವನೇ 
ವ್ಯಕ್ತಿಯು ಸಲ್ಲಿಸಿದ ಅಪೀಲಿನ ಸಂದರ್ಭದಲ್ಲಿ, ಆಕ್ಷೇಪಿಸಲಾದ ತೆರಿಗೆ ನಿರ್ಧರಣೆ ಮೊಬಲಗಿನ ಶೇಕಡಾ ಎರಡರಷ್ಟಕ್ಕೆ ಸಮಾನವಾದ ಶುಲ್ಕವನ್ನು ಅದು 
ಒಳಗೊಂಡಿರತಕ್ಕದ್ದು, ಪರಂತು ಯಾವ ಸಂದರ್ಭದಲ್ಲೂ ಸಂದಾಯ ಮಾಡತಕ್ಕ ಮೊಬಲಗು, ಒಂದುನೂರು ರೂಪಾಯಿಗಳಿಗಿಂತ ಕಡಿಮೆಯಾಗಿರಬಾರದು 
ಅಥವ ಒಂದು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚುಗೆಯಾಗಿರಬಾರದು 


XXXXX 


17. ತಪ್ಪುಗಳನ್ನು ಸರಿಪಡಿಸುವಿಕೆ.- (1) ದಾಖಲೆಯಿಂದ ಸ್ಪಷ್ಟವಾಗಿ ಕಂಡು ಬರುವ ಯಾವುದೇ ತಪ್ಪನ್ನು ಸರಿಪಡಿಸುವ ಉದ್ದೇಶದಿಂದ ನಿರ್ಧರಣಾ 
ಪಾಧಿಕಾರಿಯು ಅಪೀಲು ಪ್ರಾಧಿಕಾರ ಅಥವಾ ಪುನರೀಕ್ಷಣ ಪ್ರಾಧಿಕಾರವು ತಾನು ಮಾಡಿದ ಆದೇಶದ ದಿನಾಂಕದಿಂದ ಐದು ವರ್ಷಗಳೊಳಗೆ ಯಾವುದೇ 
ಕಾಲದಲ್ಲಿ ಅಂಥ ಆದೇಶವನ್ನು ತಿದ್ದುಪಡಿ ಮಾಡಬಹುದು. 

ಪರಂತು, ಒಂದು ನಿರ್ಧರಣೆಯನ್ನು ಹೆಚ್ಚಿಸುವ ಅಥವಾ ಅನ್ಯಥಾ ತೆರಿಗೆದಾರನ ಹೊಣೆಯನ್ನು ಹೆಚ್ಚಿಸುವ ಪರಿಣಾಮವಿರುವ ತಿದ್ದುಪಡಿಯನ್ನು 
ಸಂದರ್ಭಾನುಸಾರ ನಿರ್ಧರಣಾ ಪ್ರಾಧಿಕಾರಿ, ಅಪೀಲು ಪಾಧಿಕಾರ ಅಥವಾ ಮನರೀಕ್ಷಿಸುವ ಪ್ರಾಧಿಕಾರವು ಹಾಗೆ ಮಾಡುವ ತನ್ನ ಆಶಯದ ಬಗ್ಗೆ 
ತೆರಿಗೆದಾರನಿಗೆ ನೋಟೀಸನ್ನು ಮತ್ತು ತೆರಿಗೆದಾರನಿಗೆ ಅಹವಾಲನ್ನು ಹೇಳಿಕೊಳ್ಳಲು ಯುಕ್ತ ಅವಕಾಶ ಕೊಟ್ಟ ಹೊರತು ಮಾಡತಕ್ಕುದಲ್ಲ. 

ಈ ಉಪಪಕರಣದಲ್ಲಿ ಉಲ್ಲೇಖಿತವಾದ ಆದೇಶಕ್ಕೆ ಸಂಬಂಧಿಸಿದ ಅಪೀಲು ಅಥವಾ ಪುನರೀಕ್ಷಣೆಯ ಮೂಲಕ ಯಾವುದೇ 
ವ್ಯವಹರಣೆಗಳಲ್ಲಿ ಆದೇಶವನ್ನು ಪರಿಗಣಿಸಿದಲ್ಲಿ ಮತ್ತು ತೀರ್ಮಾನಿಸಿದಲ್ಲಿ ಅಂಥ ಆದೇಶವನ್ನು ಮಾಡುವ ಪ್ರಾಧಿಕಾರವು ತತ್ಕಾಲದಲ್ಲಿ ಜಾರಿಯಲ್ಲಿರುವ 
ಯಾವುದೇ ಕಾನೂನಿನಲ್ಲಿ ಏನೇ ಅಡಕವಾಗಿದ್ದಕ್ಕೂ ಪರಿಗಣಿಸಲಾದ ಮತ್ತು ತೀರ್ಮಾನಿಸಲಾದ ವಿಷಯದ ಹೊರತು ಯಾವುದೇ ವಿಷಯಕ್ಕೆ ಸಂಬಂಧಿಸಿ ಆ 
ಉಪಪಕರಣದ ಮೇರೆಗೆ ಆದೇಶವನ್ನು ತಿದ್ದುಪಡಿ ಮಾಡಬಹುದು. 

( 3) (1) ನೇ ಉಪಪಕರಣದ ಮೇರೆಗೆ ಮಾಡಲಾದ ಆದೇಶವು ಯಾವುದರ ಮೇರೆಗೆ ಮೂಲ ಆದೇಶದಲ್ಲಿ ತಪ್ಪನ್ನು ಸರಿಪಡಿಸಿ 
ಮಾಡಲಾಗಿದೆಯೋ ಅದೇ ಕಾನೂನಿನ ಉಪಬಂಧಗಳ ಮೇರೆಗೆ ಆದೇಶವನ್ನು ಮಾಡಲಾಗಿದೆಯೆಂದು ಭಾವಿಸತಕ್ಕುದು. 


20. ವಾಹನ ಮತ್ತು ದೋಣಿಗಳ ಒಡೆಯರು ಮುಂತಾದವರಿಂದ ಕೆಲವು ದಾಖಲೆಗಳ ಒಪ್ಪಿಸುವಿಕೆ:- ಅನುಸೂಚಿತ ಸರಕುಗಳ ವಾಹನ ಅಥವಾ 
ದೋಣಿಗಳ ಪ್ರಭಾರದಲ್ಲಿರುವ ಒಡೆಯ ಅಥವಾ ಇತರ ವ್ಯಕ್ತಿಯು ಅಂಥ ವಾಹನ ಅಥವಾ ದೋಣಿಗಳ ಸಾಗಿಸಲಾದ ಅನುಸೂಚಿತ ಸರಕುಗಳ ಬಗ್ಗೆ 
ಅನುಸೂಚಿತ ಸರಕುಗಳನ್ನು ಯಾವ ಸ್ಥಳೀಯ ಪ್ರದೇಶದಲ್ಲಿ ವಶಾವಣೆ ಮಾಡಲಾಗಿದೆಯೋ ಅಂಥ ಸ್ಥಳೀಯ ಪ್ರದೇಶದೊಳಗೆ ಅಧಿಕಾರ ವ್ಯಾಪ್ತಿಯಲ್ಲಿರುವ 
ನಿರ್ಧರಣಾ ಪ್ರಾಧಿಕಾರಿಗೆ ಅವುಗಳ ವಿವರಗಳನ್ನು ನಿಯಮಿಸಬಹುದಾದಂಥ ಕಾಲದಲ್ಲಿ ಮತ್ತು ರೀತಿಯಲ್ಲಿ ಒಪ್ಪಿಸತಕ್ಕುದು. 

xxxxx 
21. ಅಪರಾಧಗಳು ಮತ್ತು ದಂಡನೆಗಳು.- (1) ಯಾವೊಬ್ಬ ವ್ಯಕ್ತಿಯು, 
( ಎ) ಈ ಅಧಿನಿಯಮದ ಮೇರೆಗೆ ತನ್ನನ್ನು ನೋಂದಾಯಿಸಿಕೊಳ್ಳಬೇಕಾದ ವ್ಯಕ್ತಿಯು ಹಾಗೆ ತನ್ನನ್ನು ನೋಂದಾಯಿಸಿಕೊಳ್ಳದಿದ್ದರೆ; ಅಥವಾ 

( ಬಿ) ಸರಕುಗಳ ವ್ಯಾಪಾರಿಯಾಗಿದ್ದು ಈ ಅಧಿನಿಯಮದ ಉಪಬಂಧಗಳ ಮೂಲಕ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳ 
ಮೂಲಕ ಅಗತ್ಯಪಡಿಸಿದಂತೆ ವಿವರ ಪಟ್ಟಿಯನ್ನು ಸಲ್ಲಿಸಲು ತಪ್ಪಿದರೆ ; ಅಥವಾ 

( ಸಿ) 6ನೇ ಪ್ರಕರಣದ ಮೇರೆಗೆ ಹೊರಡಿಸಿದ ನೋಟೀಸನ್ನು ಪಾಲಿಸಲು ತಪ್ಪಿದರೆ; ಅಥವಾ 
( ಡಿ) 7ನೇ ಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ ವಿವರಣ ಪತ್ರವನ್ನು ಸಲ್ಲಿಸಲು ತಪ್ಪಿದರೆ ; ಅಥವಾ 


೧೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
( ಇ) ಅವಕಾಶ ಮಾಡಿಕೊಟ್ಟ ಕಾಲದೊಳಗೆ ಈ ಅಧಿನಿಯಮದ ಅಡಿಯಲ್ಲಿ ಅವನ ಬಗ್ಗೆ ನಿರ್ಧರಿಸಲಾದ ಯಾವುದೇ ತೆರಿಗೆಯನ್ನು ಅಥವಾ 
ಅವನ ಮೇಲೆ ವಿಧಿಸಿದ ಯಾವುದೇ ದಂಡವನ್ನು ಸಂದಾಯ ಮಾಡಲು ತಪ್ಪಿದರೆ; ಅಥವಾ 

( ಎಫ್) ಖಂಡಸಾರಿ ಸಕ್ಕರೆ ಕಾರ್ಖಾನೆಯೂ ಸೇರಿದಂತೆ ಒಂದು ಸಕ್ಕರೆ ಕಾರ್ಖಾನೆಯಾಗಿದ್ದು (1) ನೇ ಉಪ- ಪಕರಣದ ಮೂಲಕ 
ಅಗತ್ಯಪಡಿಸಲಾದಂತೆ ತೆರಿಗೆ ವಸೂಲು ಮಾಡಲು ತಪಿದರೆ ಅಥವ ತೆರಿಗೆ ವಸೂಲು ಮಾಡಿದ್ದು 9 - ಎ ಪ್ರಕರಣದ ( 2) 
ಅಗತ್ಯಪಡಿಸಲಾದಂತೆ ಹಾಗೆ ವಸೂಲು ಮಾಡಿದ ತೆರಿಗೆ ಸಂದಾಯ ಮಾಡಲು ತಪ್ಪಿದರೆ; ಅಥವಾ 

( ಜಿ) 17 - ಎ ಪ್ರಕರಣದ (2) ಮತ್ತು (3) ನೇ ಉಪ- ಪಕರಣಗಳ ಉಪಬಂಧಗಳಿಗೆ ಅನುಸಾರವಾಗಿ ಮಾರಾಟ ಬಿಲ್ಲನ್ನು ಅಥವಾ ನಗದು 
ಕೋರಿಕೆ ಪತ್ರವನ್ನು ನೀಡಲು ತಪ್ಪಿದರೆ; ಅಥವಾ 

(ಹೆಚ್) ನಿಜವಾದ ಮತ್ತು ಪೂರ್ಣ ಲೆಕ್ಕಪತ್ರಗಳನ್ನು ಇಡಲು ತಪ್ಪಿದರೆ. 
ಮ್ಯಾಜಿಸ್ಟ್ರೇಟರಿಂದ ಅಪರಾಧವು ನಿರ್ಣಯವಾದ ಮೇಲೆ ಎರಡು ಸಾವಿರ ರೂಪಾಯಿವರೆಗೆ ವಿಸ್ತರಿಸಬಹುದಾದ ದಂಡಕ್ಕೆ ಗುರಿಯಾಗತಕ್ಕುದು. 
(2 ) ಯಾವೊಬ್ಬ ವ್ಯಕ್ತಿಯು. 

( ಎ) ನಿಜವಲ್ಲದ ವಿವರ ಪಟ್ಟಿಕೆಯನ್ನು ಉದ್ದೇಶಪೂರ್ವಕವಾಗಿ ಒಪ್ಪಿಸಿದಲ್ಲಿ ಅಥವಾ ಈ ಅಧಿನಿಯಮದ ಮೇರೆಗೆ ಈಗಾಗಲೇ 
ತೆರಿಗೆದಾರನಾಗಿರದಿದ್ದು ಈ ಅಧಿನಿಯಮದ ಉಪಬಂಧಗಳ ಮೂಲಕ ಅಥವಾ ಅದರ ಮೇರೆಗೆ ರಚಿತವಾದ ನಿಯಮಗಳ ಮೂಲಕ ಅಗತ್ಯಪಡಿಸಿದಂತೆ 
ವಿವರ ಪಟ್ಟಿಕೆ ಒಪ್ಪಿಸಲು ತಪ್ಪಿದರೆ; ಅಥವಾ 

( ಬಿ) 7ನೇ ಪ್ರಕರಣದ ಮೇರೆಗೆ ಉದ್ದೇಶಪೂರ್ವಕವಾಗಿ ನಿಜವಲ್ಲದ ವಿವರ ಪತವನ್ನು ಒಪ್ಪಿಸಿದರೆ; 

( ಸಿ) ಈ ಅಧಿನಿಯಮದ ಮೇರೆಗೆ ಅವನ ಬಗ್ಗೆ ನಿರ್ಧರಿಸಲಾದ ಯಾವುದೇ ತೆರಿಗೆ ಅಥವಾ ಅವನಿಂದ ಬಾಕಿಯಿರುವ ಇತರ ಮೊಬಲಗನ್ನು 
ಸಂದಾಯ ಮಾಡಲು ಮೋಸದಿಂದ ತಪ್ಪಿಸಿಕೊಂಡರೆ; ಅಥವಾ 

( ಡಿ) ಈ ಅಧಿನಿಯಮದ ಯಾವುದೇ ಉಪಬಂಧ ಅಥವ ಅದರ ಮೇರೆಗೆ ರಚಿಸಿದ ನಿಯಮಗಳನ್ನು ಉಲ್ಲಂಘಿಸಿ ಉದ್ದೇಶಪೂರ್ವಕವಾಗಿ 
ಕಾರ್ಯ ನಡೆಸಿದರೆ, ಅಪರಾಧವು ನಿರ್ಣಯವಾದ ಮೇಲೆ, ಅವನಿಂದ ಬಾಕಿಯಿರಬಹುದಾದ ಯಾವುದೇ ತೆರಿಗೆಯ ವಸೂಲಿಯ ಜೊತೆಗೆ ಆರು 
ತಿಂಗಳವರೆಗೆ ವಿಸ್ತರಿಸಬಹುದಾದ ಸಾದಾ ಕಾರಾವಾಸದಿಂದ ಅಥವಾ ನಾಲ್ಕು ಸಾವಿರ ರೂಪಾಯಿಗೆ ಮೀರದ ಜುಲ್ಮಾನೆಯಿಂದ ಅಥವ ಅವೆರಡರಿಂದಲೂ 
ಮತ್ತು ಆ ಅಪರಾಧವು ಮುಂದುವರಿಯುತ್ತಿರುವ ಅಪರಾಧವಾದಲ್ಲಿ ಆ ಅಪರಾಧವು ಮುಂದುವರಿಯುವ ಅವಧಿಯಲ್ಲಿ ಪ್ರತಿದಿನಕ್ಕೆ ಒಂದು ನೂರು 
ರೂಪಾಯಿಗೆ ಮೀರದ ಜುಲ್ಮಾನೆಯಿಂದ ದಂಡನೀಯವಾಗತಕ್ಕುದು. 


XXXXX 


32. ತೊಂದರೆಗಳನ್ನು ನಿವಾರಿಸಲು ಅಧಿಕಾರ - ಈ ಅಧಿನಿಯಮದ ಉಪಬಂಧಗಳನ್ನು ತರುವಲ್ಲಿ ಯಾವುದೇ ತೊಂದರೆಯು ಉದ್ಭವಿಸಿದರೆ 
ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ತೊಂದರೆಯನ್ನು ನಿವಾರಿಸುವುದಕ್ಕಾಗಿ ತನಗೆ ಅವಶ್ಯ ಅಥವಾ ವಿಹಿತವೆಂದು ಕಂಡು ಬರುವಂಥ 
ಉಪಬಂಧಗಳನ್ನು ರಚಿಸಬಹುದು. 


XXXXX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

THIRD SESSION 


THE KARNATAKA TAXATION LAWS (AMENDMENT ) BILL , 2014 


(LA, Bill No . 32 of 2014 ) 


A Bill further to amend certain taxation laws in force in the State of Karnataka. 
Whereas it is expedient further to amend certain taxation laws for the purposes hereinafter appearing; 
Be it enacted by the Karnataka State Legislature in the Sixty fifth year of the Republic of India , as follows. 

1. Short title and commencement .- ( 1) This Act may be called the Karnataka Taxation Laws (Amendment) Act, 
2014 . 

( 2) Section 1 and 2 shall come into force with effect from First day of March 2014 and Section 3 shall come into 
force with effect from First day of April 2014 . 

2 . Amendment of Karnataka Act 22 of 1979 .- In the Karnataka Tax on Luxuries Act, 1979 (Karnataka Act 22 
of 1979), in section 3 , in sub -section (1), in the table , in the entries relating to serial number 1, for the words “ five hundred 
rupees” , the words “ seven hundred and fifty rupees ” shall be substituted . 

3 . Amendment of Karnataka Act 27 of 1979.- In the Karnataka Tax on Entry of Goods Act, 1979 (Karnataka 
Act 27 of 1979), 

( 1 ) for section 5 , the following shall be substituted , namely : 


ವಿಶೇಷ ರಾಜ್ಯ ಪತ್ರಿಕೆ | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0052 


“ 5 . Returns.- (1) Subject to sub -sections (2 ) to (4 ), every registered dealer, and every dealer who is liable to get 
himself registered under this Act, shall furnish a return to the assessing authority in such form and manner , including 
electronic methods, and shall pay the tax due on such return within twenty days or fifteen days after the end of the 
preceding month or any other tax period as may be prescribed : 

Provided that the specified class of dealers as may be notified by the Commissioner shall furnish particulars for 
preparation of the return in the prescribed form or submit the return in the prescribed form , electronically in the manner 
specified in the notification issued : 

Provided further that the specified class of dealers as may be notified by the Commissioner shall pay tax payable 
on the basis of the return , by electronic remittance in themanner specified in the notification issued . 

(2 ) The tax on entry of goods declared in a return furnished shall become payable at the expiry of the period 
specified in sub- section (1) without requiring issue of a notice for payment of such tax . 

(3 ) Subject to such terms and conditions as may be specified , the assessing authority may require any registered 
dealer . 

(a ) to furnish a return for such periods, or 
(b ) to furnish separate branch returns where the registered dealer has more than one place of 

business . 
(4 ) If any dealer having furnished a return under this Act, other than a return furnished under sub -section (3 ) of 
Section 5 - D , discovers any omission or incorrect statement therein , other than as a result of an inspection or receipt of 
any other information or evidence by the assessing authority , 

(a ) he shall furnish a revised return within the time prescribed for filing the return for the succeeding tax period ; and 
(b ) he shall furnish a revised return any time thereafter but within six months from the end of the relevant tax 

period , if so permitted by the assessing authority . 

(5 ) Every registered dealer shall furnish every year to the assessing authority, a statement in such form , 
containing such particulars and within such period asmay be prescribed .” 

(2 ) for section 5 - B , the following shall be substituted , namely , 

“ 5 - B . Interest in case of failure to furnish returns or to pay tax declared on returns or other amounts 
payable .- ( 1) Every dealer shall be liable to pay simple interest on any amount of tax which should have been declared on 
a return , but which has been omitted from it , unless that omission is corrected within three months of the omission 
subject to sub -section (2) of Section 20 -B , and such interest is payable from the date the tax should have been declared , 
and the dealer shall declare his liability to pay that interest in such form and manner as may be prescribed. 

(2 ) If a dealer required to furnish a return under this Act. 
(a ) fails to pay any amount of tax or additional tax declared on the return , or 
(b ) furnishes a revised return more than three months after tax became payable, declaring additional tax , but 

fails to pay any interest declared to be payable under sub - section (1 ), or 
(c) fails to declare any tax or interest which should have been declared , or 

(d ) fails to make a return , 
such dealer shall be liable to pay interest in respect of the tax and additional tax payable declared by him or the tax 
payable and interest payable under sub - section (1) for the period for which he has failed to furnish a return . 

(3) Where any other amount is payable under this Act is not paid within the period specified in Section 8 , interest 
shall be payable on such amount from such period . 

(4) The interest shall also be payable under this Section during any period during which recovery of any tax or 
other amount payable under the Act is stayed by an order of any authority or Court in any appeal or other proceedings 
disputing such tax or amount.” 

(3 ) for section 5 -C , the following shall be substituted , namely , 

“ 5 -C . Rate of interest.- ( 1) The rate of simple interest payable under Section 5 -B shall be one and one half per 
cent per month : 
(a ) from the date the tax had become payable to the date of its payment or to the date of any assessment under this 

Act , whichever is earlier ; and 
(b ) from the date on which any amount payable under this Act was due. 

(2 ) For the purpose of this Section interest in respect of parts of a month shall be computed proportionately and 
month shallmean any period of thirty days . 


nosos 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


5 - D . Assessment.- (1 ) Every dealer shall be deemed to have been assessed to tax based on the return filed by him 
under section 5 , except in cases where the Commissioner may notify the dealer of any requirement of production of 
accounts before the assessing authority in support of a return filed for any period and such authority shall proceed to 
assess such dealer , 

(a ) on the basis of the return filed where he is satisfied that the return filed is correct and complete, or 
(b ) to the best of its judgment, where the return filed appears to be incorrect or incomplete , after giving the dealer 

an opportunity of showing cause against such assessment in writing and any additional tax assessed shall 

be paid within thirty days from the date of service of such assessment on the dealer. 

(2 ) Where a registered dealer fails to furnish his return on or before the date provided in this Act or the rules 
made thereunder , the assessing authority shall issue an assessment to the registered dealer to the best of its judgement 
and the tax assessed shall be paid within ten days from the date of service of such assessment on the dealer . 

(3 ) Where an assessment has been made under sub - section (2 ) and the dealer subsequently furnishes a return 
for the period to which the assessment relates, the assessing authority may withdraw the assessment but the dealer shall 
be liable to penalties and interest as applicable . 

(4 ) Where the dealer furnishes a return under sub - section ( 3), such return shall be furnished within one month of 
service of such assessment on the dealer . 

(5 ) (a ) The assessing authority on any evidence showing a liability to tax coming to its notice may with the 
previous permission of his Joint Commissioner or Additional Commissioner issue a protective assessment in the case of a 
dealer registered under this Act or a dealer liable to be registered under this Act, if the assessing authority has reason to 
believe that such dealer will fail to pay any tax , penalty or interest so assessed or imposed or payable and such tax, 
penalty or interest shall become payable forthwith . 

(b ) On any application made within thirty days from the date of receipt of such protective assessment by the 
dealer or on his own motion within thirty days from the date of issue of such protective assessment, if the Joint 
Commissioner or Additional Commissioner considers that any protective assessment issued is erroneous , he may after 
giving the dealer concerned an opportunity of being heard and after making such enquiry as he deems necessary , pass 
such order thereon as the circumstances of the case may justify . 

(6 ) The authority authorized by the Commissioner in this behalf shall assess, a dealer who fails , within the time 
specified , to get registered though liable to do so , to the best of its judgement for the tax period or periods that would apply 
to such dealer if he were to be registered , after giving the dealer an opportunity of showing cause against such assessment 
in writing and the tax assessed and any interest payable shall be paid within ten days from the date of service of such 
assessment on the dealer ." ; 

(4 ) for section 6 , the following shall be substituted , namely, 

“ 6 . Re-assessment of tax .-(1) Where the assessing authority has grounds to believe that any return furnished 
which is deemed as assessed or any assessment issued under Section 5 - B understates the correct tax liability of the 
dealer , it, 

(a ) may , based on any information available , re -assess , to the best of its judgement, the additional tax payable 

and also impose any penalty under sub -section (2) of section 20 - B and demand payment of any interest; and 
(b ) shall issue a notice of re - assessment to the dealer demanding that the tax shall be paid within thirty days of 

the date of service of the notice after giving the dealer the opportunity of showing cause against such re 

assessment in writing . 
(2 ) Where after making a re -assessment under this Section . 
(a ) any further evidence comes to the notice of the assessing authority ; or 

(b ) if the assessing authority has reason to believe that the whole or any part of the turnover of a dealer or the 
value of taxable goods brought or caused to be brought into a local area by a dealer whether on his own account or on 
account of his principal or any other person or who has taken delivery or is entitled to take delivery of such goods on its 
entry into local area in respect of any tax period has escaped re -assessment to tax ; or 

(c) tax has been under re - assessed ; or 
(d ) has been re -assessed at a rate lower than the rate at which it is assessable under this Act ; or 

(e) any deductions or exemptions have been wrongly allowed in respect thereof, 
The assessing authority may, notwithstanding the fact that whole or part of such escaped turnover or value of taxable 
goods as the case may be , was already before the said authority at the time of assessment or re - assessment, proceed to 
make assessment or any further re - assessments in addition to such earlier assessment or re - assessment.” 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


OOST 


(5 ) for section 7 , the following shall be substituted , namely . 

“ 7 . Period of limitation for assessment and re -assessment.- (1 ) An assessment under Section 5 - D or re 
assessment under Section 6 of an amount of tax due for any prescribed tax period shall not be made after five years after 
the end of the prescribed tax period . 

Provided that an assessment or re -assessment relating to any tax period up to the period ending 31st day of 
March , 2014 shall be made within a period of eight years after the end of the prescribed tax period ; 

( 2 ) Notwithstanding anything contained in sub - section ( 1 ), if any tax is , not paid by a dealer who has failed to get 
registered though liable to do so or fraudulently evaded attracting punishment under sub -section (2 ) of Section 21, an 
assessment or re -assessmentmay be made within eight years from the end of the prescribed tax period ; 

Provided that an assessment or re -assessment relating to any tax period up to the period ending 31st day of 
March , 2014 shall bemade under this sub - section within a period of ten years after the end of the prescribed tax period . 

(3 ) In computing the period of limitation specified for assessment or re -assessment, as the case may be under 
this Act , the period taken for disposal of any appeal against an assessment or other proceeding by the appellate authority , 
a tribunal or competent court shall not be taken into account in computing such period for assessment or reassessment 
as the case may be . 

Provided that nothing contained in this section limiting the time within which any action may be taken or any 
order, assessment or re -assessmentmay be made , shall apply to an assessment or re - assessment made on the dealer or 
any person in consequence of, or to give effect to , any finding, direction or order made under sections 13 , 14 , 15 , 15 - A or 
16 or any judgement or order made by the Supreme Court, the High Court , or any other court ." 

(6 ) in section 8 , 

(i) in the heading , for the words “ recovery of tax ” , the words and punctuation marks “ recovery of tax , penalties, 
interest and other amounts ” shall be substituted ; 

( ii) for sub - section ( 1), excluding the provisio , the following shall be substituted namely , 

" ( 1) Every registered dealer shall furnish returns to the assessing authority or prescribed authority , and the tax 
payable or any penalty or interest due shall be paid in such manner as may be prescribed , within the period specified and 
on an application by a dealer , the Government or Commissioner may permit, subject to such conditions as may be 
specified or prescribed , payment of tax or any other amount payable , in such instalments and at such intervals as may be 
prescribed ." ; 

( iii) after sub -section ( 1) so substituted , the following shall be inserted , namely , 

“ (1 - A ) Where the amount paid falls short of the aggregate of the tax or any other amount due and interest 
payable , the amount so paid shall first be adjusted towards interest payable and the balance , if any, shall be adjusted 
towards the tax or any other amount due. 

( 1 - B ) A registered dealer, furnishing a revised return in accordance with this Act which shows a greater amount 
of tax to be due than was paid or payable in accordance with the original return , shall pay with that revised return the tax 
so payable in such manner as may be prescribed .” ; 

( iv ) after sub -section (4 ), the following shall be inserted , namely : 

“ (5 ) The High Court may, either suo motu or on an application by the Commissioner or any person aggrieved by 
the order, revise any order made by a Magistrate under clause (c ) of sub -section (4).” 

( 7) in section 14 , in sub - section (3), the following proviso shall be inserted , namely, 

“ Provided that a single appeal may be preferred against orders of assessment or reassessment or any other orders 
or proceedings, in respect ofmore than one tax periods of any year.” 

(8 ) for Section 17 , the following shall be substituted , namely : 

“ 17 . Rectification of apparent mistakes and power of rectification of assessment or re -assessment in 
certain cases .- (1) With a view to rectifying any mistake apparent from the record , the prescribed authority , appellate 
authority or revising authority , may , at any time within five years from the date of an order passed by it, amend such 
order . 

(2 ) Any amendment which has the effect of enhancing an assessment or otherwise increasing the liability of the 
person concerned shall not be made unless the prescribed authority , appellate authority or revising authority, as the case 
may be, has given notice to the person concerned of its intention to do so and has allowed the person concerned the 
opportunity of showing cause in writing against such amendment. 

(3) Where an order has been considered and decided in any proceedings by way of appeal or revision relating to 
an order referred to in sub -section ( 1), the authority passing such order may , notwithstanding anything contained in any 


0000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


law for the time being in force , amend the order under that sub - section in relation to any matter other than the matter 
which has been so considered and decided . 

(4 ) An order passed under sub -section ( 1) , shall be deemed to be an order passed under the same provision of law 
under which the original order , the mistake in which was rectified , has been passed .” 

(5 ) Where any assessment or re - assessment or an order of an appellate authority or a revisional authority other 
than a court or tribunal, is found to be erroneous in so far as it is prejudicial to the interest of the public revenue by a 
judgement or an order of any court, then notwithstanding anything contained in this Act, authority concerned may 
proceed to rectify such assessment or re - assessment or order and determine the tax payable by the dealer in accordance 
with such judgement or order at any time within a period of three years from the date of such judgement or order. 

(6 ) Where any court makes an order or gives judgement to the effect that any tax assessed under this Act or any 
other law should have been assessed under a provision of a law different from that under which it was assessed , then in 
consequence of such order or judgement or to give effect to any finding or direction contained in any such order or 
judgement, such turnover or part thereof, may be assessed or re -assessed to tax, as the case may be , at any time within 
five years from the date of such order or judgement, notwithstanding any limitation period which would otherwise be 
applicable under the law applicable to that assessment or re- assessment. 

(7) Where any proceedings for the recovery of any tax , penalty , interest or any part thereof remaining unpaid , 
have been commenced in a court and the amount of tax , penalty or interest is subsequently modified , enhanced or 
reduced in consequence of any decision made or order passed in the appeal, the prescribed authority may , in such 
manner and within such period as may be prescribed , inform the dealer or the person and the authority under whose 
order the recovery is to be made , and thereupon such proceedings may be continued with the modified , enhanced or 
reduced amount of tax , penalty or interest therein substituted. 

Provided that a rectification which has the effect of enhancing an assessment or otherwise increasing the liability 
of the assessee shall not be made unless the assessing authority, appellate authority or revising authority , as the case may 
be, has given notice to the assessee of its intention to do so and has allowed the assessee a reasonable opportunity of 
being heard . 

(9 ) after section 20 , the following shall be inserted , namely: 

“ 20 -A . Penalties relating to registration .- ( 1)A dealer who, without reasonable cause , fails to apply for 
registration within the time prescribed in section 4 shall be liable to a penalty of two thousand rupees in addition to the 
interest chargeable on the tax payable at the rate provided under section 5 - C . 

(2 ) The power to levy the penalties shall be vested in the registering authority as prescribed . 

20 - B . Penalties relating to returns and assessment.- (1 ) A dealer who fails to furnish a return or who fails to 
pay the tax due on any return furnished as required under the Act shall be liable to pay together with any tax or interest 
due, 

(a ) a penalty of fifty rupees for each day of default and where such default is for more than five days, such 

penalty . 
(i) shall not exceed two hundred and fifty rupees if the tax due is less than the said amount; 
(ii) shall be calculated at fifty rupees per day not exceeding the amount of tax due, if the tax due is more than 

two hundred and fifty rupees; and 
(b ) a further penalty equal to . 
(i) five percent of the amount of tax due or fifty rupees whichever is higher, if the default is not for more than 

ten days, and 
(ii) ten percent ofthe tax due, if the default is for more than ten days. 

(2 ) A dealer who for any prescribed tax period furnishes particulars for preparation of a return or furnishes a 
return which understates his liability to tax or overstates his entitlement to a tax deduction by more than five per cent of 
his actual liability to tax , of his actual tax deduction , as the case may be shall after being given the opportunity of showing 
cause in writing against the imposition of a penalty , be liable to a penalty equal to ten per cent of the amount of such tax 
understated or overstated . 

(3 ) A dealer who furnishes a return which is incomplete or incorrect in any material particular as informed in a 
notice issued to him , shall be liable to a penalty of fifty rupees for each day the return remains incomplete or incorrect. 


ವಿಶೇಷ ರಾಜ್ಯ ಪತ್ರಿಕೆ | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0000 


(4 ) In any case where a dealer who has failed to furnish a return has been issued with an assessment showing 
less than his actual liability to tax and he pays such tax as assessed , such dealer, after being given the opportunity of 
showing cause in writing against the imposition of a penalty , shall be liable to a penalty of ten percent of the amount of the 
tax under - assessed . 

(5 ) A dealer who fails , within the time specified , to get registered though liable to do so , after being given an 
opportunity of showing cause in writing against the imposition of a penalty , shall be liable to pay penalty of thirty percent 
of the amount of tax payable by him as assessed under section 5 - D or re - assessed under section 6 . 

(6 ) The power to levy the above penalties shall be vested in the prescribed authority to which returns are required 
to be furnished or the prescribed authority making an assessment or re -assessment. 

(7 ) Any dealer who fails to submit returns as required by the provisions of the Act continuously for three months 
or two quarters , as the case may be, shall on conviction , in addition to recovery of any tax or penalty or interest or other 
amount that may be due from him or levied on him , be punishable with simple imprisonment which may extend to six 
months or with a fine which shall not be less than five thousand rupees but which may extend to twenty five thousand 
rupees or with both and when the offence is a continuing one , with a daily fine not exceeding two hundred rupees during 
the period of continuance of the offence.” 

( 10 ) In Section 21, 
(i) in sub -section (1), clauses (a ), (b ), (c), (d ), (e) and (f) shall be omitted . 
(ii ) in sub- section (2), clause (a ) and clause (b ) shall be omitted . 
(11) after section 32 , the following shall be inserted , namely : 


“ 33 . Savings .- The amendments made to the provisions of this Act by Karnataka Taxation Laws (Amendment) 
Act, 2014 shall not affect the previous operation of the said provisions before commencement of the said Act and payment 
of tax in advance , submission of statement and return , assessment including self-assessment and cancellation of 
assessment, re -assessment, levy of penalty , liability for payment of interest, period of limitation for assessment or re 
assessment and all other similar matters and obligations imposed in respect of any year prior to the commencement of the 
said Act shall be governed by the relevant provisions as if the said Act had not passed .” 


STATEMENT OF OBJECTS AND REASONS 
It is considered necessary to amend the Karnataka Tax on Luxuries Act, 1979 and Karnataka Tax on Entry of 
Goods Act, 1979 to give effect to the proposals made in the Budget and matters connected therewith . 

Hence , the Bill. 


FINANCIAL MEMORANDUM 
There is no extra expenditure involved by the proposed measure. 


CLAUS 


CLAUSE 3 ( 2 ) - 


MEMORANDUM REGARDING DELEGATED LEGISLATION 

Provisions of section 5 sought to substituted under sub -clause ( 1) of clause 3 empowers 
the State Government to make rules regarding the form and manner of furnishing of return , 
tax period for which a return has to be furnished and the form and particulars to be furnished 
in the annual statement the dealer and the period within which such statement shall be filed 
and also empowers the Commissioner of Commercial Taxes to notify the class of registered 
dealers required to file returns electronically inthe form prescribed every month and pay tax 
electronically . 

Provisions of sub -section (1) of new section 5 -B sought to be instituted under sub -clause 
(2 ) of clause 3 empowers the Government to prescribe by rules the form and manner of 
declaring the liability to pay the interest on any amount of tax which should have been 
declared on a return , but which has been omitted from it , unless that omission is corrected 
within three months of omission subject to sub -section (2) of Section 20 -B . 

Provisions of sub - section ( 1) of section 8 sought to be substituted under sub - clause (6 ) of 
clause 3 empower the Government or Commissioner to prescribe by rules the conditions , 
instalments and intervals of payment of tax or any other amount payable by a dealer making 
application . 


CLAUSE 3 (6 )( ii) - 


0009 


FOT &37 ODZIE, ndondo , JJ2Joe na , 9008 


ವಿಶೇಷ ರಾಜ್ಯ ಪತ್ರಿಕೆ 


CLAUSE 3(6 )(iii) - 

Provisions of new sub -section (1 - B ) of section 8 sought to be inserted under sub - clause 
(6 ) of clause 3 empower the Government to prescribe by rules the manner of payment of any 

differential amount payable along with the revised return by a dealer. 
The proposed delegation of Legislative power is normal in character . 


SIDDARAMAIAH 
CHIEF MINISTER 


P . OMPRAKASHA 

Secretary 
Karnataka Legislative Assembly 


ANNEXURE 
Extract from the Karnataka Tax on Luxuries Act , 1979 

(Karnataka Act 22 of 1979) 

XXXXX 
3 . Levy and collection of tax on luxury provided in a hotel.- (1 ) Subject to the provisions of this Act, there 
shall be levied and collected a tax on the luxury provided in a hotel in respect of every room (to be known as “ Luxury Tax ”) 
at the following rates, namely . 


Sl.No. 


Rate of tax 


Charges 
Where the charges for lodging per room per day are not less than five hundred 
rupees but not more than one thousand rupees 


such 


Four percent of 
charges 


Where the charges for lodging per room per day are more than one thousand | Eight percent of such 
rupees but not more than two thousand rupees 

charges 


Where the charges for lodging per room per day are more than two thousand Twelve percent of such 
rupees 

charges 
XXXX 
Extract from the Karnataka Tax on Entry of Goods Act, 1979 

(Karnataka Act 27 of 1979 ) 
5 . Returns and assessment.- ( 1) Notwithstanding anything contained in section 7 , every registered dealer and 
every dealer who is liable to get himself registered under this Act shall every year submit a return to the assessing 
authority within such period and in such manner containing such particulars as may be prescribed . 

Provided that the specified class of dealers as may be notified by the Commissioner shall submit the return in the 
prescribed form , electronically through internet in the manner specified in the said notification . 

( 2 ) Before any dealer submits any return under sub -section ( 1 ) he shall in the prescribed manner pay in advance 
the full amount of tax payable by him on the basis of such return as reduced by any tax already paid under section 7 and 
shall furnish along with the return satisfactory proof of the payment of such tax. After the final assessment is made , the 
amount of tax so paid shall be deemed to have been paid towards the tax finally assessed . 

Provided that the specified class of dealers as may be notified by the Commissioner shall pay the tax payable on 
the basis of the return under sub - section (1), by electronic remittance through internet in the manner specified in the said 
notification . 

(3 ) If the assessing authority is satisfied that any return submitted under sub - section (1 ) is correct and complete 
he shall assess the dealer on the basis thereof. 

(4 ) If no return is submitted by the dealer under sub -section ( 1) before the period prescribed or if the return 
submitted by him appears to the assessing authority to be incorrect or incomplete , he shall assess the dealer to the best of 
his judgement recording the reasons for such assessment: 

Provided that before taking action under this sub - section the registered dealer shall be given reasonable 
opportunity of proving the correctness and completeness of the return submitted by him . 

(5 ) While making any assessment under sub -section (4 ), the assessing authority may also direct the dealer to pay 
in addition to the tax assessed a penalty not exceeding one and half times the amount of tax due that was not disclosed by 
the dealer in his return or in the case of failure to submit a return one and a half times the tax assessed , as the case may 


be. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0002 


(6 ) No assessment under this section for any year shall be made after a period of three years from the date on 
which return under section 5 for that year is submitted by a dealer : 
Provided that the assessment proceeding relating to any year pending before the commencement of the Karnataka 
Taxation Laws (Amendment) Act, 1997 in respect of which a return under sub -section ( 1 ) has been submitted before such 
commencement, shall be completed within a period of three years from such commencement: 
Provided further that nothing contained in this sub -section limiting the time within which the assessment may be made 
shall apply to an assessmant made on the assessee or any person in consequence of, or to give effect to any finding, 
direction or order made under section 13, 14 , or 15 or any judgement or order made by any court; 
(7 ) In computing the period of limitation for assessment under this section , 

(a ) the time during which the proceedings for assessment in question have been deferred on account of 
any stay order granted by any court or any other authority shall be excluded ; 

(b ) the time during which the assessment has been deferred in any case or classes of cases by the Joint 
Commissioner for reasons to be recorded in writing shall be excluded : 

(8 ) Where an assessment under this section is not concluded within the time specified under sub - section (6 ), the 
turnover or value of taxable goods, as the case may be declared by a dealer in his annual return shall be deemed to have 
been assessed for that year on the basis of the said return and the provisions of the Act relating to assessment of the such 
escaped turnover or purchase value of taxable goods as the case may be, payment and recovery , appeal and revision shall 
mutatis mutandis apply to such deemed assessment . 

XXXXX 
5 - B . Self-assessment in the case of certain dealers.- ( 1) Notwithstanding anything contained in sub -sections 
( 3 ) and (4 ) of section 5 , in the case of a dealer who is eligible for self- assessment under section - 12C of the Karnataka Sales 
Tax Act, 1957 (Karnataka Act 25 of 1957), the assessing authority shall subject to the same conditions and exceptions 
specified therein , assess such dealer on the basis of return filed without requiring the presence of the dealer or the 
production of books of account. 

(2) Notwithstanding anything contained in sub -section ( 1), the assessing authority shall assess under sub -section 
(4 ) of section 5 in such cases as notified by the Commissioner under section 12 - C of the Karnataka Sales Tax Act, 1957 
(Karnataka Act 25 of 1957 ). 

(3) If on scrutiny assessment in cases falling under sub -section (2 ), it is found that the amount of tax paid by any 
dealer for any year was less than the tax payable for that year as assessed by more than fifteen per cent, the assessing 
authority shall direct such dealer to pay , in addition to the tax , a penalty equivalent to three times the amount of the tax 
so paid in short. 

(4 ) Every assessment completed under sub -section ( 1) shall be subject to the provisions of sections 6 , 15 and 17 . 

(5 ) Notwithstanding anything contained in this Section or Section 5 , the Government may notify , subject to such 
conditions as may be specified , that assessment of any specified class of dealers for any year shall be deemed to have been 
made on the basis of the return submitted in accordance with sub - section (1 ) of Section 5 without requiring the presence 
of the dealer or production of books of account by the dealer . 


XXXXX 


5C . Cancellation of assessment in certain cases. - (1 ) Where an assessee within one month from the service of 
a notice of demand makes an application and satisfies the assessing authority that he was prevented by sufficient cause 
from appearing as required under section 5 , or that he did not receive the notice issued under that section or that he had 
not a reasonable opportunity of being heard , the assessing authority shall cancel the assessment and proceed to make a 
fresh assessment in accordance with the provisions of section 5 : 
Provided that no application under this sub - section shall be entertained by the assessing authority if tax admitted in the 
return is not paid . 

(2 ) Nothing contained in sub -section ( 1) shall apply to an assessment which has been made the subject matter of 
an appealunder section 13 . 

(3 ) No appeal shall lie under section 13 against an order passed under this section . 

(4 ) Every order passed under this section shall subject to the provisons of the sections 14 , 15 - A , 16 and 17 , be 
final. 

XXXXX 
6 . Payment of tax for entry of goods escaping assessment.- (1) If the assessing authority has reasons to 
believe that the whole or any part of the turnover of a dealer or the value of taxable goods brought or caused to be brought 
into a local area by a dealer whether on his own account or on account of his principal or any other person or who has 
taken delivery or is entitled to take delivery of such goods on its entry into local area in respect of any period has escaped 


0008 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


assessment to tax or has been under assessed or has been assessed at a rate lower than the rate at which it is assessable 
under this Act or any deduction or exemption have been wrongly allowed in respect thereof, the assessing authority may , 
notwithstanding the fact that whole or part of such escaped turnover or value of taxable goods , as the case may be, was 
already before the said authority at the time of original assessment or re - assessment, but subject to the provisions of sub 
section (3 ) at any time within a period of eight years from the expiry of the year to which the tax relates, proceed to assess 
or re -assess to the best of its judgement the tax payable by a dealer in respect of such turnover or purchase value of such 
goods , as the case may be, after issuing a notice to the dealer and after making such enquiry as it may consider necessary . 

( 2 ) In making as assessment under sub - section (1 ) the assessing authority may , if it is satisfied that the escape 
from assessment is due to wilful non - disclosure of the entry of such goods by the dealer direct him to pay in addition to 
the tax assessed under sub - section ( 1) a penalty not exceeding one and half times the tax so assessed : 

Provided that no penalty under this sub - section shall be directed to be paid unless the dealer affected has had a 
reasonable opportunity of showing cause against such imposition . 

(3 ) În computing the period of limitation for assessment under this section the time during which an assessment 
has been deferred on account of any stay order granted by any court or other authority or by reason of the fact that an 
appeal or other proceedings is pending , shall be excluded : 

Provided that nothing contained in this section limiting the time within which any action may be taken or any 
order, assessment, or re - assessmentmay be made , shall apply to an assessment or re- assessmentmade on the assessee 
or any person inconsequence of, or to give effect to , any finding , direction or order made under sections 13, 14 , 15 , 15 -A or 
16 or any judgement or order made by the Supreme Court, the High Court, or any other court. 

XXXXX 
7 . Payment of tax in advance .- (1) Subject to such rules as may be prescribed every registered dealer and every 
dealer liable to get himself registered under this Act shall send every month to the assessing authority a statement 
containing such particulars as may be prescribed and shall pay in advance the full amount or tax payable by him on the 
basis of the goods brought by him during the preceding month into the local area within twenty days after the close of the 
preceding month to which such tax relates and the amount so payable shall for the purpose of sub - section (4 ) of section 8 
be deemed to be an amount due under this Act from such dealer : 

Provided that the specified class of dealers as may be notified by the Commissioner shall submit the statement in 
the prescribed form , electronically through internet and also pay the tax payable on the basis of the statement, by 
electronic remittance through internet, in the manner specified in the said notification . 

Provided that in the case of a dealer whose total turnover in any year under the Karnataka Sales Tax Act, 1957 
(Karnataka Act 25 of 1957) or the Karnataka Value Added Tax Act, 2003 (Karnataka Act 32 of 2004) is not more than 
seven lakh fifty thousand rupees , shall submit statements for each month in accordance with this sub - section once in a 
quarter and pay in advance the full amount of tax payable for every quarter within twenty days after the close of that 
quarter to which such tax relates . 

(2 ) If default is committed in the payment of tax for any month or quarter as the case may be, beyond ten days , 
whether or not a statement as required under sub - section ( 1) is filed; or if the amount of tax paid is less than the amount 
of tax payable for any month or quarter as the case may be, the dealer defaulting payment of tax or making short payment 
of tax shall, in addition to the tax , pay interest calculated at the rate of two per cent per month from the date of such 
default or short payment to the date of payment of such tax . 

(3) If at the end of the year it is found that the amount of tax paid in advance by any dealer for any month or for 
the whole year in the aggregate was less than the tax payable for that month or the tax for the whole year as finally 
assessed , as the case may be, by more than fifteen percent the assessing authority may direct such dealer to pay in 
addition to the tax , by way of penalty , a sum calculated at the rate of two per cent per month of the tax paid in short from 
the date of expiry of thirty days after the close of the month or the quarter or the year as the case may be to which such 
tax relates. 

Provided that no penalty under this sub -section shall be imposed unless the dealer affected has had a reasonable 
opportunity or showing cause against such imposition . 

(4 ) If no such statement is submitted by a dealer under sub - section (1) before the date prescribed or if the 
statement submitted by him appears to the assessing authority to be incorrect or incomplete, the assessing authority may 
assess the dealer provisionally for that month to the best of his judgement, recording the reasons for such assessment, 
and proceed to demand and collect the tax on the basis of such assessment : 
Provided that before taking action under this sub -section the dealer shall be given a reasonable opportunity of being 
heard . 


XXXX 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


00038 


8 . Payment and recovery of tax .- (1) The tax under this Act shall be paid in such manner and in such 
installments if any, and subject to such conditions and payment of such interest and within such time, as may be 
prescribed . 


Provided further that the specified class of dealers as may be notified by the Commissioner shall pay the tax or 
any other amount due under this Act , by electronic remittance through internet in the manner specified in the said 
notification . 

(2 ) If default is made in making payment in accordance with sub- section (1), 
(i) the whole of the amount outstanding on the date of default shall become immediately due and shall be a charge on the 
property of the person or persons liable to pay tax under this Act; 
( ii ) the person or persons liable to pay the tax or any other amount due under this Act shall pay interest equal to one and a 
quarter percent of the amount of tax or any other amount due remaining unpaid for each month after the expiry of the 
time specified under sub -section ( 1). 

Explanation I.- For the purposes of clause (ii) the interest payable for a part of a month shall be proportionately 
determined . 

Explanation II .- For the purpose of this sub -section , non -payment during any period during which recovery of 
any amount due under the Act is stayed by an order of any authority or Court in any appeal or other proceedings 
disputing such amount, shall be deemed to be a default, unless such appeal or other proceeding is allowed by such 
Authority 

(3 ) Notwithstanding anything contained in sub - section (2 ), where the amount of interest does not exceed rupees 
five lakh , the Commissioner and in any other case , the State Government may subject to such conditions as may be 
prescribed remit the whole or any part of the interest payable in respect of any period by any person or class of persons . 

(4 ) Any tax assessed , or any other amount due under this Act from a dealer may without prejudice to any other 
mode of collection be recovered , 

(a ) as if it were an arrear of land revenue, or 

(b ) by attachment and sale or by sale without attachment of any property of such dealer or any other 
person by the prescribed officer in accordance with such rules as may be prescribed ; 

(c) notwithstanding anything contained in the Code of Criminal Procedure, 1973 (Central Act 2 of 1974 ), 
on application to any Magistrate , by such Magistrate , as if it were a fine imposed by him : 

Provided that where a dealer who has appealed or applied for revision of any order made under this Act and has 
complied with an order made by the appellate or the revising authority in regard to the payment of tax or other amount no 
proceedings for recovery under this sub -section shall be made or continued until the disposal of such appeal or 
application for revision . 

XXXX 


14 . Appeal to the Appellate Tribunal.- (1) Any officer empowered by the State Government or the Commissioner 
in this behalf or any other person objecting to an order passed by the appellate authority under section 13 or an order 
passed by a revisional authority under sub -section (3 ) of section 15 may appeal to the Appellate Tribunal within a period of 
sixty days from the date on which the order was communicated to him . 

(2 ) The Appellate Tribunal may admit an appeal preferred after the period of sixty days referred to in sub -section 
( 1) but within a further period of one hundred and eighty days if it is satisfied that the appellant had sufficient cause for 
not preferring the appeal within that period . 

(2A ) The officer authorised under sub - section (1) or the person against whom an appeal has been preferred , as 
the case may be , on receipt of notice that an appeal against the order of the Deputy Commissioner or the Joint 
Commissioner has been preferred under sub -section (1) by the other party ,may , notwithstanding that he has not appealed 
against such order or any part thereof, file at any time before the appeal is finally heard a memorandum of cross 
objections, verified in the prescribed manner against any part of the order of the Deputy Commissioner or the Joint 
Commissioner as the case may be, and such memorandum shall be disposed of by the Appellate Tribunal as if it were an 
appeal presented within the time specified in sub - section (1). 

(3 ) The appeal or the memorandum of cross objections shall be in the prescribed form , shall be verified in the 
prescribed manner , and in the case of an appeal preferred by any person other than an officer empowered by the State 
Government under sub -section ( 1) shall be accompanied by proof of payment of one half of tax or other amount disputed 
and also a fee equal to two per cent of the amount of assessment objected to , provided that the sum payable in no case be 
less than two hundred rupees or more than one thousand rupees . 

XXXXX 


000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


17 . Rectification of mistakes.- ( 1) With a view to rectifying any mistake apparent from the record , the assessing 
authority , appellate authority or revising authority may , at any time, within five years from the date of an order passed by 
it, amend such order : 

Provided that an amendment which has the effect of enhancing an assessment or otherwise increasing the 
liability of the assessee shall not be made unless the assessing authority , appellate authority or revising authority , as the 
case may be , has given notice to the assessee of its intention to do so and has allowed the assessee a reasonable 
opportunity of being heard . 

(2) Where an order has been considered and decided in any proceedings by way of appeal or revision relating to 
an order referred to in sub -section (1), the authority passing such order may , notwithstanding anything contained in any 
law for the time being in force , amend the order under that sub - section in relation to any matter other than the matter 
which has been so considered and decided . 

(3 ) An order passed under sub -section ( 1) shall be deemed to be an order passed under the same provision of law 
under which the original order the mistake in which was rectified, had been passed . 

XXXXX 
20 . Submission of certain records, by owners, etc ., of vehicles and boats.- The owner or other person in 
charge of a goods vehicle or boat shall in respect of the goods transported by him in such vehicle or boat submit to the 
assessing authority having jurisdiction over the local area in which the goods are delivered , such particulars thereof and 
within such time and manner as may be prescribed . 

XXXXX 


21. Offences and penalties.- (1) Any person who 
(a ) being a person obliged to get himself registered under this Act does not get himself so registered ; or 

(b ) being a dealer in goods fails to submit a return as required by the provisions of this Act or the rules made 
thereunder; or 

(c) fails to comply with a notice issued under section 6 ; or 
(d ) fails to submit a statement as required by section 7 ; or 

(e) fails to pay within the time allowed any tax assessed on him or any penalty levied on him under this Act; or 
( 1979 : KAR . ACT 27 Tax on Entry ofGoods 775 

(f) being a sugar factory including a khandasari sugar factory fails to collect tax as required by sub -section ( 1) or 
having collected the tax fails to pay the tax so collected as required by sub -section (2 ) of section 9 - A . 

(g) fails to issue a sale bill or cash memorandum in accordance with the provisions of sub - sections (2 ) and (3 ) of 
section 17 - A ; or 

(h ) fails to keep true and complete accounts , 

shall , on conviction by a Magistrate, be liable to a fine which shall not be less than five hundred rupees ]3 but 
which may extend to two thousand rupees . 
(2 ) Any person who, 

(a ) wilfully submits an untrue return , or not being already an assessee under this Act, fails to submit a return as 
required by the provisions of this Act or the rules made thereunder , or ; 

(b) wilfully submits an untrue statement under section 7 ; 
(c) fraudulently evades the payments of any tax assessed on him , or other amount due from him under this Act , or 
(d ) wilfully acts in contravention of any of the provisions of this Act or the rules made thereunder, 

shall on conviction in addition to the recovery of any tax that may be due from him , be punishable with simple 
imprisonment which may extend to twelve months or with fine which shall not be less than five thousand rupees but 
which may extend to twenty - five thousand rupees or with both and when the offence is a continuing one , with a daily fine 
not exceeding two hundred rupees during the period of the continuance of the offence . 

XXXX 
32 . Power to remove difficulties .- If any difficulty arises in giving effect to the provisions of this Act, the State 
Government may, by notification make such provisions as appear to it to be necessary or expedient for removing the 
difficulty . 

XXXXX 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೦೭ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ , ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭, ಶಕ ವರ್ಷ ೧೯೩೫ ) | ನಂ . ೧೬೯ 
Part - IV -A Bangalore , Wednesday , February 26 , 2014 (Phalguna 7 , Shaka Varsha 1935 ) No . 169 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 33 / LA Bill / 2014 , Bangalore, Dated: 26 - 2 - 2014 


The following Bill was introduced in Legislative Assembly on 26 - 2 -2014 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೂರನೇ ಅಧಿವೇಶನ 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ ) ವಿಧೇಯಕ, 2014 

(2014ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ – 33 ) 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ , 2003ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ , 2003ನ್ನು ( 2004ರ ಕರ್ನಾಟಕ 
ಅಧಿನಿಯಮ 32) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ - (1) ಈ ಅಧಿನಿಯಮವನ್ನು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ , 2014 ಎಂದು 
ಕರೆಯತಕ್ಕದ್ದು. 

(2) ಇದು 2014ರ ಮಾರ್ಚ್ ಒಂದನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . 22ನೇ ಪ್ರಕರಣದ ತಿದ್ದುಪಡಿ. - ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ (2004ರ ಕರ್ನಾಟಕ ಅಧಿನಿಯಮ 32 ) ( ಇಲ್ಲಿ 
ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 22ನೇ ಪ್ರಕರಣದಲ್ಲಿ , 

(1) (2) ನೇ ಉಪಪ್ರಕರಣದಲ್ಲಿ “ ಐದು ” ಎಂಬ ಪದಕ್ಕೆ “ ಏಳೂವರೆ ” ಎಂಬ ಪದವನ್ನು ಪ್ರತಿಯೋಜಿಸತಕ್ಕದ್ದು; 

( ii) (3) ನೇ ಉಪಪ್ರಕರಣದಲ್ಲಿ “ನಲವತ್ತು ಸಾವಿರ” ಎಂಬ ಪದಗಳಿಗೆ “ ಅರವತ್ತೆರಡು ಸಾವಿರದ ಐದುನೂರು” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು; ಮತ್ತು 

( iii) (9 - ಎ) ಉಪಪ್ರಕರಣವನ್ನು ಬಿಟ್ಟುಬಿಡತಕ್ಕದ್ದು . 

3. 27ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 27ನೇ ಪ್ರಕರಣದ (1) ನೇ ಉಪಪ್ರಕರಣದ ( ಸಿ) ಖಂಡದಲ್ಲಿ “ಐದು ” ಎಂಬ ಪದಕ್ಕೆ 
“ಏಳೂವರೆ ” ಎಂಬ ಪದವನ್ನು ಪ್ರತಿಯೋಜಿಸತಕ್ಕದ್ದು . 

4. 31ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 31ನೇ ಪ್ರಕರಣದಲ್ಲಿ (4) ನೇ ಉಪಪ್ರಕರಣದ ತರುವಾಯ ಈ ಮುಂದಿನ 
ಉಪಪ್ರಕರಣವನ್ನು ಸೇರಿಸತಕ್ಕದ್ದು, ಎಂದರೆ: 

- *( 5) ಪ್ರತಿಯೊಬ್ಬ ನೋಂದಾಯಿತ ವ್ಯಾಪಾರಿಯು ತನ್ನ ವಹಿವಾಟುಗಳ ಸಂಬಂಧದಲ್ಲಿ , ನಿಯಮಿಸಬಹುದಾದ ಅಂಥ ನಮೂನೆಯಲ್ಲಿ, ಅಂಥ 
ವಿವರಗಳನ್ನು ಒಳಗೊಂಡ ಒಂದು ವಿವರಣಾಪಟ್ಟಿಯನ್ನು ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ನಿಯಮಿಸಲಾದ ಪ್ರಾಧಿಕಾರಕ್ಕೆ ಪ್ರತಿಯೊಂದು 
ವರ್ಷದಲ್ಲಿ ಸಲ್ಲಿಸತಕ್ಕದ್ದು.” 

5. 63ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 63ನೇ ಪ್ರಕರಣದಲ್ಲಿ (4) ನೇ ಉಪಪ್ರಕರಣದಲ್ಲಿ ಈ ಮುಂದಿನ ಪರಂತುಕವನ್ನು 
ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, ಯಾವುದೇ ಒಂದು ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚಿನ ತೆರಿಗೆಯ ಅವಧಿಗಳ ಸಂಬಂಧದಲ್ಲಿ ತೆರಿಗೆ ನಿರ್ಧರಣ ಅಥವಾ ತೆರಿಗೆ ಪುನರ್ 
ನಿರ್ಧರಣ ಆದೇಶಗಳ ಅಥವಾ ಯಾವುದೇ ಇತರ ಆದೇಶಗಳ ಅಥವಾ ನಡವಳಿಗಳ ವಿರುದ್ದ ಒಂದೇ ಅಪೀಲನ್ನು ಸಲ್ಲಿಸಬಹುದು.” 

6. 72ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 72ನೇ ಪ್ರಕರಣದಲ್ಲಿ (1) ನೇ ಉಪಪ್ರಕರಣದಲ್ಲಿ ಈ ಮುಂದಿನ ಪರಂತುಕವನ್ನು 
ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, 22ನೇ ಪ್ರಕರಣದ ಅಡಿಯಲ್ಲಿ ನೋಂದಾಯಿತನಾಗಲು ಹೊಣೆಗಾರನಾಗಿರದ ಮತ್ತು ಅಂಥ ತೆರಿಗೆಯ ಅವಧಿಗೆ ಯಾವುದೇ 
ತೆರಿಗೆಯನ್ನು ಸಂದಾಯ ಮಾಡಲು ಹೊಣೆಗಾರನಾಗಿರದ ವ್ಯಾಪಾರಿಯು, ಆತನು ತನ್ನ ನೋಂದಾವಣೆಯ ಪ್ರಮಾಣ ಪತ್ರವನ್ನು ರದ್ದುಗೊಳಿಸುವುದಕ್ಕಾಗಿ 


೧೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಒಂದು ಅರ್ಜಿಯನ್ನು ಸಲ್ಲಿಸಿದ್ದರೆ, ಈ ಉಪಪ್ರಕರಣದ ಅಡಿಯಲ್ಲಿ ಯಾವುದೇ ತೆರಿಗೆಯ ಅವಧಿಗಾಗಿ ವಿವರಪಟ್ಟಿಯನ್ನು ಸಲ್ಲಿಸಲು ವಿಫಲನಾಗಿದ್ದಲ್ಲಿ 
ಯಾವುದೇ ದಂಡವನ್ನು ಸಂದಾಯ ಮಾಡತಕ್ಕದ್ದಲ್ಲ. ” 

7. 74ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 74ನೇ ಪ್ರಕರಣದಲ್ಲಿ, 
(1) ಶೀರ್ಷಿಕೆಯಲ್ಲಿ ಲೆಕ್ಕಪತ್ರಗಳ ” ಎಂಬ ಪದಗಳ ತರುವಾಯ “ ಹಾಗೂ ವಹಿವಾಟು ಪತ್ರಗಳ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

( ii) (4) ನೇ ಉಪಪ್ರಕರಣದಲ್ಲಿ “ ಪರಿಶೋಧಿತ ಲೆಕ್ಕಪತ್ರಗಳ ವಿವರಪತ್ರದ ” ಎಂಬ ಪದಗಳ ತರುವಾಯ “ ಅಥವಾ ಸಂದರ್ಭಾನುಸಾರವಾಗಿ 
ಅಧಿನಿಯಮದ 31ನೇ ಪ್ರಕರಣದ ( 5) ನೇ ಉಪಪ್ರಕರಣದ ಅಡಿಯಲ್ಲಿ ಅಗತ್ಯಪಡಿಸಲಾದಂತೆ ವಿವರಪತ್ರದ” ಎಂಬ ಪದಗಳನ್ನು ಹಾಗೂ “ ಪರಿಶೋಧಿತ 
ಲೆಕ್ಕಪತ್ರಗಳ ವಿವರಪತ್ರವನ್ನು ” ಎಂಬ ಪದಗಳ ತರುವಾಯ “ಅಥವಾ ಸಂದರ್ಭಾನುಸಾರವಾಗಿ ಅಧಿನಿಯಮದ 31ನೇ ಪ್ರಕರಣದ ( 5) ನೇ ಉಪಪ್ರಕರಣದ 
ಅಡಿಯಲ್ಲಿ ಅಗತ್ಯಪಡಿಸಲಾದಂತೆ ವಿವರಪತ್ರವನ್ನು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

8. ಒಂದನೇ ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ ಒಂದನೇ ಅನುಸೂಚಿಯಲ್ಲಿ 34ನೇ ಕ್ರಮ ಸಂಖ್ಯೆಗೆ ಸಂಬಂಧಪಟ್ಟ 
ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು. 

9. ಮೂರನೇ ಅನುಸೂಚಿಯ ತಿದ್ದುಪಡಿ - ಮೂಲ ಅಧಿನಿಯಮದ ಮೂರನೇ ಅನುಸೂಚಿಯಲ್ಲಿ 59ನೇ ಕ್ರಮ ಸಂಖ್ಯೆಯ ನಮೂದುಗಳ 
ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ : 

*59 - ಎ. ಬೀರ್‌, ಪೆನ್ನಿ , ಲಿಕ್ಲರ್ ಹಾಗೂ ವೈನನ್ನು ಒಳಗೊಂಡಂತೆ ಮದ್ಯ” 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ಆಯವ್ಯಯ ಭಾಷಣದಲ್ಲಿ ಮಾಡಿದ ಪ್ರಸ್ತಾವಗಳನ್ನು ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾರ್‌ಗಳು ಮತ್ತು 
ರೆಸ್ಟೋರೆಂಟ್‌ಗಳು ಹಾಗೂ ಕ್ಲಬ್‌ಗಳು ಲಾಡ್ಡಿಂಗ್‌ಗಳು ಮತ್ತು ಸ್ಟಾರ್ ಹೋಟೆಲ್‌ಗಳಲ್ಲಿ ಮಾರಾಟ ಮಾಡಲಾಗುವ ಬೀರ್‌, ಪೆನ್ನಿ , ಲಿಕ್ವರ್‌ ಹಾಗೂ ವೈನನ್ನು 
ಒಳಗೊಂಡಂತೆ ಮದ್ಯದ ಮೇಲೆ ತೆರಿಗೆಯನ್ನು ವಿಧಿಸುವುದಕ್ಕಾಗಿ ಹಾಗೂ ಅದಕ್ಕೆ ಸಂಗತವಾದ ವಿಷಯಗಳಿಗೆ ಉಪಬಂಧವನ್ನು ಕಲ್ಪಿಸಲು ಕರ್ನಾಟಕ 
ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ , 2003ಕ್ಕೆ ತಿದ್ದುಪಡಿ ತರುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 

ಪ್ರತ್ಯಾಯೋಜಿತ ಶಾಸನ ರಚನಾಧಿಕಾರ ಕುರಿತು ಜ್ಞಾಪನ ಪತ್ರ 
ಖಂಡ 4 : 7ನೇ ಖಂಡದ ಮೂಲಕ ಸೇರಿಸಲು ಉದ್ದೇಶಿಸಲಾದ 31ನೇ ಪ್ರಕರಣದ (5) ನೇ ಉಪಪ್ರಕರಣವು ನೋಂದಾಯಿತ 

ವ್ಯಾಪಾರಿಯು ತನ್ನ ವಹಿವಾಟುಗಳ ಸಂಬಂಧದಲ್ಲಿ ಸಲ್ಲಿಸಬೇಕಾದ ವಿವರಣಾಪಟ್ಟಿಯ ನಮೂನೆ ಮತ್ತು ಅದರಲ್ಲಿ 
ಇರಬೇಕಾದ ವಿವರಗಳು ಹಾಗೂ ಅಂಥ ವಿವರಣಾಪಟ್ಟಿಯನ್ನು ಸಲ್ಲಿಸಬೇಕಾದ ಅವಧಿಯನ್ನು ಹಾಗೂ ಸದರಿ 
ವಿವರಗಳನ್ನು ಯಾವ ಪ್ರಾಧಿಕಾರದ ಮುಂದೆ ಸಲ್ಲಿಸಬೇಕೋ ಆ ಪ್ರಾಧಿಕಾರದ ಸಂಬಂಧದಲ್ಲಿ ನಿಯಮಗಳನ್ನು ರಚಿಸಲು 
ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 


ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ವರೂಪದ್ದಾಗಿದೆ. 


ಸಿದ್ದರಾಮಯ್ಯ 
ಮುಖ್ಯ ಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ , 2003ರ ( 2004ರ ಕರ್ನಾಟಕ ಅಧಿನಿಯಮ 32) ಉದ್ದತ 


XX 


XX 


XX 


22 . ನೋಂದಣಿಯ ಬದ್ದತೆ - XX 


XX 


XX 


( 2) 2005ರ ಮಾರ್ಚ್ ಮೂವತ್ತೊಂದನೇ ದಿನದಂದು ಕೊನೆಗೊಳ್ಳುವ ವರ್ಷದ ನಂತರ ಯಾವುದೇ ವರ್ಷದಲ್ಲಿ, ಯಾವುದೇ ಸಮಯದಲ್ಲಿ, 
ತೆರಿಗೆಗೆ ಗುರಿಯಾಗತಕ್ಕ ತನ್ನ ವಹಿವಾಟು ಐದು ಲಕ್ಷ ರೂಪಾಯಿಗಳನ್ನು ಮೀರಬಹುದು ಎಂದು ಸಕಾರಣವಾಗಿ ನಂಬಿರುವ ಪ್ರತಿಯೊಬ್ಬ ವ್ಯಾಪಾರಿಯು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೦೯ 


ನೋಂದಾಯಿತನಾಗಲು ಬದ್ದನಾಗಿರತಕ್ಕದ್ದು ಮತ್ತು ಅಂಥ ಬದ್ಧತೆಯನ್ನು ತಕ್ಷಣ ಅಥವಾ ಸರ್ಕಾರವು ಅಧಿಸೂಚಿಸಬಹುದಾದ ಅಂಥ ದಿನಾಂಕದಂದು ವರದಿ 
ಮಾಡತಕ್ಕದ್ದು. 


(3) 3ನೇ ಪ್ರಕರಣದ ಅನುಸಾರವಾಗಿ ತೆರಿಗೆಯನ್ನು ವಿಧಿಸತಕ್ಕೆ ದಿನಾಂಕದ ತರುವಾಯದ ಯಾವುದೇ ಒಂದು ತಿಂಗಳಿನಲ್ಲಿ ತೆರಿಗೆಗೆ 
ಗುರಿಯಾಗತಕ್ಕ ವಹಿವಾಟು ನಲವತ್ತು ಸಾವಿರ ರೂಪಾಯಿಗಳನ್ನು ಮೀರುವ ಪ್ರತಿಯೊಬ್ಬ ವ್ಯಾಪಾರಿಯು ಥಥಥ ತಕ್ಷಣ ನೋಂದಾಯಿತನಾಗತಕ್ಕದ್ದು. 


xx 


XX 


(9 - ಎ) ಕಾಮಗಾರಿಗಳ ಕರಾರಿನ ನಿರ್ವಹಣೆಯಲ್ಲಿ ನಿರತನಾದ ಪ್ರತಿಯೊಬ್ಬ ವ್ಯಾಪಾರಿಯು, ನೋಂದಾಯಿತನಾಗಲು ಬದ್ದನಾಗಿರತಕ್ಕದ್ದು ಮತ್ತು 
ಯಾವ ತಿಂಗಳಲ್ಲಿ ಕಾಮಗಾರಿಗಳ ಕರಾರಿನ ನಿರ್ವಹಣೆಯನ್ನು ಕೈಗೊಳ್ಳಲಾಯಿತೋ ಆ ತಿಂಗಳಿನ ಮುಕ್ತಾಯದ ತರುವಾಯ ಅಂಥ ಬದ್ಧತೆಯನ್ನು ವರದಿ 
ಮಾಡತಕ್ಕದ್ದು. 


xx 


XX 


XX 


27 . ನೋಂದಣಿಯ ರದ್ದಿಯಾತಿ .- (1) ಈ ಮುಂದಿನ ಯಾವುದೇ ಸಂದರ್ಭದಲ್ಲಿ ಎಂದರೆ 

( ಎ) ಒಬ್ಬ ನೋಂದಾಯಿತ ವ್ಯಾಪಾರಿಯು ಯಾವುದೇ ವ್ಯಾಪಾರವನ್ನು ಮುಂದುವರೆಸದಿದ್ದಲ್ಲಿ, ಪೂರ್ಣವಾಗಿ ವರ್ಗಾಯಿಸಿದ್ದಲ್ಲಿ ಅಥವಾ ಅನ್ಯಥಾ 
ವಿಲೆ ಮಾಡಿದ್ದಲ್ಲಿ; ಅಥವಾ ( ಬಿ) ವ್ಯಾಪಾರದ ಮಾಲೀಕತ್ವದ ಸ್ಥಾನಮಾನದಲ್ಲಿ ಯಾವುದೇ ಬದಲಾವಣೆಯಾಗಿದ್ದಲ್ಲಿ; ಅಥವಾ ( ಸಿ) ನೋಂದಾಯಿತ 
ವ್ಯಾಪಾರಿಯ ಸರಕುಗಳ ಮಾರಾಟದ ತೆರಿಗೆಗೆ ಗುರಿಯಾಗತಕ್ಕ ವಹಿವಾಟು ಹನ್ನೆರಡು ನಿರಂತರ ತಿಂಗಳುಗಳ ಯಾವುದೇ ಅವಧಿಯಲ್ಲಿ ಐದು ಲಕ್ಷ 
ರೂಪಾಯಿಗಳನ್ನು ಮೀರದಿದ್ದಲ್ಲಿ, ಅಥವಾ 

XX XX 

XX 
31, ಲೆಕ್ಕ ಪತ್ರಗಳು.- (1) XX 

XX 

XX 
( 4) ಯಾರ ಒಟ್ಟು ವಹಿವಾಟು ಒಂದು ವರ್ಷದಲ್ಲಿ ಒಂದು ನೂರು ಲಕ್ಷ ರೂಪಾಯಿಗಳನ್ನು ಮೀರುವುದೋ , ಆ ಪ್ರತಿಯೊಬ್ಬ ವ್ಯಾಪಾರಿಯು, 
ತನ್ನ ಲೆಕ್ಕಪತ್ರಗಳನ್ನು ನಿಯಮಿಸಬಹುದಾದಂಥ ಷರತ್ತುಗಳಿಗೆ ಮತ್ತು ಅಂಥ ಮಿತಿಗಳಿಗೆ ಒಳಪಟ್ಟು ಒಬ್ಬ ಚಾರ್ಟೆಡ್್ರ ಅಕೌಂಟೆಂಟ್ ಅಥವಾ ಕಾಸ್ಟ್ 
ಅಕೌಂಟೆಂಟ್ ಅಥವಾ ಒಬ್ಬ ತೆರಿಗೆ ವೃತ್ತಿದಾರನಿಂದ ಪರಿಶೋಧಿಸತಕ್ಕದ್ದು ಮತ್ತು ಪರಿಶೋಧಿತ ಲೆಕ್ಕಪತ್ರಗಳ ವಿವರಣ ಪಟ್ಟಿಯ ಒಂದು ಪ್ರತಿಯನ್ನು ಮತ್ತು 
ನಿಯಮಿಸಲಾದ ದಸ್ತಾವೇಜುಗಳನ್ನು , ನಿಯಮಿಸಲಾದ ರೀತಿಯಲ್ಲಿ ನಿಯಮಿಸಲಾದ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು . 


XX 


63 . ಅಪೀಲು ನ್ಯಾಯಾಧಿಕರಣಕ್ಕೆ ಅಪೀಲು.- (1) XX XX 

( 4) ಅಪೀಲು ಅಥವಾ ಎದುರು ಆಕ್ಷೇಪಣೆಗಳ ವಿವರಣ ಪತ್ರವು ನಿಯಮಿಸಲಾದ ನಮೂನೆಯಲ್ಲಿ ಇರತಕ್ಕದ್ದು, ನಿಯಮಿಸಲಾದ ರೀತಿಯಲ್ಲಿ 
ಸತ್ಯಾಪನೆ ಮಾಡಿರತಕ್ಕದ್ದು ಮತ್ತು ( 1) ನೇ ಉಪಪ್ರಕರಣದ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ಆಯುಕ್ತರಿಂದ ಪ್ರಾ 
ಹೊರತಾಗಿ ಯಾವೊಬ್ಬ ವ್ಯಕ್ತಿಯು, ಅಪೀಲು ಸಲ್ಲಿಸಿದ ಸಂದರ್ಭದಲ್ಲಿ , ತೆರಿಗೆಯ ಅಥವಾ ವಿವಾದಿತ ಇತರೆ ಮೊಬಲಗಿನ ಅರ್ಧದಷ್ಟನ್ನು ಸಂದಾಯ 
ಮಾಡಿದ ಬಗ್ಗೆ ರುಜುವಾತಿನೊಡನೆ ಮತ್ತು ಆಕ್ಷೇಪಿಸಲಾದ ತೆರಿಗೆ ನಿರ್ಧರಣಾ ಮೊಬಲಗಿನ ಶೇಕಡಾ ಎರಡರಷ್ಟಕ್ಕೆ ಸಮನಾದ ಶುಲ್ಕದೊಂದಿಗೆ ಇರತಕ್ಕದ್ದು. 
ಪರಂತು, ಸಂದಾಯ ಮಾಡಬೇಕಾದ ಮೊಬಲಗು ಯಾವ ಸಂದರ್ಭದಲ್ಲಿಯೂ ಎರಡುನೂರು ರೂಪಾಯಿಗಳಿಗಿಂತ ಕಡಿಮೆ ಇರತಕ್ಕದ್ದಲ್ಲ ಅಥವಾ ಒಂದು 
ಸಾವಿರ ರೂಪಾಯಿಗಳಿಗಿಂತ ಹೆಚ್ಚಿಗೆ ಇರತಕ್ಕದ್ದಲ್ಲ. 
xx 

XX 
72. ವಿವರ ಪಟ್ಟಿಗಳಿಗೆ ಮತ್ತು ತೆರಿಗೆ ನಿರ್ಧರಣಕ್ಕೆ ಸಂಬಂಧಿಸಿದ ದಂಡಗಳು.- (1) ಅಧಿನಿಯಮದ ಅಡಿಯಲ್ಲಿ ಅಗತ್ಯಪಡಿಸಿದಂತೆ ಒಂದು 
ವಿವರಪಟ್ಟಿ ಸಲ್ಲಿಸಲು ತಪ್ಪಿದ ಅಥವಾ ಸಲ್ಲಿಸಿದ ಯಾವುದೇ ವಿವರ ಪಟ್ಟಿಯಂತೆ ಬಾಕಿ ಇರುವ ತೆರಿಗೆಯನ್ನು ಸಂದಾಯಮಾಡಲು ವಿಫಲನಾದ ಒಬ್ಬ 
ವ್ಯಾಪಾರಿಯು ಬಾಕಿ ಇರುವ ಯಾವುದೇ ತೆರಿಗೆ ಅಥವಾ ಬಡ್ಡಿಯ ಜೊತೆಗೆ, 

( ಎ) ಸಂದಾಯಮಾಡಲು ತಪ್ಪಿದ ಪ್ರತಿಯೊಂದು ದಿನಕ್ಕಾಗಿ ಐವತ್ತು ರೂಪಾಯಿಗಳ ದಂಡವನ್ನು ಮತ್ತು ಹಾಗೆ ಸಂದಾಯಮಾಡಲು ತಪ್ಪಿರುವುದು 
ಐದು ದಿನಗಳಿಗಿಂತ ಹೆಚ್ಚಾಗಿರುವಲ್ಲಿ, 

(1) ತೆರಿಗೆ ಬಾಕಿಯು ಇನ್ನೂರೈವತ್ತು ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ, ಅಂಥ ದಂಡವು ಇನ್ನೂರೈವತ್ತು ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ; 

( ii) ತೆರಿಗೆ ಬಾಕಿಯು ಇನ್ನೂರೈವತ್ತು ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದರೆ, ಅಂಥ ದಂಡವನ್ನು ಪ್ರತಿ ದಿನಕ್ಕೆ ಐವತ್ತು ರೂಪಾಯಿಗಳಂತೆ, ಬಾಕಿ 
ಇರುವ ತೆರಿಗೆಯ ಮೊಬಲಗನ್ನು ಮೀರದಂತೆ ಲೆಕ್ಕಹಾಕತಕ್ಕದ್ದು ; ಮತ್ತು 

( ಬಿ ) (i) ಸಂದಾಯಮಾಡಲು ತಪ್ಪಿರುವುದು , ಹತ್ತು ದಿನಗಳಿಗಿಂತ ಹೆಚ್ಚಾಗಿಲ್ಲದಿದ್ದರೆ ಬಾಕಿ ಇರುವ ತೆರಿಗೆ ಮೊಬಲಗಿನ ಶೇಕಡಾ ಐದರಷ್ಟು 
ಅಥವಾ ಐವತ್ತು ರೂಪಾಯಿಗಳು ಇವುಗಳಲ್ಲಿ ಯಾವುದು ಹೆಚ್ಚೇ ಅಷ್ಟಕ್ಕೆ ಸಮನಾದ ಹೆಚ್ಚಿನ ದಂಡವನ್ನು ; 

( ii) ಸಂದಾಯ ಮಾಡಲು ತಪ್ಪಿರುವುದು ಹತ್ತು ದಿನಗಳಿಗಿಂತ ಹೆಚ್ಚಾಗಿದ್ದರೆ, ಬಾಕಿ ಇರುವ ತೆರಿಗೆಯ ಶೇಕಡಾ ಹತ್ತಕ್ಕೆ ಸಮನಾದ ಹೆಚ್ಚಿನ 
ದಂಡವನ್ನು - ಸಂದಾಯಮಾಡಲು ಹೊಣೆಗಾರನಾಗತಕ್ಕದ್ದು . 
xx 

XX 


೧೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
74 . ದಾಖಲೆಗಳನ್ನು ಇಡುವುದಕ್ಕೆ ಮತ್ತು ಪರಿಶೋಧಿತ ಲೆಕ್ಕ ಪತ್ರಗಳ ವಿವರ ಪತ್ರವನ್ನು ಸಲ್ಲಿಸುವುದಕ್ಕೆ ಸಂಬಂಧಿಸಿದ ದಂಡಗಳು.- (1) 

XX XX XX 
( 4) ಪರಿಶೋಧಿತ ಲೆಕ್ಕಪತ್ರಗಳ ವಿವರ ಪತ್ರದ ಒಂದು ಪ್ರತಿಯನ್ನು ನಿಯಮಿಸಿದ ಕಾಲದೊಳಗಾಗಿ ಸಲ್ಲಿಸಲು ವಿಫಲನಾದ ಯಾವೊಬ್ಬ ವ್ಯಾಪಾರಿಗೆ 
ನಿಯಮಿಸಲಾದ ಪ್ರಾಧಿಕಾರವು ಹಾಗೆ ದಂಡ ವಿಧಿಸುವುದರ ವಿರುದ್ಧ ಲಿಖಿತದಲ್ಲಿ ಕಾರಣ ತೋರಿಸಲು ಒಂದು ಅವಕಾಶವನ್ನು ನೀಡಿದ ತರುವಾಯ , ಐದು 
ಸಾವಿರ ರೂಪಾಯಿಗಳ ದಂಡವನ್ನು ಮತ್ತು ಪರಿಶೋಧಿತ ಲೆಕ್ಕ ಪತ್ರಗಳ ವಿವರ ಪತ್ರವನ್ನು ಸಲ್ಲಿಸುವ ವಿಫಲತೆಯು ಮುಂದುವರೆಯುತ್ತಿರುವವರೆಗೆ ಪ್ರತಿದಿನಕ್ಕೆ 
ಐವತ್ತು ರೂಪಾಯಿಗಳ ಹೆಚ್ಚಿನ ದಂಡವನ್ನು ಸಂದಾಯಮಾಡುವುದಕ್ಕೆ ಗುರಿಯಾತಗತಕ್ಕದ್ದು. 

ಒಂದನೇ ಅನುಸೂಚಿ 
(5ನೇ ಪ್ರಕರಣದ (1) ನೇ ಉಪಪ್ರಕರಣದ ಅಡಿಯಲ್ಲಿ ತೆರಿಗೆಯಿಂದ ವಿನಾಯಿತಿಗೊಳಿಸಿದ ಸರಕುಗಳು) 
ಕ್ರಮ ಸಂಖ್ಯೆ 

ಸರಕುಗಳ ವಿವರ 


ಕೈಯಿಂದ ನಡೆಸುವ ಅಥವಾ ಪ್ರಾಣಿಗಳಿಂದ ಎಳೆಸುವ ಕಷಿ ಉಪಕರಣಗಳು 


XX 


XX 


34 . 


ಬೀರ್‌, ಫೆನ್ನಿ , ಲಿಕ್ವೆರ್ ಹಾಗೂ ವೈನನ್ನು ಒಳಗೊಂಡಂತೆ ಮದ್ಯ 

ಮೂರನೇ ಅನುಸೂಚಿ 


XXX 


[4(1 ) ( ಎ) ( ii ) ನೇ ಪ್ರಕರಣ] 


ಕ್ರಮ ಸಂಖ್ಯೆ 


ಸರಕುಗಳ ವಿವರ 


1. ಕೈಯಿಂದ ನಡೆಸದಿರುವ ಅಥವಾ ಪ್ರಾಣಿಗಳಿಂದ ಎಳೆಸದಿರುವ ಕಷಿ ಉಪಕರಣಗಳು 


59 . ಸುಣ್ಣ , ಸುಣ್ಣದ ಕಲ್ಲು, ಸುಣ್ಣದ ಉತ್ಪನ್ನಗಳು , ಡಾಲೊಮೈಟ್ ಮತ್ತು ಇತರ ಸ್ವಚ್ಛಗೊಳಿಸುವ ವಸ್ತುಗಳು. 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

THIRD SESSION 


THE KARNATAKA VALUE ADDED TAX (AMENDMENT ) BILL , 2014 


(LA, Bill No. 33 of 2014) 
A Bill further to amend the Karnataka Value Added Tax Act, 2003. 

Whereas it is expedient further to amend the Karnataka Value Added Tax Act, 2003 (Karnataka Act 32 of 2004 ) 
for the purposes hereinafter appearing ; 

Be it enacted by the Karnataka State Legislature in the Sixty fifth year of the Republic of India , as follows. 

1 . Short title and commencement.- (1) This Act may be called the Karnataka Value Added Tax (Amendment) 
Act , 2014. 

(2 ) It shall come into force with effect from the First day ofMarch , 2014 . 

2 . Amendment of section 22.- In the Karnataka Value Added Tax Act, 2003 (Karnataka Act 32 of 2004) 
(hereinafter referred to as the principal Act ), in section 22 , 

(i) in sub- section (2), for the words “ five” , the words “ seven and one half shall be substituted ; 

( ii ) in sub - section (3 ), for the words “ forty thousand” , the words “ sixty two thousand five hundred ” shall be 
substituted ; and 

( iii ) sub -section (9 - A ) shall be omitted . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


0000 


3 . Amendment of section 27 .- In section 27 of the principal Act, in sub - section (1 ), in clause (c), for the words 
“ five” , the words “ seven and one half” shall be substituted . 

4 . Amendment of section 31 .- In section 31 of the principal Act, after sub -section (4 ), the following sub -section 
shall be inserted namely . 

“ (5 ) Every registered dealer shall furnish every year to the prescribed authority, a statement relating to his 
turnovers in such form , containing such particulars and within such period as may be prescribed .” 

5 . Amendment of section 63.- In section 63 of the principal Act, in sub -section (4), the following proviso shall 
be inserted , namely . 

“ Provided that a single appeal may be preferred against orders of assessment or reassessment or any other orders 
or proceedings, in respect of more than one tax periods of any year .” 

6 . Amendment of section 72.- In section 72 of the principal Act, in sub - section (1), the following proviso shall 
be inserted , namely . 

“ Provided that no penalty shall be payable for failure to furnish a return for any tax period in a year under this 
sub - section by a dealer who not being liable to get registered under section 22 and is also not liable to pay any tax for 
such tax period , if he makes an application for cancellation of his certificate of registration .” 

7 . Amendment of section 74 .- In section 74 of the principal Act , 
(i) in the heading , after the words “ statement of accounts”, the words " and turnovers” shall be inserted . 

( ii ) in sub -section (4 ), after the words “ audited statement of accounts” , in the two places they occur, the words " or 
statement as required under sub - section (5 ) of Section 31of the Act, as the case may be” shall be inserted. 

8 . Amendment of First Schedule.- In the First Schedule to the principal Act, the entries relating to serial 
number 34 shall be omitted . 

9 . Amendment of Third Schedule.- In the Third Schedule to the principal Act, after the entries relating to serial 
number 59 , the following shall be inserted , namely . 

" 59 - A . Liquor including beer , fenny, liqueur and wine” 


STATEMENT OF OBJECTS AND REASONS 
It is considered necessary to amend the Karnataka Value Added Tax Act, 2003 to give effect to the proposals 
made in the Budget particularly to provide for levy of tax on sale of liquor including beer , fenny, liqueur and wine by bar 
and restaurants operating in urban areas and by clubs , lodging houses and star hotels , and matters connected therewith . 

Hence , the Bill. 


FINANCIAL MEMORANDUM 
There is no extra expenditure involved by the proposed measure . 


CLAUSE 4 - 


MEMORANDUM REGARDING DELEGATED LEGISLATION 
Sub - section (5 ) of section 31 sought to be inserted under clause 7 empowers the State Government 
to make rules regarding the form and particulars to be furnished in the statement and the period 
within which such statement has to be furnished by a registered dealer and the Authority before 

home the said particulars has to be furnished . 
The proposed delegation of Legislative power is normal in character . 


SIDDARAMAIAH 
CHIEF MINISTER 


P . OMPRAKASHA 

Secretary 

Karnataka Legislative Assembly 
ANNEXURE 


EXTRACT FROM THE KARNATAKA VALUE ADDED TAX ACT , 2003 (KARNATAKA ACT 32 OF 2004 ) 


XX 


xx 


xx 


XX 


22 . Liability to register.- ( 1) XX 

XX 
(2 ) Every dealer who at any time has reason to believe that his taxable turnover is likely to exceed five lakh 
rupees during any year after the year ending Thirty First day of March , 2005 shall be liable to be registered and report 
such liability forthwith or on such date as may be notified by the Government. 


0009 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


XX 


(3 ) Every dealer whose taxable turnover exceeds forty thousand rupees ] in any one month after the date from 
which the tax shall be levied , in accordance with Section 3 , shall register forthwith . 

XX 

XX 
(9 - A ) Every dealer engaged in the execution of works contract shall be liable to register and shall report such 
liability after the end of the month in which execution of any works contract is undertaken . 
XX 

XX 
27 . Cancellation of registration .- (1) In any case where. 
(a ) any business of a registered dealer has been discontinued , transferred fully or otherwise disposed of; or 
(b ) there is any change in the status of the ownership of the business ; or 
(c ) the taxable turnover of sale of goods of a registered dealer has , during any period of twelve consecutive months, 

not exceeded five lakh rupees ; or 
(d ) a dealer issues tax invoices without effecting any taxable sales ; or 

(e ) a dealer being an individual, registered under this Act dies, 
and for any other good and sufficient reason , the prescribed authority may , either on its own motion or on the application 
of the dealer , or in the case of death , on the application of the legal heirs , made in the prescribed manner , cancel the 
registration certificate from such date , including any anterior date, as it considers fit having regard to the circumstances of 
the case : 

Provided that in the case of a deceased individual, on application by his legal heirs for transfer of registration and 
subject to such conditions as may be prescribed , the prescribed authority may instead of cancellation permit transfer of 
his certificate of registration to the legal heirs . 
31 . Accounts.- XX 

xx 

xx 
(4 ) Every dealer whose total turnover in a year exceeds one hundred lakh rupees shall have his accounts audited 
by a Chartered Accountant or a Cost Accountant or a Tax Practitioner subject to such conditions and such limits as may 
be prescribed and shall submit to the prescribed authority a copy of the audited statement of accounts and prescribed 
documents in the prescribed manner. (Refer Rules 33 and 34 ): 

Provided that every dealer whose total turnover for the year ending Thirty First day of March , 2010 exceeds forty 
lakh rupees shall have his accounts audited . 
XX 

XX 
63. Appeal to the Appellate Tribunal.- (1 ) Any officer empowered by the State Government or the Commissioner 
in this behalf or any other person objecting to an order passed by the appellate authority under Section 62 or the Joint 
Commissioner under Section 63- A may appeal to the Appellate Tribunal within a period of sixty days from the date on 
which the order was communicated to him . 

XX XX 

XX 
(4 ) The appeal, or the memorandum of cross -objections, shall be in the prescribed form , shall be verified in the 
prescribed manner , and, in the case of an appeal preferred by any person other than an officer empowered by the State 
Government or the Commissioner under sub - section (1) shall be accompanied by proof of payment of thirty percent of the 
tax or other amount disputed and also a fee equal to two percent of the amount of assessment objected to , provided that 
the sum payable in no case be less than two hundred rupees or more than one thousand rupees. 

XX 

xx 
72 . Penalties relating to returns and assessment. - (1) A dealer who fails to furnish a return or who fails to pay the 
tax due on any return furnished as required under the Act shall be liable to pay together with any tax or interest due. 
(a ) a penalty of fifty rupees for each day of default and where such default is more than five days , such penalty . 

(i) shall not exceed two hundred and fifty rupees if the tax due is less than the said amount; 
( ii) shall be calculated at fifty rupees per day not exceeding the amount of tax due , if the tax due is more than two 

hundred and fifty rupees ; and 
(b ) a further penalty equal to . 
(i)five percent of the amount of tax due or fifty rupees whichever is higher, if the default is not for more than ten 

days, and 
( ii ) ten percent of the tax due, if the default is for more than ten days ; 
XX XX 

XX 
74 . Penalties relating to the keeping of records and submission of audited statement of accounts .- (1) Any 
dealer who fails to keep and maintain proper records, in accordance with Section 31 or by order of the prescribed 
authority shall be liable to a penalty not exceeding five thousand rupees if such failure is the first during any year or ten 
thousand rupees if such failure is the second or subsequent during that year and , in addition , a further penalty not 


xx 


XX 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೧೩ 


exceeding two hundred rupees per day for so long as the failure continues after being given an opportunity to show cause 
against such imposition of penalty . 

XX 

XX 


xx 


(4) Any dealer who fails to submit within the time prescribed a copy of the audited statement of accounts shall be 
liable to pay a penalty of five thousand rupees and , a further penalty of fifty rupees per day for so long as the failure to 
submit a copy of the audited statement of accounts continues , after being given an opportunity of showing cause in 
writing against such imposition of penalty by the prescribed authority . 

xx XX 

xx 


FIRST SCHEDULE 


(Goods exempted from tax under sub-section (1) of section 5 ) 


Serial Number 


Description ofGoods 


(1) 


XX 


XX 


34 . 


Liquor including Beer, Fenny, Liqueur and Wine. 


XX 


xx 


XX 
ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IN - A || ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭ , ಶಕ ವರ್ಷ ೧೯೩೫ ) | 
Part - IV - A || Bangalore , Wednesday , February 26, 2014 ( Phalguna 7 , Shaka Varsha 1935) 


ನಂ . ೧೭೦ 
No . 170 


KARNATAKA LEGISLATIVE ASSEMBLY SECRETARIAT 

NOTIFICATION 
No, KLA / LGA / 34 / LA Bi1 / 2014 , Bangalore , Dated : 26 - 2 -2014 


The following Bill was introduced in Legislative Assembly on 26 - 2 - 2014 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೂರನೇ ಅಧಿವೇಶನ 
ಕರ್ನಾಟಕ ಧನವಿನಿಯೋಗ ವಿಧೇಯಕ, 2014 

(2014ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 34) 
2013 - 14ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಅಧಿಕ ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ವಿಧೇಯಕ. 

2013 - 14ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ : 


ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮಿತವಾಗಲಿ . 


b3 


1. ಸಂಕ್ಷಿಪ್ತ ಹೆಸರು : ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2014 ಎಂದು ಕರೆಯತಕ್ಕದ್ದು. 

2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2013 - 14ನೇ ಹಣಕಾಸು ವರ್ಷಕ್ಕಾಗಿ 445484 .74 ಲಕ್ಷ ರೂಪಾಯಿಗಳ ನೀಡಿಕೆ: ಅನುಸೂಚಿಯ 2ನೇ 
ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2013 - 14ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು 
ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ 


೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಎಂಬತ್ನಾಲ್ಕು ಲಕ್ಷ ಮತ್ತು ಎಪ್ಪತ್ನಾಲ್ಕು ಸಾವಿರ ರೂಪಾಯಿಗಳು ಮೀರದಷ್ಟು ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ 
ಮಾಡತಕ್ಕದ್ದು ಮತ್ತು ಉಪಯೋಗಿಸತಕ್ಕದ್ದು . 

3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


( ಕೆ. ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಬೇಡಿಕೆ 
ಸಂಖ್ಯೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ 
ಪುರಸ್ಕೃತವಾದುದನ್ನು 


ಸಂಚಿತ ನಿಧಿಯಿಂದ 
ಪ್ರವೃತವಾದುದನ್ನು 


43,368.16 


43 ,368.16 


1,554 . 01 


1 ,554 . 01 


3 , 876.54 


3 ,876 .54 


ಕೃಷಿ ಮತ್ತು ತೋಟಗಾರಿಕೆ 

ರಾಜಸ್ವ 

ಬಂಡವಾಳ 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ವ 

ಬಂಡವಾಳ 
03 ಆರ್ಥಿಕ 

ರಾಜಸ್ವ 

ಬಂಡವಾಳ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಸ್ವಿ 


1 ,370. 65 


1 ,370 . 65 


1,00 ,876.82 

204.49 
5,527 .91 


1, 00,876 .82 

204 . 49 


576 . 75 


6 ,104 .66 


05 | ಒಳಾಡಳಿತ ಮತ್ತು ಸಾರಿಗೆ 


25 , 911 .72 


ರಾಜಸ್ವ 
ಬಂಡವಾಳ 
ರಾಜಸ್ವ 


25 ,911 .72 
2 ,075 .00 


2 , 075.00 

24 .21 


06 |ಮೂಲಭೂತ ಸೌಕರ್ಯ ಅಭಿವೃದ್ದಿ 


24. 21 


ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ರಾಜಸ್ವ 

ಬಂಡವಾಳ 
ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ರಾಜಸ್ವ 


20, 256. 08 
31,538.00 

634.87 


20 ,256 .08 
31,538.00 


634. 87 


09 | ಸಹಕಾರ 


54,700. 02 


54 , 700 . 02 


1141. 26 


1141.26 


10 ಸಮಾಜ ಕಲ್ಯಾಣ 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 
ರಾಜಸ್ವ 


4 ,501 . 01 


2 ,417 . 00 


4,501. 01 
2,417. 00 
902 .37 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


902 . 37 


254. 63 


254 . 63 


ವಾರ್ತಾ, ಪವಾಸೋದ್ಯಮ ಮತ್ತು ಯುವಜನ 

* ರಾಜಸ್ವ 
ಸೇವೆಗಳು 
ಆಹಾರ ಮತ್ತು ನಾಗರಿಕ ಸರಬರಾಜು ರಾಜಸ್ವ 


509 .20 


509 .20 


14 | ಕಂದಾಯ 


ರಾಜಸ್ವ 


30,854.71 


30 , 854. 71 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೧೫ 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


(ಕೆ. ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಬೇಡಿಕೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ 
ಪುರಸ್ಕೃತವಾದುದನ್ನು 


ಸಂಚಿತ ನಿಧಿಯಿಂದ 
ಪ್ರವೃತವಾದುದನ್ನು 


2 


- 


3 


U 


16 


ವಸತಿ 


ರಾಜಸ್ವ 


3174.84 


3,174.84 


17 


ಶಿಕ್ಷಣ 


8,705 .37 


8 ,705.37 


2 ,110 . 47 


2 ,110. 47 


ರಾಜಸ್ವಿ 
ಬಂಡವಾಳ 

ರಾಜಸ್ವ 
ಬಂಡವಾಳ 


18 


ವಾಣಿಜ್ಯ ಮತ್ತು ಕೈಗಾರಿಕೆ 


2 ,966 . 45 


2 ,966 .45 


10 , 617 . 50 


10 , 617 . 50 


ನಗರಾಭಿವೃದ್ಧಿ 


ರಾಜಸ್ವ 


19 ,288 . 20 


19 , 288.20 


20 ಲೋಕೋಪಯೋಗಿ 


1, 013.30 


ರಾಜಸ್ವ 
ಬಂಡವಾಳ 


50 ,000 . 00 


1,013 .30 
50,000. 00 

2. 00 


21 


| ಜಲಸಂಪ: 


ಜಲಸಂಪನ್ಮೂಲ 


ರಾಜಸ್ವ 


2 . 00 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


10 , 047.68 


ರಾಜಸ್ವ 
ಬಂಡವಾಳ 
ರಾಜಸ್ವ 


1 .463. 83 


10,047.68 
1 ,463 . 83 
1,858.68 


23 | ಕಾರ್ಮಿಕ 


1,858.68 


ಕನ್ನಡ ಮತ್ತು ಸಂಸ್ಕೃತಿ 


ರಾಜಸ್ವ 


80 .00 


80. 00 


139 . 67 


139 .67 


ಯೋಜನೆ , ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜಸ್ವ 

ಬಂಡವಾಳ 
ಕಾನೂನು 

ರಾಜಸ್ವ 


1. 00 


1. 00 


833.93 


833 . 93 


70 .00 


95. 00 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ರಾಜಸ್ವ 
ಋಣ ಮೇಲುಸ್ತುವಾರಿ 

ರಾಜಸ್ವ 
ಬಂಡವಾಳ 


0. 01 


0 . 01 


11.40 


11 . 40 


ಮೊತ್ತ 


3 , 40 ,378. 37 


601 . 76 


3, 40 ,980.13 


ರಾಜಸ್ವ 
ಬಂಡವಾಳ 

| 


1 . 04 ,504 . 61 


1 , 04 ,504. 61 


ಒಟ್ಟು ಮೊತ್ತ 


4 , 44 , 882 .98 


601.76 


4 ,45 ,484 .74 


೧೧೧೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
2013 -14ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ರಾಜ್ಯದ ಸಂಚಿತ 
ನಿಧಿಯೊಳಗಿನಿಂದ ವಿನಿಯೋಗಿಸಲು ಭಾರತ ಸಂವಿಧಾನದ 205ನೇ (1) ( ಎ) ಅನುಚ್ಛೇದದ ಉಪಬಂಧಗಳಿಗನುಸಾರವಾಗಿ ಈ ವಿಧೇಯಕವನ್ನು 
ಮಂಡಿಸಲಾಗಿದೆ. 


ಸಿದ್ದರಾಮಯ್ಯ 
ಮುಖ್ಯಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

THIRD SESSION 


THE KARNATAKA APPROPRIATION BILL , 2014 


(L . A . Bili No . 34 of 2014) 


A Bill to authorize payment and appropriation of certain further sums from and out of the Consolidated 


Fund of the State of Karnataka for the Services of the Financial year 2013- 14 . 


Whereas it is expedient to authorize payment and appropriation of certain further sums from and out of the 


Consolidated fund of the State for the services ofthe Financial year 2013 - 14 . 


Be it enacted by the Karnataka State Legislature in the Sixty Fifth Year of the Republic of India as follows : 


1. Short Title : This Actmay be called the Karnataka Appropriation Act, 2014 . 


2 . Issue of Rupees 445484 . 74 Lakhs out of the Consolidated Fund of the State of Karnataka for the Financial 


year 2013 - 14 : From and out of the Consolidated Fund of the State of Karnataka, there may be paid and applied 
sums not exceeding those specified in column 5 of the Schedule amounting in the aggregate to the sum of Four thousand 


four hundred and fifty four crores eighty four lakhs and Seventy four thousand Rupees towards defraying the 


several charges which will come in the course of payment during the Financial Year 2013 - 14 in respect of the services 


specified in column 2 of the schedule . 


3 . Appropriation :- The sums authorized to be paid and applied from 


and out of the Consolidated Fund of 


the State by this Act shall be appropriated for the services and purposes expressed in the Schedule in relation to the 


said year . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0002 


SCHEDULE 


( See Sections 2 and 3 ) 


( in lakhs) 


Sums not exceeding 


Deman 


Service & Purpose 


Total 


voted by the 
Legislative 
Assembly 


Charged on 
the consoli 
dated Fund 


No . 


Agriculture and Horticulture 


Revenue 


43, 368 . 16 


43, 368 . 16 
1 ,554 .01 


Capital 


1 ,554 .01 


02 


Animal Husbandry and Fisheries 


3 ,876 . 54 


3 ,876 .54 


Revenue 
Capital 


1 , 370 .65 


1 , 370 .65 


03 


Finance 


Revenue 


1 , 00 ,876 .82 


1,00 ,876 .82 

204 .49 


Capital 


204 .49 


04 


Revenue 


5 ,527 .91 


576 . 75 


6 , 104 .66 


Department of Personnel and 
Administrative Reforms 


05 


Home and Transport 


Revenue 

Capital 
Revenue 


25 ,911.72 
2 ,075 .00 

24.21 


25 ,911 .72 
2 ,075 .00 


06 


Infrastructure Development 


24 .21 


07 


Rural Development and Panchayath Raj 


Revenue 


20 ,256 .08 
31 ,538 .00 


20 , 256 .08 
31, 538 .00 


Capital 


08 


Forest, Ecology and Environment 


Revenue 


634 .87 


634 .87 


09 


Co -operation 


Revenue 


54 ,700 .02 


54 ,700.02 

1, 141. 26 


Capital 


1 , 141. 26 


10 


SocialWelfare 


Revenue 


4 ,501.01 
2 ,417.00 


4 , 501.01 
2,417.00 


Capital 


11 


Women and Child Development 


Revenue 


902 . 37 


902 . 37 


Information , Tourism and Youth Services 


Revenue 


254 .63 


254.63 


13 


Food and Civil Supplies 


Revenue 


509 .20 


509 .20 


14 


Revenue 


Revenue 


30 ,854 .71 


30 ,854.71 


0000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


SCHEDULE 


(See Sections 2 and 3 


( in lakhs) 


Service & Purpose 


Total 


Demand 

No . 


Sums not exceeding 
voted by the Charged on 
Legislative the consoli 
Assembly dated Fund 

3 


16 


Housing 


Revenue 


3 , 174 .84 


3, 174 .84 


17 


Education 


Revenue 


Capital 


Commerce and Industries 


Revenue 


8 ,705. 37 
2 ,110.47 
2 , 966 .45 
10 ,617 .50 
19 ,288 .20 


8 ,705. 37 
2,110.47 
2 ,966 .45 
10,617 .50 
19 ,288 . 20 


Capital 


Urban Development 


Revenue 


Public Works 


Revenue 


1,013 .30 
50 ,000.00 


Capital 


1,013. 30 
50 ,000 .00 

2 .00 


Water Resources 


Revenue 


2. 00 


Health and Family Welfare 


Revenue 


Capital 
Revenue 


10 ,047 .68 
1, 463 .83 
1,858 .68 


10 ,047 .68 
1 , 463.83 
1 , 858 .68 


Labour 


Kannada and Culture 


Revenue 


80 .00 


80 .00 


Revenue 


139 .67 


139 .67 


Planning, Statistics , Science and 
Technology 


Capital 


1 . 00 


1 .00 


Law 


Revenue 


833 . 93 


833. 93 


Revenue 


70 .00 


Parliamentary Affairs and Legislation 
Debt Servicing 


25.00 
0 . 01 


Revenue 


95 .00 

0 .01 
11. 40 


Capital 


11.40 


TOTAL 


Revenue 


601. 76 


3 ,40 ,378 .37 
1 ,04 ,504 .61 


3 , 40 ,980 . 13 
1 ,04 ,504 .61 


Capital 


Grand Total 


4,44,882. 98 


601. 76 


4 ,45 ,484 .74 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೧೯ 


STATEMENT OF OBJECTS AND REASONS 
This Bill is introduced in pursuance of the provisions of Article 205 (1) (a ) of the Constitution of India to 
provide for the appropriation out of the Consolidated Fund of the State towards defraying the several charges 
which will come in course of payment during the part of the Financial Year 2013 -14. 


SIDDARAMAIAH 


Chief Minister and 


Minister for Finance 


P . OMPRAKASHA 

Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭, ಶಕ ವರ್ಷ ೧೯೩೫ ) | ನಂ . ೧೭೧ 
Part - IV - A Bangalore , Wednesday , February 26 , 2014 (Phalguna 7 , Shaka Varsha 1935 ) No . 171 


KARNATAKA LEGISLATIVE ASSEMBLY SECRETARIAT 

NOTIFICATION 
No . KLA / LGA / 35 / LA Bill / 2014 , Bangalore , Dated : 26 - 2 - 2014 


The following Bill was introduced in Legislative Assembly on 26 - 2 -2014 

ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೂರನೇ ಅಧಿವೇಶನ 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ( ತಿದ್ದುಪಡಿ) ವಿಧೇಯಕ, 2014 


(2014ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 35) 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಅಧಿನಿಯಮ, 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಅಧಿನಿಯಮ , 1957ನ್ನು (1957ರ ಕರ್ನಾಟಕ 
ಅಧಿನಿಯಮ 35) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ, 
ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2014 
ಎಂದು ಕರೆಯತಕ್ಕದ್ದು . 

( 2) ಇದು 2014ನೇ ಮಾರ್ಚ್ ಒಂದನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . 3ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಅಧಿನಿಯಮ , 1957ರ (1957ರ ಕರ್ನಾಟಕ ಅಧಿನಿಯಮ 35) 
( ಇಲ್ಲಿ ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 3ನೇ ಪ್ರಕರಣದ (1) ನೇ ಉಪಪ್ರಕರಣದ ನಾಲ್ಕನೇ ಪರಂತುಕದಲ್ಲಿ , 
- (i) ವಿವರಣೆಗೆ ವಿವರಣೆ 1 ಎಂದು ಮರು ಸಂಖ್ಯೆ ನೀಡತಕ್ಕದ್ದು ಮತ್ತು ಹಾಗೆ ಮರುಸಂಖ್ಯೆ ನೀಡಲಾದ ವಿವರಣೆ 1ರ ತರುವಾಯ , ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 

“ವಿವರಣೆ 2.- ಕರ್ನಾಟಕ ರಾಜ್ಯದ ಹೊರಗೆ ನೋಂದಣಿಯಾಗಿದ್ದು ಮತ್ತು ಮೂವತ್ತು ದಿನಗಳು ಮೀರಿದ ಅವಧಿಗಾಗಿ ರಾಜ್ಯದಲ್ಲಿ ಇರುವ 
ಮೋಟಾರು ವಾಹನಗಳ ಸಂಬಂಧದಲ್ಲಿ, ಮೋಟಾರು ವಾಹನಗಳ ಅಧಿನಿಯಮ , 1988ರ (1988ರ ಕೇಂದ್ರ ಅಧಿನಿಯಮ 59) ಉಪಬಂಧಗಳಲ್ಲಿ ಮತ್ತು 
ಯಾವುದೇ ನ್ಯಾಯಾಲಯದ ಯಾವುದೇ ತೀರ್ಪು ಅಥವಾ ಆದೇಶದಲ್ಲಿ ಏನೇ ಒಳಗೊಂಡಿದ್ದರೂ , ಭಾಗಗಳು ಎl, ಎ2, ಎ4, ಎ , ಎ6, ಎ7 ಮತ್ತು 
ಸಂದರ್ಭಾನುಸಾರವಾಗಿ ಎ8 ಇವುಗಳಲ್ಲಿ ನಿರ್ದಿಷ್ಟಪಡಿಸಲಾದಂತೆ ತೆರಿಗೆಯನ್ನು ವಿಧಸತಕ್ಕದ್ದು.” ಮತ್ತು 


೧೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(ii) ಡಿ ಖಂಡದಲ್ಲಿ, “ ಹದಿನೈದು ಲಕ್ಷ ರೂಪಾಯಿಗಳಿಗೆ ಮೀರಿದ ” ಎಂಬ ಪದಗಳಿಗೆ ಮೊದಲು, “ ರಾಜ್ಯದ ಹೊರಗೆ 
ನೋಂದಾಯಿಸಲಾದುದನ್ನು ಮತ್ತು ಮೋಟಾರು ವಾಹನಗಳ ಅಧಿನಿಯಮ , 1988ರ ( 1988ರ ಕೇಂದ್ರ ಅಧಿನಿಯಮ 59) 88ನೇ ಪ್ರಕರಣದ ( 9) ನೇ 
ಉಪಪ್ರಕರಣದ ಅಡಿಯಲ್ಲಿ ಹೊರಡಿಸಲಾದ ಪರ್ಮಿಟ್‌ನಲ್ಲಿ ಒಳಗೊಂಡಿರುವುಗಳನ್ನು ಹೊರತುಪಡಿಸಿ ” ಎಂಬ ಪದಗಳನ್ನು , ಅಂಕಿಗಳನ್ನು, ಆವರಣ 
ಚಿಹ್ನೆಗಳನ್ನು ಮತ್ತು ಅಲ್ಪವಿರಾಮ ಚಿಹ್ನೆಯನ್ನು ಸೇರಿಸತಕ್ಕದ್ದು. 

3. ಅನುಸೂಚಿಯ ತಿದ್ದುಪಡಿ - ಮೂಲ ಅಧಿನಿಯಮದ ಅನುಸೂಚಿಯಲ್ಲಿ 
(1) ಭಾಗ ಎ ಯಲ್ಲಿ, 4ನೇ ಬಾಬಿನಲ್ಲಿ, 
(i) ( ) ನೇ ಉಪಬಾಬಿನ ( ಬಿ) ಖಂಡಕ್ಕೆ, ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 
“( ಬಿ) ( ಸಿ) ಖಂಡದಲ್ಲಿ ತೆರಿಗೆಗೆ ಹೊಣೆಯಾಗಿರುವುದನ್ನು ಹೊರತುಪಡಿಸಿದ 

100 .00 
ಮೋಟಾರು ಕ್ಯಾಬ್ಗಳು, ಪ್ರತಿಯೊಬ್ಬ ಪ್ರಯಾಣಿಕನಿಗೆ” 


( ii ) ( ಬಿ) ಖಂಡದ ತರುವಾಯ , ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 


“( ಸಿ) ರಾಜ್ಯದ ಹೊರಗೆ ನೋಂದಣಿಯಾಗಿರುವ ಮತ್ತು ಮೋಟಾರು ವಾಹನಗಳ 
ತೆರಿಗೆ ಅಧಿನಿಯಮ, 1988ರ ( 1988ರ ಕೇಂದ್ರ ಅಧಿನಿಯಮ 59 ) 88ನೇ 

500 . 00 
ಪ್ರಕರಣದ (9 ) ನೇ ಉಪಪ್ರಕರಣದ ಅಡಿಯಲ್ಲಿ ನೀಡಲಾದ ಪರ್ಮಿಟ್‌ನಲ್ಲಿ 

ಒಳಗೊಂಡಿರುವ ಮೋಟಾರು ಕ್ಯಾಬುಗಳು ” 
( iii) (4) ನೇ ಉಪಬಾಬಿನ (2) ನೇ ಅಂಕಣದಲ್ಲಿ “ ಆರು ಪ್ರಯಾಣಿಕರನ್ನು ಒಯ್ಯಲು ಅನುಮತಿಸಲಾಗಿರುವಂಥ ವಾಹನಗಳು (ಮೋಟಾರು 
ಕ್ಯಾಬ್‌ಗಳು ಹಾಗೂ ಮ್ಯಾಕ್ಸಿ ಕ್ಯಾಬ್‌ಗಳು) ” ಎಂಬ ಪದಗಳು ಮತ್ತು ಆವರಣ ಚಿಹ್ನೆಗಳಿಗೆ “ ಮ್ಯಾಕ್ಸಿ ಕ್ಯಾಬ್‌ಗಳು ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

( 2 ) ಭಾಗ 8ರಲ್ಲಿ , ಶೀರ್ಷಿಕೆಯಲ್ಲಿ “ ಹದಿನೈದು ಲಕ್ಷ ರೂಪಾಯಿಗಳಿಗೆ ಮೀರಿದ” ಎಂಬ ಪದಗಳಿಗೆ ಮೊದಲು, “ ರಾಜ್ಯದ ಹೊರಗೆ 
ನೋಂದಾಯಿಸಲಾದುದನ್ನು ಮತ್ತು ಮೋಟಾರು ವಾಹನಗಳ ಅಧಿನಿಯಮ, 1988ರ ( 1988ರ ಕೇಂದ್ರ ಅಧಿನಿಯಮ 59 ) 88ನೇ ಪ್ರಕರಣದ ( 9) ನೇ 
ಉಪಪ್ರಕರಣದ ಅಡಿಯಲ್ಲಿ ಹೊರಡಿಸಲಾದ ಪರ್ಮಿಟ್‌ನಲ್ಲಿ ಒಳಗೊಂಡಿರುವುಗಳನ್ನು ಹೊರತುಪಡಿಸಿ ” ಎಂಬ ಪದಗಳನ್ನು , ಅಂಕಿಗಳನ್ನು , ಆವರಣ 
ಚಿಹ್ನೆಗಳನ್ನು ಮತ್ತು ಅಲ್ಪವಿರಾಮ ಚಿಹ್ನೆಯನ್ನು ಸೇರಿಸತಕ್ಕದ್ದು. 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
2014 - 15ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಮಾಡಿದ ಪ್ರಸ್ತಾವಗಳನ್ನು ಜಾರಿಗೆ ತರುವುದಕ್ಕಾಗಿ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ 
ಅಧಿನಿಯಮ , 1957ನ್ನು (1957ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:35) ತಿದ್ದುಪಡಿ ಮಾಡುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 


ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


CH 


ರಾಮಲಿಂಗಾರೆಡ್ಡಿ 
ಸಾರಿಗೆ ಸಚಿವರು 


ಪಿ . ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಅಧಿನಿಯಮ , 1957ರ (1957ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:35) ಉದ್ದತ ಭಾಗ 

Xxx xxx xxx 
3. ತೆರಿಗೆಯನ್ನು ವಿಧಿಸುವುದು.- Xxx xxx Xxx 

ವಿವರಣೆ: ಮೋಟಾರು ವಾಹನಗಳ ನೋಂದಣಿಯ ಪ್ರಮಾಣ ಪತ್ರವು ಚಾಲ್ತಿಯಲ್ಲಿರುವುದೋ ಆ ಮೋಟಾರು ವಾಹನವನ್ನು , ಈ 
ಅಧಿನಿಯಮದ ಉದ್ದೇಶಗಳಿಗಾಗಿ ರಸ್ತೆಗಳ ಮೇಲಿನ ಉಪಯೋಗಕ್ಕಾಗಿ ಸೂಕ್ತವಾದ ವಾಹನವೆಂದು ಭಾವಿಸತಕ್ಕದ್ದು. 

Xxx xxx xxx 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

0090 
( ಡಿ) ಹದಿನೈದು ಲಕ್ಷ ರೂಪಾಯಿಗಳಿಗೆ ಮೀರಿದ ಬೆಲೆಯ ಮೋಟಾರು ಕ್ಯಾಬುಗಳ ಸಂದರ್ಭದಲ್ಲಿ , ಅನುಸೂಚಿಯ ಭಾಗ - ಎ8ರಲ್ಲಿ 
ನಿರ್ದಿಷ್ಟಪಡಿಸಲಾದ ದರಗಳಲ್ಲಿ ತೆರಿಗೆಯನ್ನು ವಿಧಿಸತಕ್ಕದ್ದು. 


XXX XXX 


Xxx 
ಅನುಸೂಚಿ: Xxx 

XXX XXX 
( 29 ) ado TOUUDESTOJO , Dueod ( oride SUDO JD,2J ), JOHDESFIN 100. 00 

Xxx xxx xxx 
(4) ಆರು ಪ್ರಯಾಣಿಕರನ್ನು ಒಯ್ಯಲು ಅನುಮತಿಸಲಾಗಿರುವ ವಾಹನಗಳು (ಮೋಟಾರು ಕ್ಯಾಬ್ಗಳು ಮತ್ತು ಮ್ಯಾಕ್ಸಿ ಕ್ಯಾಬ್ಗಳು); 

Xxx XXX XXX 

ಭಾಗ - ಎ8 

[ 3( 1) ufora isca ] 
ಹದಿನೈದು ಲಕ್ಷ ರೂಪಾಯಿಗಳಿಗೆ ಮೀರಿದ ಬೆಲೆಯ ಮೋಟಾರು ಕ್ಯಾಬ್ಗಳಿಗೆ ಜೀವಾವಧಿ ತೆರಿಗೆ 

Xxx XXX XXX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

THIRD SESSION 


THE KARNATAKA MOTOR VEHICLES TAXATION (AMENDMENT) BILL , 2014 

(L . A . Bill No . 35 of 2014 ) 
A Bill further to amend the Karnataka Motor Vehicles Taxation Act, 1957 . 

Whereas it is expedient further to amend the Karnataka Motor Vehicles Taxation Act, 1957 (Karnataka Act 35 of 
1957) for the purposes hereinafter appearing; 

Be it enacted by the Karnataka State Legislature in the Sixty fifth year of the Republic of India as follows: 

1. Short title and commencement :- (1) This Act may be called the Karnataka Motor Vehicles Taxation 
(Amendment) Act, 2014 . 

(2 ) It shall come into force with effect from the first day of March , 2014 . 

2 . Amendment of section 3 .- In the Karnataka Motor Vehicles Taxation Act, 1957 (Karnataka Act 35 of 1957 ) 
(hereinafter referred to as the principal Act), in section 3 , in sub section ( 1), in the fourth proviso , 

(i) the explanation shall be renumbered as Explanation 1 and after explanation 1 as so 

renumbered , the following shall be inserted , namely: 
" Explanation - 2 .- In respect ofmotor vehicles registered outside the State of Karnataka and which are in the 
State for a period exceeding thirty days , notwithstanding anything contained in the provisions of the Motor 
Vehicles Act, 1988 (Central Act 59 of 1988), and in any order or direction contained in any judgment or 
order of any Court, tax shall be levied as specified in Parts A1, A2 , A4 , A5 , A6 , A7 and A8 as the case may 
be"; and 
(ii) in clause (d ), after the words " the cost of which exceeds rupees fifteen lakhs" , the words, figures 

and brackets " other than those registered outside the State and covered with a permit issued 
under sub - section (9 ) of section 88 of the Motor Vehicles Act, 1988 (Central Act 59 of 1988 )" shall 

be inserted . 
3 . Amendment of Schedule .- In schedule to the Principal Act, 

(1) in part A , in item 4 , 
(i) 

in sub - item ( 1), for clause (b ) the following shall be substituted , namely: 
" (b ) Motor Cabs other than those 

100 . 00 
liable to be taxed in clause (c) for every passenger" 
(ii) 

after clause(b ), the following shall be inserted , namely : 
"(c) Motor cabs registered outside the State and covered with a 500 .00 
permit issued under sub - section (9 ) of section 88 of the Motor 
Vehicles Act, 1988 (Central Act 59 of 1988 ) for every passanger " 


5 


0099 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


( iii) 


in sub -item (4 ), in column (2 ), for the words and brackets "Vehicles permitted to carry six 
passengers (Motor Cabs and Maxi Cabs)", the words "Maxi Cabs" shall be substituted . 


( 2 ) in Part A8 , in the heading , after the words "the cost of which exceeds rupees fifteen lakhs" , the 
words, figures and brackets "other than those registered outside the State and covered with a permit 
issued under sub - section (9 ) of section 88 of the Motor Vehicles Act, 1988 (Central Act 59 of 1988)" 
shall be inserted . 

STATEMENT OF OBJECTS AND REASONS 


To give effect to the proposals made in the Budget Speech of 2014 - 15 , it is considered necessary to amend the 
Karnataka Motor Vehicles Taxation Act, 1957 (Karnataka Act No. 35 of 1957). 


Hence , the Bill . 


FINANCIAL MEMORANDUM 


There is no extra expenditure involved in the proposed legislative measure . 


RAMALINGAREDDY 
Minister for Transport 


P . OMPRAKASHA 

Secretary 
Karnataka Legislative Assembly 


ANNEXURE 


Extract from the Karnataka Motor Vehicles Taxation Act, 1957 (Karnataka Act No. 35 of 1957) 


XX 


XX 


XX 


3 . Levy of tax .- (1) XXX 


XXX 


XXX 


Explanation . — A motor vehicle of which the certificate of registration is current shall, for the purposes of this Act, 
be deemed to be a vehicle suitable for use on roads. 


Xxx 


XXX 


XXX 


(d ) in the case of Motor Cabs the cost of which exceeds Rupees ten lakhs, tax shall be levied at the rates specified 
in Part- A8 of the schedule . 


XXX 


XXX 


XXX 


Schedule XXX 


XXX 


XXX 


(b ) Not more than five passengers (motor cab ), for every passenger 100 . 00 


Xxx 


Xxx 


(4 ) Vehicles permitted to carry six passengers (motor cabs and Maxicabs) ; — 


XXX 


XXX 


XXX 


Part - A8 


[See Section 3 ( 1) 1 


Lifetime Tax for Motor Cabs the cost of which exceeds Rupees ten lakhs 


XXX 


XXX 


XXX 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೨೩ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ ( ಫಾಲ್ಗುಣ ೭ , ಶಕ ವರ್ಷ ೧೯೩೫ ) | ನಂ . ೧೭೨ 
Part - IV -A Bangalore, Wednesday , February 26 , 2014 ( Phalguna 7 , Shaka Varsha 1935 ) No . 172 


KARNATAKA LEGISLATIVE ASSEMBLY SECRETARIAT 

NOTIFICATION 
No . KLA /LGA / 36 / LA Bil / 2014 , Bangalore, Dated: 26 -2 - 2014 


The following Bill was introduced in Legislative Assembly on 26 -2 -2014 


* 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೂರನೇ ಅಧಿವೇಶನ 
ಕರ್ನಾಟಕ ಸ್ಟಾಂಪು ( ತಿದ್ದುಪಡಿ) ವಿಧೇಯಕ, 2014 

( 2014ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 36) 
ಕರ್ನಾಟಕ ಸ್ಟಾಂಪು ಅಧಿನಿಯಮ , 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನುಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಸ್ಟಾಂಪು ಅಧಿನಿಯಮ, 1957ನ್ನು (1957ರ ಕರ್ನಾಟಕ ಅಧಿನಿಯಮ 34) 
ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗತಕ್ಕದ್ದು, 
ಎಂದರೆ: 

1 . ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಸ್ಟಾಂಪು ( ತಿದ್ದುಪಡಿ) ಅಧಿನಿಯಮ , 2014 ಎಂದು 
ಕರೆಯತಕ್ಕದ್ದು. 

(2) ಇದು 2014ರ ಮಾರ್ಚ್ 1ನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 9ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಸ್ಟಾಂಪು ಅಧಿನಿಯಮ, 1957ರ (1957ರ ಕರ್ನಾಟಕ ಅಧಿನಿಯಮ 34) ( ಇಲ್ಲಿ ಇನ್ನುಮುಂದೆ 
ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) ೨ನೇ ಪ್ರಕರಣದ (1) ನೇ ಉಪಪ್ರಕರಣದ ( ಎ) ಖಂಡದಲ್ಲಿ 
(1) ಆರನೇ ಪರಂತುಕದ ತರುವಾಯ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 

“ ಅಲ್ಲದೇ ಪರಂತು, ರಾಜ್ಯ ಸರ್ಕಾರವು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ, ಅಧಿಸೂಚನೆಯ ಮೂಲಕ, ಕಾಲಕಾಲಕ್ಕೆ ಅದರಲ್ಲಿ 
ನಿರ್ದಿಷ್ಟಪಡಿಸಬೇಕಾದಂತೆ, ಈ ಮುಂದಿನವುಗಳ ಮೇಲೆ, ಎಂದರೆ: 
( ಎ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟ ಹಂಚಿಕೆ ಪಡೆದವನ ( allottee) ಮೂಲಕ ಅಥವಾ ಅವರ 

ನಡುವೆ, ಪ್ರಶ್ನಿತವಾಗಿರುವ ಭೂಮಿಯನ್ನು ಅಧಿಸೂಚನೆಯಿಂದ ತೆಗೆದುಹಾಕಲಾದ ( denotified land) 
ಪರಿಣಾಮವಾಗಿ ಮತ್ತು ಯುಕ್ತವಾಗಿ ಸ್ಪಾಂಪು ಮಾಡಲಾದ ಹಿಂದಿನ ಕ್ರಯಪತ್ರದ ರದ್ದತಿಯನ್ನು ಅನುಸರಿಸಿ, 

ಪರ್ಯಾಯ ಸಮಾನವಾದ ನಿವೇಶನದ ಹಂಚಿಕೆಯ ಸಂಬಂಧದಲ್ಲಿ, ಮತ್ತು 
( ಬಿ) ಸಂಬಂಧಪಟ್ಟ ವ್ಯಕ್ತಿಗಳ ಮೂಲಕ ಅಥವಾ ನಡುವೆ ಬರೆದುಕೊಟ್ಟ ಸರ್ಕಾರಿ ಆದೇಶ ಸಂಖ್ಯೆ ಸಿಐ 17 ಎಸ್‌ಪಿಐ 2012 

ದಿನಾಂಕ: 06 - 02 - 2013ರಲ್ಲಿ ನಿರ್ದಿಷ್ಟಪಡಿಸಲಾದ ಅಥವಾ ಕರ್ನಾಟಕ ಸರ್ಕಾರವು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸುವ 

ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2013 - 23 ರೊಂದಿಗಿನ ಸಂಬಂಧದಲ್ಲಿ, 
- ಬರೆದುಕೊಟ್ಟ ಯಾವುದೇ ಲಿಖಿತದ ಮೇಲಿನ ಸ್ಪಾಂಪು ಶುಲ್ಕಗಳನ್ನು ಕಡಿಮೆ ಮಾಡಬಹುದು ಅಥವಾ ಮಾಫಿ ಮಾಡಬಹುದು.” 

(i) ಏಳನೇ ಪ್ರಕರಣದ ತರುವಾಯ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ : 
“ ಅಲ್ಲದೇ ಪರಂತು, ರಾಜ್ಯ ಸರ್ಕಾರವು, ಸಾರ್ವಜನಿಕ ಹಿತಾಸಕ್ತಿಯಿಂದ, ಅಧಿಸೂಚನೆಯ ಮೂಲಕ, ಅಧಿಸೂಚನೆ ಸಂಖ್ಯೆ ಆರ್‌ಡಿ 144 
ಮುನೋಮು 2003 ದಿನಾಂಕ 23 - 04 -2003ರಲ್ಲಿ ನಿರ್ದಿಷ್ಟಪಡಿಸಲಾದ ಲಿಖಿತಗಳ ಮೇಲೆ ಪಾವತಿಸಬೇಕಾದ ಸ್ಟಾಂಪು ಸುಂಕವನ್ನು ಕಡಿಮೆ 
ಮಾಡಬಹುದು ಅಥವಾ ಮಾಫಿ ಮಾಡಬಹುದು. ” 

3. ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ ಅನುಸೂಚಿಯ 5ನೇ ಅನುಚ್ಛೇದದಲ್ಲಿ 
(1) ( ಇ) ಖಂಡದ (3) ನೇ ಅಂಕಣದಲ್ಲಿ, ಕೊನೆಯಲ್ಲಿರುವ ಪರಂತುಕಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

" ಪರಂತು, ಅನುಚ್ಛೇದ 41( ಇ) ಅಥವಾ ಸಂದರ್ಭಾನುಸಾರವಾಗಿ ಅನುಚ್ಛೇದ 41( ಇಬಿ) ಇವುಗಳ ಅಡಿಯಲ್ಲಿ ಮುಖ್ಯಾರನಾಮೆಯ ಮೇಲೆ 
ಪಾವತಿಸಲಾದ ಮುದ್ರಾಂಕ ಸುಂಕವನ್ನು ಅನುಚ್ಛೇದ 5( 3) ರ ಅಡಿಯಲ್ಲಿ ಮಾರಾಟ ಕರಾರು ಪತ್ರದ ಮೇಲೆ ಅಥವಾ ಅದೇ ಸ್ವತ್ತಿಗೆ ಸಂಬಂಧಿಸಿದಂತೆ, ಅದೇ 


ಕಾಲ 


bh 


ಆ 


೧೧೨೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 
ಪಕ್ಷಕಾರರ ನಡುವೆ ಮಾರಾಟದ ಅಥವಾ ಸಂದರ್ಭಾನುಸಾರ ಪರಭಾರೆ ಲಿಖಿತದ ಮೇಲೆ ಪಾವತಿಸಬೇಕಾದ ಮುದ್ರಾಂಕ ಸುಂಕದಲ್ಲಿ ಹೊಂದಾಣಿಕೆ 
ಮಾಡಿಕೊಳ್ಳಬೇಕಾಗಿರುತ್ತದೆ." 

(ii) ( ಎಫ್) ಖಂಡ ಮತ್ತು ಅದಕ್ಕೆ ಸಂಬಂಧಪಟ್ಟ ನಮೂದುಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 
"(ಎಫ್) ಸ್ಥಿರಾಸ್ತಿ ಕುರಿತಂತೆ, ಕಟ್ಟಡ ನಿರ್ಮಾಣ ಅಥವಾ | ಸದರಿ ಭೂಮಿಯಲ್ಲಿನ ಅವಿಭಾಜ್ಯ ಹಿಸ್ಸೆ ಅಥವಾ ಭೂಮಿಯ ಭಾಗ 
ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಬಹುಘಟಕ ಅಥವಾ ಬಹುಮಹಡಿ | ಅಥವಾ ಸ್ಥಿರಾಸ್ತಿಯ ಮಾರುಕಟ್ಟೆ ಬೆಲೆ, ಪ್ರತಿಪಲ ಮತ್ತು 
ಮನೆ ಅಥವಾ ಕಟ್ಟಡ ಅಥವಾ ಅಪಾರ್ಟ್‌ಮೆಂಟ್ ಅಥವಾ | ಮುಂಗಡ ಹಣ , ಯಾವುದಾದರೂ ಇದ್ದಲ್ಲಿ ಅಥವಾ 
ಸಂದರ್ಭಾನುಸಾರವಾಗಿ ಫ್ಲಾಟ್ ಅಥವಾ ಇವುಗಳಲ್ಲಿನ ಭಾಗ 

ನಿರ್ಮಾಣಗೊಂಡ ಅಥವಾ ಅಭಿವೃದ್ಧಿ ಹೊಂದಿದ ಕಟ್ಟಡದ ಅಥವಾ 
ಇವುಗಳನ್ನು ಒಳಗೊಂಡಂತೆ ಮಾಲೀಕ ಅಥವಾ ಸಂದರ್ಭಾನುಸಾರ 

| ಸ್ಥಿರಾಸ್ತಿಯ ಮಾರುಕಟ್ಟೆ ಮೌಲ್ಯದ ಅಂಥ ಹಿಸ್ಸೆ ಅಥವಾ 
ಗುತ್ತಿಗೆದಾರ ಹಾಗೂ ಅಭಿವೃದ್ಧಿದಾರ ಇವರುಗಳ ನಡುವೆ 

ಭಾಗಾಂಶ, ಪ್ರತಿಫಲ ಮತ್ತು ಮುಂಗಡ ಹಣ, ಇದ್ದಲ್ಲಿ, ಇವುಗಳಲ್ಲಿ 
ಮಾಡಿಕೊಳ್ಳುವ ಕರಾರಿನ ಅನ್ವಯ ಮಾಲೀಕ ಅಥವಾ 

ಯಾವುದು ಹೆಚ್ಚೇ ಅದರ ಮೇಲೆ ಪ್ರತಿ ನೂರು ರೂಪಾಯಿಗಳಿಗೆ 
ಸಂದರ್ಭಾನುಸಾರ ಗುತ್ತಿಗೆದಾರನು ಅಭಿವೃದ್ಧಿ ವರ್ಗಾವಣೆಗೆ | 

ಅಥವಾ ಅದರ ಭಾಗಾಂಶಕ್ಕೆ ಎರಡು ರೂಪಾಯಿ : 
ಮಾಡುವ ಭೂಮಿಯಲ್ಲಿನ ಅವಿಭಾಜ್ಯ ಹಿಸ್ಸೆ ಅಥವಾ ಹಕ್ಕು ಅಥವಾ 
ಸ್ವಾಮ್ಯಕ್ಕೆ ಪ್ರತಿಫಲವಾಗಿ ಅಭಿವೃದ್ಧಿದಾರರು ಮಾಲೀಕನಿಗೆ ಅಥವಾ ಪರಂತು, ಅದೇ ಸ್ವತ್ತಿಗೆ ಹಾಗೂ ಅದೇ ಪಕ್ಷಕಾರರ ನಡುವೆ 
ಸಂದರ್ಭಾನುಸಾರವಾಗಿ ಗುತ್ತಿಗೆದಾರನಿಗೆ ಸದರಿ ನಿರ್ಮಾಣಗೊಂಡ | ಅನುಚ್ಛೇದ 41ನೇ ಅನುಚ್ಛೇದದ (ಇಎ) ಖಂಡದ ಅಡಿಯಲ್ಲಿ 
ಕಟ್ಟಡ ಅಥವಾ ಅಭಿವೃದ್ಧಿಗೊಂಡ ಸ್ವತ್ತಿನ ಪ್ರದೇಶದಲ್ಲಿನ ಮಾಡಿಕೊಂಡಿರುವ ಮುಖ್ಯಾರನಾಮೆಗೆ ಸರಿಯಾದ ಮುದ್ರಾಂಕ 
ಭಾಗಾಂಶವನ್ನು ಮಾಲೀಕನಿಗೆ ಅಥವಾ ಗುತ್ತಿಗೆದಾರನಿಗೆ | ಸುಂಕ ನೀಡಿದ್ದಲ್ಲಿ, ಅನುಚ್ಛೇದ-5 ( ಎಫ್) ಖಂಡದ ಅಡಿಯಲ್ಲಿ 
ವರ್ಗಾಯಿಸಲು ಒಪ್ಪಿದಲ್ಲಿ, 

ಸದರಿ ಕರಾರು ಪತ್ರಕ್ಕೆ ಪಾವತಿಸಬೇಕಾಗಿರುವ ಮುದ್ರಾಂಕ ಶುಲ್ಕವು 

ಎರಡು ನೂರು ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ. 
ವಿವರಣೆ:- " ಅಭಿವೃದ್ಧಿದಾರ " ಎಂಬುದು ಪ್ರವರ್ತಕರು ಅಥವಾ 
ನಿರ್ಮಾಣಕರ್ತರು " ಅಥವಾ ಯಾವುದೇ ಹೆಸರಿನಿಂದ | ವಿವರಣೆ:- ಈ ಅನುಚ್ಛೇದದಲ್ಲಿ " ಮುಂಗಡ ಹಣ " ಎಂಬ ಪದವು 
ಕರೆಯಲ್ಪಡುವವರನ್ನು ಒಳಗೊಂಡಿರುತ್ತದೆ. 

ಮರುಪಾವತಿಗೆ ಅಥವಾ ಹೊಂದಾಣಿಕೆಗೆ ಒಳಪಡುವ ಅಥವಾ 
ಒಳಪಡದ ಭದ್ರತಾ ಠೇವಣಿಯನ್ನು ಒಳಗೊಂಡಿರುತ್ತದೆ." 


(iii) 11ನೇ ಅನುಚ್ಛೇದ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 


"11 . ಐತೀರ್ಪು - ದಾವೆಯ ಕ್ರಮದಲ್ಲಿ ನ್ಯಾಯಾಲಯದ 
ಆದೇಶದ ಮೂಲಕವಾಗಿ ಅಲ್ಲದೇ ಅನ್ಯಥಾ ಕಳುಹಿಸಿಕೊಟ್ಟಿದ್ದರ 
ಮೇಲೆ ಆಸ್ತಿ ವಿಭಜನೆಯನ್ನು ನಿರ್ದೇಶಿಸುವ ಐತೀರ್ಪು ಆಗಿರದ 
ಮಧ್ಯಸ್ಥಗಾರರ ಅಥವಾ ನ್ಯಾಯ ನಿರ್ಣಾಯಕನು ಲಿಖಿತದಲ್ಲಿ ಕೊಟ್ಟ 
ಯಾವುದೇ ತೀರ್ಮಾನ. 
( ಎ) ಐತೀರ್ಪಿನಲ್ಲಿ ವಸ್ತು ವಿಷಯವಾಗಿರುವ ಸ್ವತ್ತು ಅಂಥ ಸ್ವತ್ತಿನ ಮಾರುಕಟ್ಟೆ ಮೌಲ್ಯದ ಮೇಲೆ ಅನುಚ್ಛೇದ 20(1)ರ 
ಸ್ಥಿರಾಸ್ತಿಯಾಗಿದ್ದರೆ, 

ಅಡಿಯಲ್ಲಿಯ ಹಸ್ತಾಂತರಣದ ಮೇಲಿನಷ್ಟೆ ಸುಂಕ ಅಥವಾ ಪ್ರತಿಫಲ 
( ಬಿ) ಐತೀರ್ಪಿನಲ್ಲಿ ವಸ್ತು ವಿಷಯವಾಗಿರುವ ಸ್ವತ್ತು | ಇವುಗಳಲ್ಲಿ ಯಾವುದು ಹೆಚ್ಚಿನದೋ ಅದು; 
ಚರಾಸ್ತಿಯಾಗಿದ್ದರೆ, 
() ಐತೀರ್ಪಿನಲ್ಲಿ ನಮೂದಿಸಿರುವ ಆಸ್ತಿಯ ಮೊತ್ತವು | ಮೊತ್ತದ ಅಥವಾ ಮಾರುಕಟ್ಟೆ ಮೌಲ್ಯದ ಮೇಲೆ ಶೇಕಡಾ 3/4ರಂತೆ 

ಅಥವಾ ಮಾರುಕಟ್ಟೆ ಮೌಲ್ಯವು ಐವತ್ತು ಲಕ್ಷ 
ರೂಪಾಯಿಗಳನ್ನು ಮೀರದಿದ್ದಲ್ಲಿ; 


(ii) ಐತೀರ್ಪಿನಲ್ಲಿ ನಮೂದಿಸಿರುವ ಆಸ್ತಿಯ ಮೊತ್ತವು | ಮೂವತೇಳು ಸಾವಿರದ ಐದುನೂರು ಮತ್ತು ಐವತ್ತು ಲಕ ಮೀರಿದ 

ಅಥವಾ ಮಾರುಕಟ್ಟೆ ಮೌಲ್ಯವು ಐವತ್ತು ಲಕ್ಷ | ಮೊತ್ತದ ಅಥವಾ ಮಾರುಕಟ್ಟೆ ಮೌಲ್ಯದ ಮೇಲೆ ಶೇಕಡಾ 1/2ರಂತೆ 
ಮೀರಿದ್ದಲ್ಲಿ ಹಾಗೂ ಐದು ಕೋಟಿ ಮೀರದಿದ್ದಲ್ಲಿ ; 


(iii) ಐತೀರ್ಪಿನಲ್ಲಿ ನಮೂದಿಸಿರುವ ಆಸ್ತಿಯ ಮೊತ್ತವು | ಮೂವತ್ತೇಳು ಸಾವಿರದ ಐದುನೂರು ಮತ್ತು ಎರಡು ಲಕ್ಷ 

ಅಥವಾ ಮಾರುಕಟ್ಟೆ ಮೌಲ್ಯವು ಐದು ಕೋಟಿ| ಇಪ್ಪತ್ತೈದು ಸಾವಿರ ಹಾಗೂ ಮೌಲ್ಯದ ಅಥವಾ ಐದು ಕೋಟಿ 
ಮೀರಿದ್ದಲ್ಲಿ; 

ಮೀರಿದ ಮಾರುಕಟ್ಟೆ ಮೌಲ್ಯದ ಮೇಲೆಶೇಕಡಾ 1/4ರಂತೆ | 
(iv ) 24ನೇ ಅನುಚ್ಛೇದದಲ್ಲಿ 
( ಎ) 2ನೇ ಅಂಕಣದ ನಮೂದುಗಳ ಎದುರು 3ನೇ ಅಂಕಣದಲ್ಲಿ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ : 
" ಅಂಥ ಸರಕುಗಳ ಮೌಲ್ಯದ ಮೇಲೆ ಪ್ರತಿ ಒಂದು ಸಾವಿರ ರೂಪಾಯಿಗಳು ಅಥವಾ ಅದರ ಭಾಗಕ್ಕೆ ಒಂದು ರೂಪಾಯಿ."; 
( ಬಿ) 2ನೇ ಅಂಕಣದ (1) ಮತ್ತು ( ii) ನೇ ಬಾಬುಗಳನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 
( ಸಿ) 2ನೇ ಅಂಕಣದಲ್ಲಿ ಕೊನೆಯಲ್ಲಿ ಈ ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೨೫ 
"ವಿನಾಯಿತಿ:- ಕೇಂದ್ರ ಸರ್ಕಾರದಿಂದ ಸೀಮಾ ಸುಂಕ ವಿನಾಯಿತಿ ಇರುವ ಆಮದು ಮಾಡಲಾದ ಸರಕುಗಳಿಗೆ ಮುದ್ರಾಂಕ ಶುಲ್ಕದಿಂದ 
ವಿನಾಯಿತಿ ನೀಡಲಾಗಿದೆ." 

(V) 41ನೇ ಅನುಚ್ಛೇದದಲ್ಲಿ, 
( ಎ ) ( ಇ) ಖಂಡದಲ್ಲಿ, 3ನೇ ಅಂಕಣದಲ್ಲಿ, ಪರಂತುಕಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 

" ಪರಂತು, ಅನುಚ್ಛೇದ 5 ( 2) ರ ಅಡಿಯಲ್ಲಿ ಮಾರಾಟ ಕರಾರಿನ ಮೇಲೆ ಅಥವಾ ಮಾರಾಟ ಅಥವಾ ಸಂದರ್ಭಾನುಸಾರವಾಗಿ ವರ್ಗಾವಣೆಯ 
ಲಿಖಿತದ ಮೇಲೆ ಪಾವತಿಸಲಾದ ಮುದ್ರಾಂಕ ಸುಂಕವನ್ನು ಅದೇ ಸ್ವತ್ತಿಗೆ ಸಂಬಂಧಿಸಿದಂತೆ, ಅದೇ ಪಕ್ಷಕಾರರ ನಡುವೆ ಅನುಚ್ಛೇದ 41( 3) ರ ಅಡಿಯಲ್ಲಿ 
ನೀಡುವ ಮುಖಾರನಾಮದ ಮೇಲೆ ಪಾವತಿಸಬೇಕಾದ ಮುದ್ರಾಂಕ ಶುಲ್ಕದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ." 

( ಬಿ) ( ಇಎ) ಖಂಡ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 
"( ಇಎ ) ಸ್ಥಿರಾಸ್ತಿ ಕುರಿತಂತೆ, ಕಟ್ಟಡ ನಿರ್ಮಾಣ ಅಥವಾ ಅಭಿವೃದ್ಧಿಗೆ | ಸದರಿ ಭೂಮಿಯಲ್ಲಿನ ಅವಿಭಾಜ್ಯ ಹಿಸ್ಸೆ ಅಥವಾ ಭೂಮಿಯ ಭಾಗ 
ಸಂಬಂಧಿಸಿದಂತೆ, ಬಹುಘಟಕ ಅಥವಾ ಬಹುಮಹಡಿ ಮನೆ ಅಥವಾ ಸ್ಥಿರಾಸ್ತಿಯ ಮಾರುಕಟ್ಟೆ ಬೆಲೆ , ಪ್ರತಿಪಲ ಮತ್ತು 

ವಾ ಕಟ್ಟಡ ಅಥವಾ ಅಪಾರ್ಟ್‌ಮೆಂಟ್ ಅಥವಾ | ಮುಂಗಡ ಹಣ , ಯಾವುದಾದರೂ ಇದ್ದಲ್ಲಿ ಅಥವಾ 
ಸಂದರ್ಭಾನುಸಾರವಾಗಿ ಫ್ಲಾಟ್ ಅಥವಾ ಇವುಗಳಲ್ಲಿನ ಭಾಗ | ನಿರ್ಮಾಣಗೊಂಡ ಅಥವಾ ಅಭಿವೃದ್ದಿ ಹೊಂದಿದ ಕಟ್ಟಡದ ಅಥವಾ 
ಇವುಗಳನ್ನು ಒಳಗೊಂಡಂತೆ ಮಾಲೀಕ ಅಥವಾ ಸಂದರ್ಭಾನುಸಾರ | ಸ್ಥಿರಾಸ್ತಿಯ ಮಾರುಕಟ್ಟೆ ಮೌಲ್ಯದ ಅಂಥ ಹಿಸ್ಸೆ ಅಥವಾ 
ಗುತ್ತಿಗೆದಾರ ಹಾಗೂ ಅಭಿವೃದ್ಧಿದಾರ ಇವರುಗಳ ನಡುವೆ | ಭಾಗಾಂಶ, ಪ್ರತಿಫಲ ಮತ್ತು ಮುಂಗಡ ಹಣ, ಇದ್ದಲ್ಲಿ, ಇವುಗಳಲ್ಲಿ 
ಮಾಡಿಕೊಳ್ಳುವ ಕರಾರಿನ ಅನ್ವಯ ಮಾಲೀಕ ಅಥವಾ | ಯಾವುದು ಹೆಚೋ ಅದರ ಮೇಲೆ ಪ್ರತಿ ನೂರು ರೂಪಾಯಿಗಳಿಗೆ 
ಸಂದರ್ಭಾನುಸಾರ ಗುತ್ತಿಗೆದಾರನು ಅಭಿವೃದ್ಧಿ ವರ್ಗಾವಣೆಗೆ ಅಥವಾ ಅದರ ಭಾಗಾಂಶಕ್ಕೆ ಎರಡು ರೂಪಾಯಿ : 
ಮಾಡುವ ಭೂಮಿಯಲ್ಲಿನ ಅವಿಭಾಜ್ಯ ಹಿಸ್ಸೆ ಅಥವಾ ಹಕ್ಕು ಅಥವಾ 

ಪರಂತು, ಅದೇ ಸ್ವತ್ತಿಗೆ ಹಾಗೂ ಅದೇ ಪಕ್ಷಕಾರರ ನಡುವೆ 5ನೇ 
ಸ್ವಾಮ್ಯಕ್ಕೆ ಪ್ರತಿಫಲವಾಗಿ ಅಭಿವೃದ್ಧಿದಾರರು ಮಾಲೀಕನಿಗೆ ಅಥವಾ 

ಅನುಚ್ಛೇದದ ( ಎಫ್ ) ಖಂಡದ ಅಡಿಯಲ್ಲಿ ಸದರಿ ಕರಾರು ಪತ್ರಕ್ಕೆ 
ಸಂದರ್ಭಾನುಸಾರವಾಗಿ ಗುತ್ತಿಗೆದಾರನಿಗೆ ಸದರಿ ನಿರ್ಮಾಣಗೊಂಡ 

ಸರಿಯಾದ ಮುದ್ರಾಂಕ ಸುಂಕವನ್ನು ನೀಡಿದ್ದಲ್ಲಿ 41ನೇ ಅನುಚ್ಛೇದದ 
ಕಟ್ಟಡ ಅಥವಾ ಅಭಿವೃದ್ಧಿಗೊಂಡ ಸ್ವತ್ತಿನ ಪ್ರದೇಶದಲ್ಲಿನ 

( ಇಎ) ಖಂಡದ ಅಡಿಯಲ್ಲಿ ಮಾಡಿಕೊಂಡಿರುವ ಮುಖ್ಯಾರನಾಮೆಗೆ 
ಭಾಗಾಂಶವನ್ನು ಮಾಲೀಕನಿಗೆ ಅಥವಾ ಗುತ್ತಿಗೆದಾರನಿಗೆ 

ಪಾವತಿಸಬೇಕಾಗಿರುವ ಮುದ್ರಾಂಕ ಶುಲ್ಕವು ಎರಡು ನೂರು 
ವರ್ಗಾಯಿಸಲು ಒಪ್ಪಿದಲ್ಲಿ, 

ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ. 
ವಿವರಣೆ :- "ಅಭಿವೃದ್ಧಿದಾರ " ಎಂಬುದು ಪ್ರವರ್ತಕರು ಅಥವಾ | ವಿವರಣೆ:- ಈ ಅನುಚೇದದಲಿ " ಮುಂಗಡ ಹಣ " ಎಂಬ ಪದವು 
ನಿರ್ಮಾಣಕರ್ತರು ಅಥವಾ ಯಾವುದೇ ಹೆಸರಿನಿಂದ 

| ಮರುಪಾವತಿಗೆ ಅಥವಾ ಹೊಂದಾಣಿಕೆಗೆ ಒಳಪಡುವ ಅಥವಾ 
ಕರೆಯಲ್ಪಡುವವರನ್ನು ಒಳಗೊಂಡಿರುತ್ತದೆ. 

ಒಳಪಡದ ಭದ್ರತಾ ಠೇವಣಿಯನ್ನು ಒಳಗೊಂಡಿರುತ್ತದೆ." 
(ಸಿ) ( ಇಬಿ) ಖಂಡದಲ್ಲಿ 3ನೇ ಅಂಕಣದಲ್ಲಿ ಪರಂತುಕಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

"ಪರಂತು, ಅನುಚ್ಛೇದ 5 ( 3) ರ ಅಡಿಯಲ್ಲಿ ಮಾರಾಟ ಕರಾರಿನ ಮೇಲೆ ಅಥವಾ ಮಾರಾಟ ಅಥವಾ ಸಂದರ್ಭಾನುಸಾರವಾಗಿ ವರ್ಗಾವಣೆಯ 
ಲಿಖಿತದ ಮೇಲೆ ಪಾವತಿಸಲಾದ ಮುದ್ರಾಂಕ ಸುಂಕವನ್ನು ಅದೇ ಸ್ವತ್ತಿಗೆ ಸಂಬಂಧಿಸಿದಂತೆ , ಅದೇ ಪಕ್ಷಕಾರರ ನಡುವೆ ಅನುಚ್ಛೇದ 41( ಇಬಿ)ರ ಅಡಿಯಲ್ಲಿ 
ನೀಡುವ ಮುಖ್ಯಾರನಾಮದ ಮೇಲೆ ಪಾವತಿಸಬೇಕಾದ ಮುದ್ರಾಂಕ ಶುಲ್ಕದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ." 

4. ಸಿಂಧುತ್ವ - ಕರ್ನಾಟಕ ಸ್ಟಾಂಪು (ತಿದ್ದುಪಡಿ) ಅಧಿನಿಯಮ , 2014ರ ಪ್ರಾರಂಭಕ್ಕೆ ಮುಂಚೆ ಅಸ್ತಿತ್ವದಲ್ಲಿದ್ದ ಮೂಲ ಅಧಿನಿಯಮದ 9ನೇ 
ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ದಿನಾಂಕ: 23- 04 - 2003ರ ಅಧಿಸೂಚನೆ ಸಂಖ್ಯೆ ಆರ್‌ಡಿ. 144 ಮುನೋಮು 2003ರ ಅಡಿಯಲ್ಲಿ ಮಂಜೂರಾದ 
ಸ್ಟಾಂಪು ಶುಲ್ಕದ ವಿನಾಯಿತಿ/ಮಾಫಿಯನ್ನು, ಕರ್ನಾಟಕ ಸ್ಟಾಂಪು (ತಿದ್ದುಪಡಿ ) ಅಧಿನಿಯಮ , 2014ರ ಮೂಲಕ ತಿದ್ದುಪಡಿಯಾದ 9ನೇ ಪ್ರಕರಣದ 
ಅಡಿಯಲ್ಲಿ ಮಂಜೂರಾಗಿದ್ದೆಂದು ಭಾವಿಸತಕ್ಕದ್ದು. 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
2014 - 15ನೇ ಸಾಲಿನ ವರ್ಷದ ಬಜೆಟ್ ಭಾಷಣದಲ್ಲಿ ಘೋಷಿಸಿದ ಪ್ರಸ್ತಾವಗಳನ್ನು ಕಾರ್ಯರೂಪಕ್ಕೆ ತರಲು, ಈ ಮುಂದಿನದವುಗಳನ್ನು 
ಉಪಬಂಧಿಸುವುದಕ್ಕಾಗಿ ಕರ್ನಾಟಕ ಸ್ಟಾಂಪು ಅಧಿನಿಯಮ, 1957ನ್ನು (1957ರ ಕರ್ನಾಟಕ ಅಧಿನಿಯ 
ಅವಶ್ಯವೆಂದು ಪರಿಗಣಿಸಲಾಗಿದೆ, 

ಸ್ಟಾಂಪು ಸುಂಕವನ್ನು ವಿಧಿಸುವ ರೂಪದಲ್ಲಿ ಇಮ್ಮಡಿ ಕರಭಾರವನ್ನು ತಪ್ಪಿಸಲು, ( double taxation ) ಪ್ರಶ್ನಿತವಾಗಿರುವ 
ಭೂಮಿಯನ್ನು ಅಧಿಸೂಚನೆಯಿಂದ ತೆಗೆದುಹಾಕಲಾದ ( denotified land) ಪರಿಣಾಮವಾಗಿ ಮತ್ತು ಯುಕ್ತವಾಗಿ ಸ್ಟ್ಯಾಂಪು 
ಮಾಡಲಾದ ಹಿಂದಿನ ಕ್ರಯಪತ್ರವನ್ನು ರದ್ದುಗೊಳಿಸಿ, ಪರ್ಯಾಯ ಸಮಾನವಾದ ನಿವೇಶನದ ಹಂಚಿಕೆಯನ್ನು ಮಾಡಿದ ಸಂಬಂಧದಲ್ಲಿ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟ ಹಂಚಿಕೆ ಪಡೆದವನ ( allotte) ಮೂಲಕ ಅಥವಾ ಅವರ ನಡುವೆ 

ಕಾರ್ಯಗತಗೊಳಿಸಲಾದ ಮಾರಾಟ ಲಿಖಿತಪತ್ರದ ಮೇಲೆ ಸ್ಟಾಂಪು ಸುಂಕದ ವಿನಾಯಿತಿಗೆ ಪ್ರಸ್ತಾವಿಸಲಾಗಿದೆ. 
( 2 ) ಏರೋಸ್ಪೇಸ್ ಉದ್ಯಮದಲ್ಲಿನ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು, ಕರ್ನಾಟಕ ಏರೋಸ್ಪೇಸ್ ಕಾರ್ಯನೀತಿ 2013 - 23ರ ಸಂಬಂಧದಲ್ಲಿ 

ಸಂಬಂಧಪಟ್ಟ ವ್ಯಕ್ತಿಗಳ ಮೂಲಕ ಅಥವಾ ಅವರ ನಡುವೆ ಮಾಡಿಕೊಳ್ಳಲಾದ ಲಿಖಿತಗಳ ಮೇಲಿನ ಸ್ಟಾಂಪು ಶುಲ್ಕವನ್ನು ಕಡಿಮೆ 
ಮಾಡಲು ಅಥವಾ ಮಾಫಿ ಮಾಡಲು ಪ್ರಸ್ತಾವಿಸಲಾಗಿದೆ. 


ಚ 


? ) 


ಟಕ 


೧೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(3) ಅಧಿಸೂಚನೆ ಸಂಖ್ಯೆ: ಆರ್‌ಡಿ 144 ಮುನೋಮು 2003, ದಿನಾಂಕ:23.04 .2003ರ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದಂತೆ 

ಸ್ಟಾಂಪು ಶುಲ್ಕದಿಂದ ವಿನಾಯಿತಿ ನೀಡಲಾದ ಲಿಖಿತಗಳಿಗೆ ಪರಿಹಾರ/ಉಪಾಯವನ್ನು ನೀಡಲು, ಮತ್ತು ಅದನ್ನು ಸಿಂಧುಗೊಳಿಸಲು 

ಪ್ರಸ್ತಾವಿಸಲಾಗಿದೆ. 
(4) ಉತ್ತಮ ತೆರಿಗೆ ಅನುಸರಣದ ಮೂಲಕ ಸ್ಟಾಂಪು ಶುಲ್ಕದ ರೂಪದಲ್ಲಿ ಹೆಚ್ಚಿನ ರಾಜಸ್ವವನ್ನು ಉತ್ಪಾದಿಸಲು, ಜಂಟಿ ಅಭಿವೃದ್ಧಿ ಒಪ್ಪಂದ 

ಹಾಗೂ ಜಂಟಿ ಅಭಿವೃದ್ಧಿಯ ತತ್ಪರಿಣಾಮ ಮುಖ್ಯಾರನಾಮೆಯ ಮೇಲಿನ ಸ್ಟಾಂಪು ಶುಲ್ಕವನ್ನು ಪ್ರಸ್ತುತ ಇರುವ ಶೇಕಡಾ 5ರಿಂದ 2ಕ್ಕೆ 
ಇಳಿಸುವ ಮೂಲಕ ಸ್ಪಾಂಪು ಶುಲ್ಕವನ್ನು ಸುಧಾರಿಸಲು ಉದ್ದೇಶಿಸಲಾಗಿದೆ. 
ಚರಾಸ್ತಿಗಳಿಗೆ ಸಂಬಂಧಿಸಿದಂತೆ ಐತೀರ್ಪಿನ ಮೇಲೆ ಸ್ಟಾಂಪು ಸುಂಕವನ್ನು ಕ್ರಮಬದ್ದಗೊಳಿಸಲು ( rationalise), ಪ್ರಸ್ತುತ ಇರುವ 
5 % ದರಗಳನ್ನು ಕರ್ನಾಟಕ ಕಾನೂನು ಆಯೋಗದ ಶಿಫಾರಸ್ಸುಗಳ ( ಇಪ್ಪತ್ತನೇ ವರದಿ) ಶಿಫಾರಸ್ಸಿನ ಅನುಸಾರವಾಗಿ, ಅಂಥ ಐತೀರ್ಪಿನ 
ಮೇಲೆ ಕನಿಷ್ಠ ಶೇಕಡ 1/4 ( 0.25)ರಿಂದ ಗರಿಷ್ಠ ಶೇಕಡ 3/4 ( 0.75)ರವರೆಗೆ ವ್ಯಾಪಿಸುವ (ranging) ಸ್ಟಾಂಪು ಸುಂಕವನ್ನು 
ಕಡಿಮೆ ಮಾಡಲು ಪ್ರಸ್ತಾವಿಸಲಾಗಿದೆ. 
ಕರ್ನಾಟಕ ರಾಜ್ಯದಲ್ಲಿ ಆಮದಾಗುತ್ತಿರುವ ಸರಕುಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ವಶಾವಣೆ ಕೈಗಾರಿಕೆಯ ಬೆಳವಣಿಗೆಯನ್ನು 
ಪ್ರೋತ್ಸಾಹಿಗಳು "ಸರಕುಗಳಿಗೆ ಸಂಬಂಧಿಸಿದ ವಶಾವಣೆ ಆದೇಶಗಳ " ಮೇಲಿನ ಸ್ಟಾಂಪು ಶುಲ್ಕವನ್ನು ಪ್ರಸ್ತುತ ಇರುವ ಶೇಕಡ 0.5ರಿಂದ 
ಶೇಕಡ 0. 1ಕ್ಕೆ ಇಳಿಸಲು ಹಾಗೂ ಭಾರತ ಸರ್ಕಾರವು ಸೀಮಾ ಶುಲ್ಕವನ್ನು ವಿಧಿಸುವುದರಿಂದ ವಿನಾಯಿತಿಗೊಳಿಸಿರುವಂಥ ಸರಕುಗಳ 
ಮೇಲೆ ಸ್ಟಾಂಪು ಶುಲ್ಕಕ್ಕೆ ವಿನಾಯಿತಿ ನೀಡಲು ಪ್ರಸ್ತಾವಿಸಲಾಗಿದೆ. ಈ ಕ್ರಮವು ಉತ್ತಮ ತೆರಿಗೆ ಅನುಸರಣೆಯ ಮೂಲಕ ಸ್ಯಾಂಪು 

ಶುಲ್ಕ ರೂಪದಲ್ಲಿ ಹೆಚ್ಚಿನ ರಾಜಸ್ವವನ್ನು ಉತ್ಪಾದಿಸುತ್ತದೆ. 
ಆದ್ದರಿಂದ ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ವಿ . ಶ್ರೀನಿವಾಸ ಪ್ರಸಾದ್ 
ಕಂದಾಯ ಸಚಿವರು 


ಪಿ . ಓಂಪ್ರಕಾಶ 
ಕಾರ್ಯದರ್ಶಿ 

ಕರ್ನಾಟಕ ವಿಧಾನ ಸಭೆ 
ಅನುಬಂಧ 
ಕರ್ನಾಟಕ ಸ್ಟಾಂಪು ಅಧಿನಿಯಮ, 1957ರ 
(1957ರ ಕರ್ನಾಟಕ ಅಧಿನಿಯಮ 34) ಉದ್ದತ ಭಾಗ 

XX XX XX 

ಅನುಸೂಚಿ 
5. ಒಪ್ಪಂದ ಅಥವಾ ಅದರ ದಾಖಲೆಗಳು ಅಥವಾ ಒಪ್ಪಂದದ ವಿವರಣ ಪತ್ರ 

XX XX XX 
ಪರಂತು, ಒಂದೇ ಸ್ಪಶಿನ ಸಂಬಂಧದಲ್ಲಿ ಅದೇ ಪಕಕಾರರ ನಡುವೆ ಆದ ಮುಂಚಿನ ಕರಾರನ್ನು ರದ್ದುಪಡಿಸುವ ಪತ್ರವನ್ನು ಬರೆದುಕೊಟ್ಟಿದಲ್ಲಿ 
ಮತ್ತು ಅಂಥ ಕರಾರಿನ ಮೇಲೆ ಸೂಕ್ತ ಸ್ಟಾಂಪು ಶುಲ್ಕವನ್ನು ಸಂದಾಯ ಮಾಡಿದ್ದಲ್ಲಿ, ಆಗ ಅಂಥ ರದ್ದುಪಡಿಸುವ ಪತ್ರದ ಮೇಲಿನ ಶುಲ್ಕವು ಐದು ನೂರು 
ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ. 

XX XXXX 
“ ( ಎಫ್) ಡೆವಲಪರ್ ಅಥವಾ ಬಿಲ್ಡರ್‌ ಅಥವಾ ಪ್ರಮೋಟರ್ | ಒಪ್ಪಂದದಲ್ಲಿ ಅಭಿವೃದ್ದಿಯ ವಸ್ತು ವಿಷಯವಾಗಿರುವ ಸ್ವತ್ತಿನ 
ಅಥವಾ ಯಾವುದೇ ಹೆಸರಿನಿಂದ ಕರೆಯಲಾಗಿರಲಿ ಅವನು, ಬಹು ಮಾರುಕಟ್ಟೆ ಮೌಲ್ಯ ಅಥವಾ ಪ್ರತಿಫಲ ಇವುಗಳಲ್ಲಿ ಯಾವುದು 
ಘಟಕ ಮನೆ ಅಥವಾ ಕಟ್ಟಡ ಅಥವಾ ಅಪಾರ್ಟ್‌ಮೆಂಟಿನ ಘಟಕ | ಹೆಟ್ಟೋ ಅದರ ಮೇಲೆ ಗರಿಷ್ಠ ಹದಿನೈದು ಲಕ್ಷ ರೂಪಾಯಿಗಳಿಗೆ 
ಅಥವಾ ಫ್ಲಾಟ್ ಅಥವಾ ಬಹುಮಹಡಿ ಕಟ್ಟಡದ ಒಂದು ಭಾಗ | ಒಳಪಟ್ಟು ಪ್ರತಿ ನೂರು ರೂಪಾಯಿಗಳು ಅಥವಾ ಅದರ ಭಾಗಕ್ಕೆ 
ಇವು ಒಳಗೊಂಡಂತೆ, ಸ್ಥಿರ ಆಸ್ತಿಯ ನಿರ್ಮಾಣ ಅಥವಾ ಒಂದು ರೂಪಾಯಿ . 
ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅಂಥ ನಿರ್ಮಾಣ ಅಥವಾ 
ಅಭಿವೃದ್ಧಿಗಾಗಿ ಅಂಥ ಆಸ್ತಿಯನ್ನು ಅಭಿವೃದ್ಧಿದಾರ ಅಥವಾ ಬಿಲ್ಡರ್ 
ಅಥವಾ ಪ್ರಮೋಟರ್ ಅಥವಾ ಯಾವುದೇ ಹೆಸರಿನಿಂದ 
ಕರೆಯಲಾಗಿರಲಿ ಅವನು ಮತ್ತು ಸಂದರ್ಭಾನುಸಾರ ಅಂಥ ಸ್ವತ್ತಿನ 
ಮಾಲೀಕ ಅಥವಾ ಗುತ್ತಿಗೆದಾರನು ಜಂಟಿಯಾಗಿ 
ಹೊಂದಿರತಕ್ಕದ್ದೆಂಬ ಅಥವಾ ಅಂಥ ಆಸ್ತಿಯನ್ನು ಅವರು 
ಜಂಟಿಯಾಗಿ ಮಾರಾಟ ಮಾಡತಕ್ಕದ್ದೆಂದು ಅಥವಾ ಅದರ ಒಂದು 
ಭಾಗವನ್ನು ಜಂಟಿಯಾಗಿ ಹೊಂದಿರ ತಕ್ಕದ್ದೆಂದು ಮತ್ತು ಅದರ 
ಉಳಿದ ಭಾಗವನ್ನು ಜಂಟಿಯಾಗಿ ಮಾರಾಟ ಮಾಡತಕ್ಕದ್ದೆಂಬ 
ಷರತ್ತಿನ ಒಪ್ಪಂದ. 


ವಿಶೇಷ ರಾಜ್ಯ ಪತ್ರಿಕೆ 


೧೧೨೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

XX XX XX 


11 . ಐತೀರ್ಪು - ದಾವೆಯ ಕ್ರಮದಲ್ಲಿ ನ್ಯಾಯಾಲಯದ ಆದೇಶದ | ( ಐತೀರ್ಪಿನ ವಸ್ತು ವಿಷಯವಾಗಿರುವ) ಆಸ್ತಿಯ ಮೊಬಲಗು ಅಥವಾ 
ಮೂಲಕವಾಗಿ ಅಲ್ಲದೆ ಅನ್ಯಥಾ ಕಳುಹಿಸಿಕೊಟ್ಟಿದ್ದರ ಮೇಲೆ ಆಸ್ತಿ | ಮಾರುಕಟ್ಟೆ ಮೌಲ್ಯ ಇವುಗಳಲ್ಲಿ ಯಾವುದು ಹೆಚ್ಚೇ ಅದರ ಮೇಲೆ 
ವಿಭಜನೆಯನ್ನು ನಿರ್ದೇಶಿಸುವ ಐತೀರ್ಪು ಆಗಿರದ ಮಧ್ಯಸ್ಥಗಾರ | [20(1) ನೇ ಅನುಚ್ಛೇಧದಡಿಯಲ್ಲಿ] ಹಸ್ತಾಂತರಣ ಪತ್ರಕ್ಕೆ ವಿಧಿಸುವ 
ಅಥವಾ ನ್ಯಾಯನಿರ್ಣಾಯಕನು ಲಿಖಿತ ದಲ್ಲಿ ಕೊಟ್ಟ ಯಾವುದೇ ಶುಲ್ಕ. 
ತೀರ್ಮಾನ. 


XX 


XX 


XX 


24. ಯಾವ ಲಿಖಿತವು, ಅದರಲ್ಲಿ ಹೆಸರಿಸಿದ ಯಾವನೇ ವ್ಯಕ್ತಿ ಅಥವಾ 
ಅವನ ಹಸ್ತಾಂತರ ಪಡೆದವ ಅಥವಾ ಅದರ ಧಾರಕನನ್ನು ಯಾವುದೇ 
ಬಂದರುಕಟ್ಟೆ ಅಥವಾ ಬಂದರಿನಲ್ಲಿ ಬಾಡಿಗೆ ಅಥವಾ ತಾತ್ಕಾಲಿಕ 
ಬಾಡಿಗೆ ಮೇಲೆ ಸಂಗ್ರಹಿಸಲಾಗಿಡುವ ಅಥವಾ ಇಡ ಲಾಗುವ 
ಯಾವುದೇ ದಾಸ್ತಾನು ಮಳಿಗೆಯಲ್ಲಿ ಅಥವಾ ಹಡಗು ಕಟ್ಟೆಯ ಮೇಲೆ 
ಇರುವಂಥ ಯಾವುದೇ ಸರಕುಗಳ ವಶಾವಣಿಗೆ ಹಕ್ಕುಳ್ಳವನ 
ನ್ನಾಗಿಸುವುದೋ ಮತ್ತು ಅದರಲ್ಲಿನ ಸ್ವತ್ತಿನ ಮಾರಾಟ ಅಥವಾ 
ವರ್ಗಾವಣೆಯಾದ ಮೇಲೆ ಅಥವಾ ಸರಕುಗಳ ಒಡೆಯನು ಅಥವಾ 
ಅವನ ಪರವಾಗಿ ಯಾವ ಲಿಖಿತಕ್ಕೆ ರುಜು ಮಾಡಲಾಗಿರುವುದೋ 
ಅಂಥ ಲಿಖಿತ; 


(1) ಸರಕುಗಳ ಮೌಲ್ಯವು 1000 ರೂಪಾಯಿಗಳು ಮೀರದಿರುವಲ್ಲಿ 


( ii) ಸರಕುಗಳ ಮೌಲ್ಯವು 1000 ರೂಪಾಯಿಗಳನ್ನು ಮೀರಿದಲ್ಲಿ; 

ಸ್ವಾಮ್ಯ ಪತ್ರಗಳು, ಗಿರಿವಿ ಅಥವಾ ಒತ್ತೆ ಇಡುವುದಕ್ಕೆ ಸಂಬಂಧಪಟ್ಟ 
ಒಪ್ಪಂದ. ನೋಡಿ ( ಸಂ .6) 
ಪಾಲುಗಾರಿಕೆಯ ವಿಘಟನೆ - ಪಾಲುಗಾರಿಕೆ ( ಸಂ .40) ನೋಡಿ. 


ಪ್ರತಿ ಒಂದು ಸಾವಿರ ರೂಪಾಯಿಗಳಿಗೆ ಅಥವಾ ಅದರ ಭಾಗಕ್ಕೆ ಐದು 
ರೂಪಾಯಿಗಳು. 


XXXX XX 
41 . ಮುಖ್ಯಾರನಾಮೆಗಳು- XX XX XX 

ಪರಂತು, ಅಂಥ ಮುಖಾರುನಾಮೆಯ ಮೇಲೆ ಸಂದಾಯ ಮಾಡಿದ ಸುಂಕವನ್ನು 5( ಇ) ಅನುಚ್ಛೇದದಡಿಯಲ್ಲಿನ ಮಾರಾಟದ ಮೇಲೆ 
ಅಥವಾ ಅದೇ ಪಕ್ಷಕಾರರ ನಡುವೆ ಮತ್ತು ಅದೇ ಸ್ವತ್ತಿಗೆ ಸಂಬಂಧಪಟ್ಟಂತೆ ಬರೆದುಕೊಟ್ಟ ಮಾರಾಟದ ಅಥವಾ ಸಂದರ್ಭಾನುಸಾರ ವರ್ಗಾವಣೆಯ 
ಲಿಖಿತದ ಮೇಲೆ ಸಂದಾಯ ಮಾಡಬೇಕಾದ ಸುಂಕದ ಸಂಬಂಧದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು. 

_ XXXXXX 
( ಇಎ) ಡೆವಲಪರ್ ಅಥವಾ ಬಿಲ್ಡರ್‌ ಅಥವಾ ಪ್ರಮೋಟರ್ | ಮುಖಾರುನಾಮೆಯಲ್ಲಿನ ಅಭಿವೃದ್ಧಿಯು ವಸ್ತು ವಿಷಯವಾಗಿರುವ 
ಅಥವಾ ಯಾವುದೇ ಹೆಸರಿನಿಂದ ಕರೆಯಲಾಗಿರಲಿ ಅವನು, ಬಹು | ಸ್ವತ್ತಿನ ಮಾರುಕಟ್ಟೆ ಮೌಲ್ಯ ಅಥವಾ ಪ್ರತಿಫಲ ಇವುಗಳಲ್ಲಿ 
ಘಟಕ ಮನೆ ಅಥವಾ ಕಟ್ಟಡ ಅಥವಾ ಅಪಾರ್ಟ್‌ಮೆಂಟಿನ ಘಟಕ | ಯಾವುದು ಹೆಚ್ಚೇ ಅದರ ಮೇಲೆ, ಗರಿಷ್ಠ ಹದಿನೈದು ಲಕ್ಷ 
ಅಥವಾ ಫ್ಲಾಟ್ ಅಥವಾ ಬಹುಮಹಡಿ ಕಟ್ಟಡದ ಒಂದು ಭಾಗ | ರೂಪಾಯಿಗಳಿಗೆ ಒಳಪಟ್ಟು, ಪ್ರತಿ ನೂರು ರೂಪಾಯಿಗಳು ಅಥವಾ 
ಇವು ಒಳಗೊಂಡಂತೆ, ಸ್ಥಿರ ಆಸ್ತಿಯ ನಿರ್ಮಾಣ ಅಥವಾ | ಅದರ ಭಾಗಕ್ಕೆ ಒಂದು ರೂಪಾಯಿ ” 
ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅಂಥ ನಿರ್ಮಾಣ ಅಥವಾ 
ಅಭಿವೃದ್ಧಿಗಾಗಿ ಅಂಥ ಆಸ್ತಿಯನ್ನು ಅಭಿವೃದ್ಧಿದಾರ ಅಥವಾ ಬಿಲ್ಡರ್‌ 
ಅಥವಾ ಪ್ರಮೋಟರ್ ಅಥವಾ ಯಾವುದೇ ಹೆಸರಿನಿಂದ 
ಕರೆಯಲಾಗಿರಲಿ ಅವನು ಮತ್ತು ಸಂದರ್ಭಾನುಸಾರ ಅಂಥ ಸ್ವತ್ತಿನ 
ಮಾಲೀಕ ಅಥವಾ ಗುತ್ತಿಗೆದಾರನು ಜಂಟಿಯಾಗಿ 
ಹೊಂದಿರತಕ್ಕದ್ದೆಂಬ ಅಥವಾ ಅಂಥ ಆಸ್ತಿಯನ್ನು ಅವರು 
ಜಂಟಿಯಾಗಿ ಮಾರಾಟ ಮಾಡತಕ್ಕದ್ದೆಂದು ಅಥವಾ ಅದರ ಒಂದು 
ಭಾಗವನ್ನು ಜಂಟಿಯಾಗಿ ಹೊಂದಿರತಕ್ಕದ್ದೆಂದು ಮತ್ತು ಅದರ 
ಉಳಿದ ಭಾಗವನ್ನು ಜಂಟಿಯಾಗಿ ಮಾರಾಟ ಮಾಡತಕ್ಕದ್ದೆಂಬ 
ಒಪ್ಪಂದ 


xx 


xx 


xx 


onges 


FDF837 ODZIE, ndondo , JJ2JTE na , 9008 


ವಿಶೇಷ ರಾಜ್ಯ ಪತ್ರಿಕೆ 


ಪರಂತು, ಅಂಥ ಮುಖಾರುನಾಮೆಯ ಮೇಲೆ ಸಂದಾಯ 
ಮಾಡಿದ ಸುಂಕವನ್ನು 5 ( ಇ ) ಅನುಚ್ಛೇದದಡಿಯಲ್ಲಿನ ಮಾರಾಟದ 
ಮೇಲೆ ಅಥವಾ ಅದೇ ಪಕ್ಷಕಾರರ ನಡುವೆ ಮತ್ತು ಅದೇ ಸ್ವತ್ತಿಗೆ 
ಸಂಬಂಧಪಟ್ಟಂತೆ ಬರೆದುಕೊಟ್ಟ ಮಾರಾಟದ ಅಥವಾ 
ಸಂದರ್ಭಾನುಸಾರ ವರ್ಗಾವಣೆಯ ಲಿಖಿತದ ಮೇಲೆ ಸಂದಾಯ 
ಮಾಡಬೇಕಾದ ಸುಂಕದ ಸಂಬಂಧದಲ್ಲಿ ಹೊಂದಾಣಿಕೆ 
ಮಾಡಿಕೊಳ್ಳಬಹುದು. 
XXXX 


xx 


KARNATAKA LEGISLATIVE ASSEMBLY 


FOURTEENTH LEGISLATIVE ASSEMBLY 

THIRD SESSION 


THE KARNATAKA STAMP (AMENDMENT) BILL, 2014 


(L . A . Bill No. 36 of 2014 ) 


A Bill further to amend the Karnataka Stamp Act, 1957 . 

Whereas it is expedient further to amend the Karnataka Stamp Act, 1957 (Karnataka Act 34 of 1957), for the 
purposes hereinafter appearing; 

Be it enacted by the Karnataka State Legislature in the sixty - fifth year of the Republic of India as follows: 
1 . Short title and commencement.- ( 1) This Act may be called the Karnataka Stamp (Amendment) Act, 2014 . 
(2 ) It shall come into force with effect from the first day of March 2014 . 

2 . Amendment of Section 9 .- In the Karnataka Stamp Act, 1957 , (Karnataka Act 34 of 1957) (hereinafter 
referred to as the Principal Act), in section 9 , in sub -section (1 ), in clause (a), 
(i) after the sixth proviso , the following shall be inserted , namely : 

“ Provided also that, the State Government may , in public interest, by notification , reduce or remit 
stamp duty on an instrument, to be specified therein from time to time, executed , 
(a ) by or between the Bangalore Development Authority and the concerned allotee , in connection with 

the allotment of alternate equivalent site , consequent to de- notification of the land in question and 

pursuant to the cancellation of the preceding sale deed which is duly stamped ; and 
(b ) by or between the concerned persons , in connection with the Karnataka Aerospace Policy 2013 - 23 , 

specified in the Government Order No. CI 17 SPI 2012 , dated :06 -02 - 2013 or specified by the State 

Government from time to time. 
(ii) after the seventh proviso , the following shall be inserted , namely : 

“ Provided also that, the State Government may , in public interest by notification reduce or remit stamp 
duty payable on instruments specified in notification No .RD 144 MuNoMu 2003 dated :23 - 04 -2003." 
3 . Amendment of Schedule .- In the schedule to the principal Act, in Article 5 , 
(i) in clause (e), in column (3), for the proviso at the end the following shall be substituted ; namely : 

" provided that the duty paid on power of attorney under Articles 41(e) or 41(eb ), as the case may be , is 
adjustable towards the duty payable on agreement for sale under Article 5 (e) or instrument of sale or transfer , as the case 
may be , executed between the same parties and in respect of the same property ;" 

( ii ) for clause (f), and the entries relating thereto , the following shall be substituted , namely : 


(f) If relating to construction or development of 
immovable property , including a multi unit or 
multi storied house or building or apartment or 
flat, or portion of it , executed by and between 
owner or lessee , as the case may be, and developer, 
having a stipulation , whether express or implied , 
that, in consideration of the owner or lessee 


Two Rupees for every one hundred rupees or 
part thereof, on the Market Value of such 
undivided share or portion of land or 
immovable property , consideration and money 
advanced , if any; or 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0098 


On the Market Value of such share or portion 
of the constructed or developed building or 
immovable property , consideration and money 
advanced, if any ; Whichever is higher: 


conveying or transferring or disposing off , in any 
way , the undivided share or portion of land or 
immovable property ; the developer agrees to convey 
or transfer or dispose off, in any way , the 
proportionate or agreed share or portion of the 
constructed or developed building or immovable 
property to the owner or lessee , as the case may 
be . 


Explanation : 
The term "Developer" includes promoter or builder 
or by whatever name called . 


Provided that, if the proper stamp duty is paid 
under clause (ea ) of the Article 41 on power of 
Attorney , executed by and between the same 
parties and in respect of the same property , 
then the stamp duty payable on the 
corresponding agreement under clause (f) of 
article 5 , shall not exceed rupees two 
hundred ." 


Explanation : The term "money advanced " in 
this Article , means and includes the security 

deposit whether refundable or adjustable . 
( iii) for article 11 , and the entries relating thereto the following shall be substituted , namely: 
" 11. Award ,- that is to say , any decision in writing by 
an arbitrator or umpire, not being an award directing a 
partition , on a reference made otherwise than by an 
order of the Court in the course of a suit. 
(a ) If the property , which is the subject matter of 
award , is immovable property . 

The same duty as the conveyance [under Article 
20 ( 1)] on the market value of the such property , or 

consideration , whichever is higher . 
(b ) If the property, which is the subject matter of 
award , is movable property , 

Where the amount or market value of 
the property , as set forth in the 
award , does not exceed Rupees fifty 3/4 % of the amount or market value. 
lakhs. 
Where the amount or market value of 

Rupees thirty seven thousand five hundred plus 12 
the property exceeds rupees fifty % of the amount or market value exceeding Rupees 
lakhs but does not exceed rupees five fifty lakhs. 
Crores . 

Rupees thirty seven thousand five hundred plus 
(iii) Where the amount or market value of 

two lakhs twenty five thousand plus 14 % of the 
the property exceeds rupees five 

amount or market value exceeding Rupees five 
Crores . 

crores " . 


( iv ) 


In article 24 , 


(a ) against the entries in column 2 , in column 3 the following shall be inserted , namely: 

" One rupee for every one thousand rupees or part thereof on the value of such goods." ; 
(b ) items (i) and (ii) in column 2 shall be omitted ; and 
(c) in column 2 , at the end, the following shall be inserted , namely: 


" Exemption .- Goods imported which are exempted from levy of customs duty by the Government of India ." 
(v) In article 41, 


(a) in clause (e) in column 3, for the proviso , the following shall be substituted , namely : 
" Provided that the duty paid on agreement for sale under Article 5 (e) or instrument of sale or transfer 
as the case may be, is adjustable towards the duty payable on such power of attorney under Article 41 
(e), executed between the same parties and in respect of the same property."; 
(b ) for clause (ea ) and the entries relating thereto , the following shall be substituted , namely : 


0020 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


" (ea) If relating to construction or Two Rupees for every one hundred rupees or 
development of immovable property , including part thereof, on the Market Value of such 
a multi unit or multi storied house or building undivided share or portion of land or 
or apartment or flat, or portion of it , executed immovable property , consideration and money 
by and between owner or lessee , as the case advanced , if any; or 
may be, and developer, having a stipulation , 

On the Market Value of such share or portion 
whether express or implied , that, in 

of the constructed or developed building or 
consideration of the owner or lessee conveying 

immovable property , consideration and money 
or transferring or disposing off, in any way , 

advanced , if any ; whichever is higher . 
the undivided share or portion of land or 
immovable property ; the developer agrees to 
convey or transfer or dispose off , in any way , 

Provided that, if the proper stamp duty is paid 
the proportionate or agreed share or portion of 

under clause (f) of the Article 5 on an 
the constructed or developed building or 

agreement for sale , executed by and between 
immovable property to the owner or lessee , as 

the same parties and in respect of the same 
the case may be. 

property, then the stamp duty payable on the 
corresponding power of attorney under clause 
(ea ) of article 41, shall not exceed rupees two 

hundred ." 
Explanation : 

Explanation : The term "money advanced " in 
The tern " Developer" includes promoter or 

this Article , means and includes the security 
builder or by whatever name called . 

deposit whether refundable or adjustable . 
( c) in clause (eb ) in column 3 , for the proviso , the following shall be substituted , namely : 
" Provided that the duty paid on agreement for sale under Article 5 (e ) or instrument of sale or transfer 
as the case may be is adjustable towards the duty payable on such power of attorney under Article 41 

(eb ), executed between the same parties and in respect ofthe same property ." 
4 . Validation.- Notwithstanding anything contained in section 9 of the principal Act, as existed prior to 
commencement of the Karnataka Stamp (Amendment) Act, 2014 the exemption / remission of stamp duty granted under 
notification No. RD .144 .Munomu .2003 dated 23 -04 - 2003 shall be deemed to have been granted under section 9 , as 
amended by the Karnataka Stamp (Amendment) Act, 2014 . 

STATEMENT OF OBJECTS AND REASONS 
To give effect to the proposals announced in the Budget speech for the year 2014 - 15 , it is considered necessary to 
amend the Karnataka Stamp Act, 1957 (Karnataka Act No . 34 of 1957 ), to provide for the following : 
(1 ) to avoid double taxation by way of stamp duty levy , it is proposed to exempt the stamp duty on 

instrument of sale , executed by or between the Bangalore Development Authority and the concerned 
person , in connection with the allotment of alternate equivalent site to the allotee , consequent to de 
notification of the land in question and pursuant to the cancellation of the preceding sale deed which is 

duly stamped . 
( 2 ) to promote growth in the Aerospace industry , it is proposed to reduce or remit the stamp duty on 

instruments , executed by or between the concerned persons, in connection with the Karnataka 
Aerospace Policy 2013 - 23 . 
to give relief / remedy to the instruments exempted from the stamp duty , as specified in the Notification 
No .RD 144 MuNoMu 2003 dated : 23 -04 - 2003. It is proposed to validate the same. 
to generate more revenue in the form of stamp duty , by way of better tax compliance , it is proposed to 
rationalize the stamp duty on Joint Development Agreement and its consequent power of attorney for 
joint development, by way of reducing the stamp duty from the current 5 % to 2 % . 
to rationalize Stamp Duty on Award relating to movable property , it is proposed to reduce the stamp 
duty on such award from the current 5 % to the rates, ranging from minimum 14 (0 .25 ) percent to 
maximum 3/4 (0 .75 ) percent, as per the recommendation of the Law Commission of Karnataka ( twentieth 

report). 
(6 ) To promote the growth of trade / industry relating to the goods being imported in the State of Karnataka , 

it is proposed to reduce stamp duty on "Delivery order in respect of the goods": from the current 0 . 5 % to 
0 . 1 % and to exempt stamp duty on such goods which are exempted from the levy of customs duty by 
the Government of India . This measure will also generate more revenue in the form of stamp duty by 

way of better tax compliance . 
Hence the Bill. 


onan 


ವಿಶೇಷ ರಾಜ್ಯ ಪತ್ರಿಕೆ 

FOT &37 ODZIE, ndondo , JJOJE na , 9008 

FINANCIAL MEMORANDUM 
There is no extra expenditure involved in the proposed measure . 


V . SRINIVASA PRASAD 
Minister for Revenue 


P . OMPRAKASHA 


Secretary 
Karnataka Legislative Assembly 


XX 


ANNEXURE 
EXTRACT FROM THE KARNATAKA STAMP ACT, 1957 (KARNATAKA ACT 34 OF 1957) 
XX XX 

XX 
SCHEDULE XX 

XX 

XX 
5 . Agreement or its records or Memorandum of an Agreement, - XX 

XX 
Provided that, where a deed of cancellation of earlier agreement is executed by and between the same parties in 
respect of the same property and if proper stamp duty has been paid on such agreement, then the duty on such deed of 
cancellation shall not exceed rupees five hundred . 

XX XX 

XX 
(f) If relating to construction or development of an immovable One Rupee for every one hundred rupees 
property , including a multi- unit house or building or unit of or part thereof, on the market value of the 
apartment or flat or portion of a multi-storied building by a property which is the subject matter of 
developer or builder or promoter or by whatever name called development in the agreement or on 
having a stipulation that, for such construction or development, consideration , whichever is higher , 
the property shall be held jointly by the developer or builder or subject to a maximum of rupees fifteen 
promoter or by whatever name called and the owner or lessee , lakhs. 
as the case may be, of such property , or that it shall be sold 
jointly by them or that a part of it shall be held jointly by them 
and the remaining part thereof shall be sold jointly by them . 

XX 

xx 
11 Award .- that is to say, any decision in writing by an The same duty as a conveyance under 
arbitrator or umpire, not being an award directing a Article 20 (1 ) on the amount or market 
partition , on a reference made otherwise than by an order value of the property (which is the 
of the Court in the course of a suit. 

subject matter of award ), whichever is 
higher . 


xx XX 

XX 
24 . Delivery -order in respect of Goods, that is to say, any instrument 
entitling any person , therein named , or his assignees or the holder thereof 
to the delivery of any goods lying in any dock or port, in any warehouse in 
which goods are stored or deposited on rent or hire , or upon any wharf 
such instrument being signed by or on behalf of the owner of such goods 
upon the sale or transfer of 
the property therein , 

(i) where the value of the goods doe not exceed Rs. 1000 
(ii) where the value of the goods exceeds Rs. 1, 000, thereof Rupees five for every rupees one thousand or part 

thereof 


Deposit of title deeds 


See Agreement relating to Deposit of Title -deeds, Pawn or 
pledge (No. 6). 
Dissolution of partnership ,- See partnership (No . 40 ) 


೧೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


XX 


XX 


XX 
41. Powers of attorney , - 


XX 


XX 


xx 


XX 


Provided that the duty paid on such power of attorney is adjustable towards the duty payable on agreement for 
sale under Article 5 (e ) or instrument of sale or transfer, as the case may be , executed between the same parties and in 
respect of the same property . 

XX XX 

xx 
(ea ) If relating to construction or development of an One Rupee for every one hundred rupees or part 
immovable property , including a multi-unit house or thereof, on the market value of the property which 
building or 

is the subject matter of 
unit of apartment or flat or portion of a multi-storied development in the power of attorney or on 
building by a developer or builder or promoter or by consideration , whichever is higher subject to a 
whatever name called having a stipulation that, for such maximum of rupees fifteen lakhs. 
construction or development, the property shall be held 
jointly by the developer or builder or promoter or by 
whatever name called and the owner or lessee , as the 
case may be , of such property , or that it shall be sold 
jointly by them or that a part of it shall be held jointly by 
them and the remaining part thereof shall be sold jointly 
by them . 
XX 

XX 


XX 


Provided that the duty paid on such power of 
attorney is adjustable towards the duty payable on 
agreement for sale under article 5 ( e) or on 
instrument of sale or transfer, as the case may be, 
executed between the same parties in respect of the 

same property . 
XX 

XX 


XX 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV -A 


ಬೆಂಗಳೂರು, ಬುಧವಾರ, ಫೆಬ್ರವರಿ ೨೬ , ೨೦೧೪ (ಫಾಲ್ಗುಣ ೭, ಶಕ ವರ್ಷ ೧೯೩೫ ) | 
Bangalore , Wednesday , February 26 , 2014 (Phalguna 7 , Shaka Varsha 1935 )|| 


ನಂ . ೧೭೩ 
No. 173 


KARNATAKA LEGISLATIVE ASSEMBLY SECRETARIAT 


NOTIFICATION 


No. KLA / LGA / 39 /LA Bill / 2014 , Bangalore , Dated : 26 - 2 - 2014 
The following Bill was introduced in Legislative Assembly on 26 -2 -2014 

ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೂರನೇ ಅಧಿವೇಶನ 
ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ತಿದ್ದುಪಡಿ) ವಿಧೇಯಕ, 2014 

( 2014ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ – 39 ) 
ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ, 2002ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ, 2002ನ್ನು (2002ರ ಕರ್ನಾಟಕ 
ಅಧಿನಿಯಮ 16) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತದ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು: 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೩೩ 
1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ತಿದ್ದುಪಡಿ) ಅಧಿನಿಯಮ, 2014 ಎಂದು 
ಕರೆಯತಕ್ಕದ್ದು. 

(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2 . 2ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ , 2002ರ ( 2002ರ ಕರ್ನಾಟಕ ಅಧಿನಿಯಮ 16 ) 2ನೇ 
ಪ್ರಕರಣದಲ್ಲಿ , 

(6) ( ಸಿ) ಖಂಡದಲ್ಲಿ, (i) ನೇ ಬಾಬು ಮತ್ತು ಅದಕ್ಕೆ ಸಂಬಂಧಿಸಿದ ವಿವರಣೆಯನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 

(i) ( ಜಿ) ಖಂಡದಲ್ಲಿ, “ ರಾಜ್ಯದ ಸಾರ್ವಜನಿಕ ಲೆಕ್ಕದ ಸಂಬಂಧದಲ್ಲಿ ಇರುವ ದಾಯಿತ್ವಗಳು ” ಎಂಬ ಪದಗಳ ತರುವಾಯ “ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳು ಹಾಗೂ ವಿಶೇಷ ಉದ್ದೇಶ ಘಟಕಗಳು ( ಸ್ಪೆಷಲ್ ಪರ್ಪಸ್ ವೆಹಿಕಲ್) ಮತ್ತು ಇತರ ಅಂಥಹವೇ ಉದ್ಯಮಗಳು 
( ಇಕ್ವವಲಂಟ್ ಇನ್‌ಸ್ಟುಮೆಂಟ್ ) ರಾಜ್ಯ ಆಯವ್ಯಯದಿಂದ ಅಸಲು ಮತ್ತು/ ಅಥವಾ ಬಡ್ಡಿಗಾಗಿ ನೆರವನ್ನು ಪಡೆದು, ಮಾಡಲಾದ ಸಾಲಗಳನ್ನೂ ಇದು 
ಒಳಗೊಳ್ಳುತ್ತದೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ಈ ಮುಂದಿನವುಗಳಿಗಾಗಿ, ಎಂದರೆ: 

( ಎ) ಆರ್ಥಿಕ ಹೊಣೆಗಾರಿಕೆ ಹಾಗೂ ಆಯವ್ಯಯ ನಿರ್ವಹಣೆ ಅಧಿನಿಯಮ , 2003ರ ( ಕೇಂದ್ರ ಅಧಿನಿಯಮ , 39) ಹಾಗೂ ಹಣಕಾಸು 
ಆಯೋಗದ ವರದಿಗಳ ಅನ್ವಯ ಆರ್ಥಿಕ ಕೊರತೆಯನ್ನು ಪರಿಭಾಷಿಸುವುದಕ್ಕಾಗಿ ಅಧಿನಿಯಮದ 2ನೇ ಪ್ರಕರಣದ ( ಸಿ) ಖಂಡದಲ್ಲಿನ (ii) ನೇ ಬಾಬು 
ಹಾಗೂ ಅದರ ಅಡಿಯಲ್ಲಿಯ ವಿವರಣೆಯನ್ನು ಬಿಟ್ಟುಬಿಡುವ ಮೂಲಕ "ಆರ್ಥಿಕ ಕೊರತೆ " ಯನ್ನು ಪುನರ್ ಪರಿಭಾಷಿಸುವುದಕ್ಕಾಗಿ; ಹಾಗೂ 

( ಬಿ) ಋಣಭಾರದ ನೈಜ ಚಿತ್ರಣವನ್ನು ನೀಡಲು ಅಧಿನಿಯಮದ 2ನೇ ಪ್ರಕರಣದ ( ಜಿ) ಖಂಡದಲ್ಲಿನ "ಒಟ್ಟು ದಾಯಿತ್ವಗಳು " ಪದದ 
ಪರಿಭಾಷೆಯಲ್ಲಿ, ರಾಜ್ಯ ಸರ್ಕಾರದ ಆಯವ್ಯಯದಿಂದ ಮರುಸಂದಾಯ ಮಾಡಬೇಕಾಗಿರುವ ಆಯವ್ಯಯದಲ್ಲಿ ಇರದ ಸಾಲಗಳನ್ನು ಸೇರಿಸುವುದಕ್ಕಾಗಿ, 
- ಉಪಬಂಧಗಳನ್ನು ಕಲ್ಪಿಸಲು ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ, 2002ನ್ನು ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 
ಆದ್ದರಿಂದ ಈ ವಿಧೇಯಕ 

ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಸಿದ್ದರಾಮಯ್ಯ 
ಮುಖ್ಯ ಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಪಿ . ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 


ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ 2002ರ (2002ರ ಕರ್ನಾಟಕ ಅಧಿನಿಯಮ 16 ) 

ಉದ್ಧತ ಭಾಗ 

X _ X _ X _ X _ X 
2 . ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು , 


_ X _ X _ X _ X _ X 
( ಸಿ) “ ಆರ್ಥಿಕ ಕೊರತೆ ” ಎಂದರೆ, 
(1) ಒಂದು ಆರ್ಥಿಕ ವರ್ಷದಲ್ಲಿ ರಾಜ್ಯ ಸಂಚಿತ ನಿಧಿಯಿಂದ ಮಾಡಲಾದ ( ಋಣ ಮರು ಸಂದಾಯವನ್ನು ಹೊರತುಪಡಿಸಿ) ಒಟ್ಟು 

ಬಟವಾಡೆಗಳು , ಋಣ ಸ್ವೀಕೃತಿಗಳನ್ನು ಹೊರತುಪಡಿಸಿ ನಿಧಿಯಲ್ಲಿಯ ಒಟ್ಟು ಜಮೆಗಳಿಗಿಂತ ಹೆಚ್ಚಿಗೆಯಾಗಿರುವುದು ; ಅಥವಾ 


ರಾಜ್ಯ ಸಂಚಿತ ನಿಧಿಯಿಂದ ಮಾಡಲಾದ ಒಟ್ಟು ವೆಚ್ಚವು, ( ಸಾಲಗಳು ಸೇರಿದಂತೆ ಆದರೆ, ಋಣ ಮರುಸಂದಾಯವನ್ನು ಹೊರತುಪಡಿಸಿ) 
ತೆರಿಗೆ ಮತ್ತು ತೆರಿಗೆಯೇತರ ಸ್ವೀಕೃತಿಗಳು, ಭಾರತ ಸರ್ಕಾರದಿಂದ ರಾಜ್ಯಕ್ಕೆ ದೊರೆಯುವ ಪ್ರಾಪ್ತಿಗಳು ಮತ್ತು ಇತರ ಅನುದಾನಗಳು ಮತ್ತು 
ಸಾಲಗಳ ಅಗತ್ಯತೆಯನ್ನು ಸೂಚಿಸುವ ಆರ್ಥಿಕ ವರ್ಷದಲ್ಲಿಯ ಋಣಯೇತರ ಬಂಡವಾಳ ಸ್ವೀಕೃತಿಗಳು, ಆರ್ಥಿಕ ವರ್ಷದಲ್ಲಿಯ ರಾಜ್ಯ 
ಸರ್ಕಾರದ ಋಣದ ಒಟ್ಟು ಮರುಸಂದಾಯ ಇವುಗಳಿಗಿಂತ ಹೆಚ್ಚಿಗೆಯಾಗಿರುವುದು; 


ona8 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 
ವಿವರಣೆ :- ಆರ್ಥಿಕ ಕೊರತೆಯನ್ನು ಲೆಕ್ಕಹಾಕುವ ಉದ್ದೇಶಕ್ಕಾಗಿ, ಸಾರ್ವಜನಿಕ ವಲಯ ಉದ್ಯಮಗಳ ಹಾಗೂ ವಿಶೇಷ ಉದ್ದೇಶ ಘಟಕಗಳ 
( ಸ್ಪೆಷಲ್ ಪರ್ಪಸ್ ವೆಹಿಕಲ್) ಮತ್ತು ಇತರ ಅಂಥಹವೇ ವಿಧಾನಗಳ ಮೂಲಕ ಮಾಡಲಾದ ಯಾವ ಸಾಲಗಳ ಮರುಸಂದಾಯದ 
ದಾಯಿತ್ವವು ರಾಜ್ಯ ಸರ್ಕಾರದ್ದಾಗಿದೆಯೋ , ಅವುಗಳನ್ನು ಸರ್ಕಾರದ ಸಾಲಗಳೆಂದು ಪರಿಗಣಿಸಲಾಗುತ್ತದೆ. 


( ಜಿ) “ಒಟ್ಟು ದಾಯಿತ್ವಗಳು ” ಎಂದರೆ, ರಾಜ್ಯದ ಸಂಚಿತ ನಿಧಿಯ ಮತ್ತು ರಾಜ್ಯದ ಸಾರ್ವಜನಿಕ ಲೆಕ್ಕದ ಸಂಬಂಧದಲ್ಲಿ ಇರುವ ದಾಯಿತ್ವಗಳು. 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

THIRD SESSION 


THE KARNATAKA FISCAL RESPONSIBILITY (AMENDMENT) BILL , 2014 

(L . A . Bill No . 39 of 2014 ) 


A Bill further to amend the Karnataka Fiscal responsibility Act, 2002 . 


Whereas it is expedient further to amend the Karnataka Fiscal Responsibility Act, 2002 (Karnataka Act 16 of 
2002 ) for the purposes hereinafter appearing; 


Be it enacted by the Karnataka State Legislature in the Sixty fifth year of the Republic of India as follows : 


1. Short title and commencement.- (1) This Act may be called the Karnataka Fiscal Responsibility 
(Amendment) Act, 2014 . 


(2 ) It shall come into force at once . 


2 . Amendment of section 2 .- In the Karnataka Fiscal Responsibility Act, 2002 (Karnataka Act 16 of 2002), in 
section 2 , 


(i) in clause (c), item ( ii) and explanation there under shall be omitted ; and 


( ii) in clause (g), after the words " the public account of the State", the words " and shall also 
include borrowings by the Public Sector Undertakings and the Special Purpose Vehicles and other 
equivalent instruments where the principal and / or interest are to be serviced out of the State Budget." 
shall be inserted . 


STATEMENT OF OBJECTS AND REASONS 


It is considered necessary to amend the Karnataka Fiscal Responsibility Act, 2002 to provide for, 

(a ) redefinition of " Fiscal Deficit " by omitting Item (ii ) and the explanation thereunder in clause (c) of section 2 

of the Act to bring it on the lines of the Fiscal Responsibility and Budget Management Act, 2003 (Central 
Act 39 of 2003) and also with the Finance Commission s reports; and 
inclusion of the Off Budget Borrowings that are to be repaid from the State Government s budget in the 
definition of the term " Total Liabilities" in clause (g) of the section 2 of the Act to provide true picture of 

sustainability of debt. 
Hence the Bill . 

FINANCIAL MEMORANDUM 
There is no extra expenditure involved in the proposed legislative measure . 


SIDDARAMAIAH 
Chief Minister and 
Minister for Finance 


P . OMPRAKASHA 

Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 


೧೧೩೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ANNEXURE 


Extract from the Karnataka FiscalResponsibility Act , 2002 (Karnataka Act No . 16 of 2002 ) 


XX 


xx 


XX 


2. Definitions.- XX X X 
(c) “ Fiscal Deficit ” means the excess of - 


(i) total disbursements from the Consolidated Fund of the State (excluding repayment of debt) over total receipts 

into the Fund excluding the debt receipts during a financial year ; or 


( ii) total expenditure from the Consolidated Fund of the State ( including loans but excluding repayment of debt) 

over own tax and non - tax revenue receipts , devolution and other grants from Government of India to the 
State , and non -debt capital receipts during a financial year which represents the borrowing requirements, 

net of repayment of debt, of the State Government during the financial year; 

Explanation : For the purpose of calculation of fiscal deficit, borrowings by Public Sector Undertakings and 
Special Purpose Vehicles and other equivalent instruments where liability for repayment is on the State Government are to 
be treated as borrowings of the Government. 


XX 


XX 


xx 


(g) “ Total Liabilities” means the liabilities under the Consolidated Fund of the State and the public account of the 


State . 


XX 


XX 


XX 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A || 
Part - IV - A || 


ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ (ಫಾಲ್ಗುಣ ೯, ಶಕ ವರ್ಷ ೧೯೩೫ ) | 
Bangalore, Friday , February 28 , 2014 (Phalguna 9 , Shaka Varsha 1935 ) 

ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 


ನಂ . ೧೭೪ 
No. 174 


ಅಧಿಸೂಚನೆ 
ಸಂಖ್ಯೆ: ವಿಸಸ/ ಶಾರಶಾ / 880 / ವಿಸಅಕ / 2013 , ಬೆಂಗಳೂರು, ದಿನಾಂಕ: 26 - 02 - 2014 
ಬುಧವಾರ, ದಿನಾಂಕ 22ನೇ ಜನವರಿ, 2014 ರಂದು ಪ್ರಾರಂಭವಾದ ಹದಿನಾಲ್ಕನೇ ವಿಧಾನಸಭೆಯ ಮೂರನೇ ಅಧಿವೇಶನವನ್ನು ಬುಧವಾರ 
ದಿನಾಂಕ: 26. 02 .2014 ರಂದು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ. 


ಪಿ . ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLAS / LGA / 880 / LASS / 2013, Bangalore, Dated: 26 - 02- 2014 


The Meeting of the Third Session of the Fourteenth Legislative Assembly , which commenced on Wednesday , the 
22nd January , 2014 is adjourned sine -die on Wednesday , the 26th February , 2014 . 


P . OMPRAKASHA 

Secretary 
Karnataka Legislative Assembly 


0022 


ವಿಶೇಷ ರಾಜ್ಯ ಪತ್ರಿಕೆ 


FOT &37 ODZIE, ndondo , JJ2Jer na , 9008 

ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV -A 


Do . 0281 
No . 175 


ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ (ಫಾಲ್ಗುಣ ೯ , ಶಕ ವರ್ಷ ೧೯೩೫ ) 
Bangalore , Friday , February 28 , 2014 (Phalguna 9, Shaka Varsha 1935 ) 

FINANCE SECRETARIAT 

NOTIFICATION - I 
No. FD 21 CSL 2014 , Bangalore , Dated : 28 - 02 - 2014 


In exercise of the powers conferred by sub - section (1) of section 5 of the Karnataka Value Added Tax Act, 2003 
(Karnataka Act 32 of 2004 ), the Government of Karnataka hereby exempts with effect from the first day of April, 2014 and 
up to thirty first day of March , 2015 , the tax payable by a dealer under the said Act on the sale of the following goods, 
namely , 

(1) Paddy and rice . 
(2) Wheat. 
( 3 ) Pulses. 
(4 ) Flour and soji of rice and wheat. 
(5 ) Maida of wheat. 


By Order and in the name of the Governor of Karnataka , 


D .R . SHASHIDHAR 
Under Secretary to Government 

Finance Department (C . T .- 1) 


NOTIFICATION - II 
No . FD 21 CSL 2014 , Bangalore , Dated : 28 -02 -2014 


In exercise of the powers conferred by sub - section ( 1) of Section 5 of the Karnataka Value Added Tax Act , 2003 
(Karnataka Act 32 of 2004 ), the Government of Karnataka hereby exempts with effect from the first day of March , 2014 , 
the tax payable under the said Act on sale of liquor including beer, fenny, liqueur, and wine by a dealer who is not a 
person holding licence in Form , 
(i) CL - 9 for vending in the Bruhat Bangalore Mahanagara Palike area , City Municipal Corporation areas, 

City Municipal Council areas and Town Municipal Council or Town Panchayat areas issued under 

Karnataka Excise (Sale of Indian and Foreign Liquors) Rules , 1968 ; or 
( ii) CL -4 or CL -6A or CL - 7 issued under Karnataka Excise (Sale of Indian and Foreign Liquor) Rules , 1968. 


By Order and in the name of the Governor of Karnataka , 


D .R . SHASHIDHAR 
Under Secretary to Government 
Finance Department (C . T .- 1 ) 


NOTIFICATION - III 
No. FD 21 CSL 2014 , Bangalore, Dated : 28 -02 - 2014 


In exercise of the powers conferred by sub - section (3 ) of section 4 of the Karnataka Value Added Tax Act, 2003 
(Karnataka Act 32 of 2004 ), the Government of Karnataka hereby reduces with effect from the first day of March , 2014 , the 
tax payable by a dealer under the said Act to five and one half percent on the sale of scented , sweetened and crushed 
arecanut but excluding arecanut mixed with panmasala and also excluding other arecanut mixture containing all or any 
among copra , saunf, tobacco , lime, kaththa, dates , sesame and sugar confectionery . 

By Order and in the name of the Governor of Karnataka , 


D . R . SHASHIDHAR 
Under Secretary to Government 

Finance Department (C . T .- 1 ) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ona2 
NOTIFICATION - IV 

No . FD 21 CSL 2014 , Bangalore , Dated : 28 -02 -2014 
In exercise of the powers conferred by sub - section (3) of Section 11A of the Karnataka Tax on Entry of Goods Act, 
1979 (Karnataka Act 27 of 1979), the Government of Karnataka hereby exempts with effect from the first day of March , 
2014 , the tax payable by a dealer under the said Act, on ethyl alcohol brought into a local area for mixing with petrol. 


By Order and in the name of the Governor of Karnataka , 


D .R . SHASHIDHAR 
Under Secretary to Government 
Finance Department ( C . T .- 1 ) 


NOTIFICATION - V 


No . FD 21 CSL 2014 , Bangalore , Dated : 28 -02 -2014 


In exercise of the powers conferred by sub -section ( 1) of section 8A of the Karnataka Sales Tax Act, 1957 (Karnataka 
Act 25 of 1957 ) the Government of Karnataka hereby exempts with effect from the first day of April , 2014 upto the thirty 
first day of March , 2015 the tax payable by dealer under section 5 of the said Act, on the sale of diesel not exceeding one 
lakh and fifty thousand ( 1 ,50, 000 ) kilo litres , for supply to fishermen for use in fishing activities as per the indents issued 
on a monthly basis by the Director of Fisheries , Government ofKarnataka, during this period so as to however not exceed 
one lakh and fifty thousand kilo liters . 


By Order and in the name of the Governor of Karnataka , 


D . R . SHASHIDHAR 
Under Secretary to Government 

Finance Department (C . T . - 1) 


20 - IV -A 
Part - IV -A 


ವಿಶೇಷ ರಾಜ್ಯ ಪತ್ರಿಕೆ 
3odelado,swd, zego ges , 9008 ( DOVEO F , 07 DE OF 28 ) 
Bangalore, Friday , February 28 , 2014 ( Phalguna 9 , Shaka Varsha 1935 ) 

FINANCE SECRETARIAT 


30. 024 
No . 176 


NOTIFICATION - I 


No . FD 03 PES 2014 , Bangalore , Dated : 28 -02 -2014 


Whereas the draft of the following rules further to amend the Karnataka Excise 
(Excise Duties and Fees) Rules , 1968, was published as required by sub - section (1) of section 71 of the Karnataka Excise 
Act , 1965 (Karnataka Act 21 of 1966 ) in Notification - I No. FD 03 PES 2014 dated : 22 - 02 - 2014 in Part-IV - A of the 
Karnataka Gazette (Extra Ordinary ) No. 144 dated 22 - 02 - 2014 inviting objections and suggestions from all persons likely to 
be affected thereby within seven days from the date of its publication in the Official Gazette . 

And whereas the said Gazette was made available to the public on 22nd February 2014 . 

And whereas , no objections and suggestions have been received in respect of the said draft by the State 
Government. 

Now , therefore , in exercise of the powers conferred by Section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following rules , namely : 

RULES 
1 . Title and commencement.- ( 1) These rules may be called the Karnataka Excise (Excise Duties and Fees) 
(Amendment) Rules, 2014 . 

(2 ) They shall come into force with effect from the 1st day of March 2014 . 
2 . Amendment of schedule D .- In Schedule - D to the Karnataka Excise (Excise Duties and Fees) Rules, 1968 , 
(i) for serial number II and the entries relating thereto the following shall be substituted , namely : 


onaos 


FOT &37 ODZIE, ndondo , JJOJE na , 9008 


ವಿಶೇಷ ರಾಜ್ಯ ಪತ್ರಿಕೆ 


From 


To 


Beer 
(Bottled ) 


( 1) Manufactured in Karnataka (1) Manufactured in Karnataka , 
and when issued to a (i) when issued to a licensee 
Distributor Licensee under the 

holding Military Canteen 
Karnataka Excise (Sale of 

Licence , Military Canteen Stores 
Indian and Foreign Liquors) 

Bonded Warehouse Licence or 
Rules, 1968 , for the purpose of 

Border Security Force or Para 
sale within Karnataka but | Military Forces Licences; or 
excluding the liquor issued to a 

(ii ) when issued for export to 
licensee holding Military 

licensees outside Karnataka but 
canteen licence, Military 

within India by way of sale or 
canteen stores Bonded 

stock transfer ; 
Warehouse Licence or Border 

Or 
Security Force or Para -military 
Forces Licenses ; 
Or 

(2 ) Manufactured in other States 
(2 ) Manufactured in other 

in India and when imported into 

Karnataka by a Licensee holding 
States in India and imported 

the Military Cantee Stores 
into Karnataka State by a 

Bonded Warehouse licence . 
Distributor Licensee . 


Rs. Ps. 


Rs . 


Ps . 


Rs. 


Ps . 


Rs. 


Ps . 


135 % of Declared Price 


2 - 00 


125 -00 ( in | Above 
case of 330 
mlbottles) 


Rs 140 - 00 


Above 


135 % of Declared Price 


2 -00 


By Order and in the name of the Governor of Karnataka , 


M . N . BANOLLI 
Under Secretary to Government (In - charge) 

Finance Department (Excise ) 


NOTIFICATION - II 


No . FD 03 PES 2014 , Bangalore, Dated : 28 - 02 - 2014 
Whereas the draft of the following rules further to amend the Karnataka Excise (Distillery and Warehouse) Rules, 
1967, was published as required by sub - section ( 1) of section 71 of the Karnataka Excise Act, 1965 (Karnataka Act 21 of 
1966 ) in Notification - II No. FD 03 PES 2014 dated 22 - 02 -2014 in Part- IV - A of the Karnataka Gazette (Extra Ordinary ) 
No . 144 dated 22 -02 - 2014 inviting objections and suggestions from all persons likely to be affected thereby within seven 
days from the date of its publication in the Official Gazette . 


And whereas the said Gazette wasmade available to the public on 22nd February 2014 . 

And whereas objections and suggestions received in respect of the said draft have been considered by the State 
Government. 


Now , therefore, in exercise of the powers conferred by Section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following rules , namely : 


RULES 


1. Title and commencement.- ( 1) These rules may be called the Karnataka Excise (Distillery and Warehouse) 
( Amendment) Rules , 2014 . 


(2 ) They shall come into force with effect from the 1st day of July 2014 . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0025 


2 . Amendment of rule 7 .- In rule 7 of the Karnataka Excise (Distillery and Warehouse ) Rules, 1967, in sub - rule 


(1), 


(i) in item (i), for the words "rupees twenty two lakhs fifty thousand" the words " rupees thirty three lakhs seventy 
five thousand " shall be substituted 


(ii) in item (v), for the words "rupees thirty lakhs " the words " rupees forty five lakhs" shall be substituted . 


By Order and in the name of the Governor of Karnataka , 


M . N . BANOLLI 
Under Secretary to Government ( In - charge) 

Finance Department (Excise ) 


NOTIFICATION - III 
No . FD 03 PES 2014 , Bangalore, Dated : 28 -02 - 2014 


Whereas the draft of the following rules further to amend the Karnataka Excise (Brewery) Rules , 1967, was 
published as required by sub - section ( 1) of section 71 of the Karnataka Excise Act, 1965 (Karnataka Act 21 of 1966 ) in 
Notification - III No. FD 03 PES 2014 dated 22 -02 - 2014 in Part- IV - A of the Karnataka Gazette (Extra Ordinary ) No . 144 
dated 22-02 - 2014 inviting objections and suggestions from all persons likely to be affected thereby within seven days from 
the date of its publication in the Official Gazette . 

And whereas the said Gazette wasmade available to the public on 22nd February 2014 . 

And whereas objections and suggestions received in respect of the said draft have been considered by the State 
Government. 

Now , therefore , in exercise of the powers conferred by Section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following rules , namely : 


RULES 


1 . Title and commencement.- ( 1 ) These rules may be called the Karnataka Excise (Brewery ) (Amendment) 
Rules , 2014 . 

(2 ) They shall come into force with effect from the 1st day of July 2014 . 

2 . Amendment of rule 5 .- In rule 5 of the said rules , for the words "rupees eighteen lakhs" the words " rupees 
twenty seven lakhs" shall be substituted . 


By Order and in the name of the Governor of Karnataka , 


M . N . BANOLLI 
Under Secretary to Government (In - charge) 

Finance Department (Excise ) 


NOTIFICATION - IV 
No. FD 03 PES 2014 , Bangalore , Dated : 28 -02 - 2014 


Whereas the draft of the following rules further to amend the Karnataka Excise (Sale of Indian and Foreign 
Liquors) Rules , 1968 , was published as required by sub -section (1) of section 71 of the Karnataka Excise Act, 1965 
(Karnataka Act 21 of 1966 ) in Notification -IV No . FD 03 PES 2014 dated 22 -02 -2014 in Part- IV - A of the Karnataka Gazette 
(Extra Ordinary) No. 144 dated 22 -02 -2014 inviting objections and suggestions from all persons likely to be affected 
thereby within seven days from the date of its publication in the OfficialGazette . 

And whereas the said Gazette wasmade available to the public on 22nd February 2014 . 

And whereas , no objections and suggestions have been received in respect of the said draft by the State 
Government. 

Now , therefore , in exercise of the powers conferred by Section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following rules, namely : 

RULES 
1 . Title and commencement.- (1) These rules may be called the Karnataka Excise (Sale of Indian and Foreign 
Liquors ) (Amendment) Rules , 2014 . 

(2) They shall come into force with effect from the 1st day of July 2014 . 


0080 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


2 . Amendment of rule 8 . - In the Karnataka Excise (Sale of Indian & Foreign Liquors ) Rules , 1968 in rule 8 , in 
sub -rule (1), for item ( 15 ) and the entries relating thereto , the following shall be substituted , namely : 
" 15 . Retail Shop Licence issued to 

Rs. 3,00, 000 per year " 


Government Companies 


By Order and in the name of the Governor of Karnataka , 


M .N . BANOLLI 
Under Secretary to Government (In - charge ) 

Finance Department (Excise ) 


NOTIFICATION - V 


No . FD 03 PES 2014 , Bangalore , Dated : 28 -02 -2014 


Whereas the draft of the following rules further to amend the Karnataka Excise Licences (General Conditions) 
Rules, 1967 , was published as required by sub - section ( 1) of section 71 of the Karnataka Excise Act, 1965 (Karnataka Act 
21 of 1966) in Notification - V No . FD 03 PES 2014 dated 22 -02 - 2014 in Part- IV - A of the Karnataka Gazette (Extra 
Ordinary ) No . 144 dated 22 -02 - 2014 inviting objections and suggestions from all persons likely to be affected thereby 
within seven days from the date of its publication in the OfficialGazette . 

And whereas the said Gazette wasmade available to the public on 22nd February 2014 . 

And whereas, no objections and suggestions have been received in respect of the said draft by the State 
Government. 

Now , therefore, in exercise of the powers conferred by Section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following rules, namely : 

RULES 
1 . Title and commencement.- ( 1) These rules may be called the Karnataka Excise Licences (General Conditions) 
(Amendment) Rules, 2014 . 

(2 ) They shall come into force with effect from the 1st day of July 2014 . 

2 . Amendment of rule 23.- In rule 23 of the Karnataka Excise Licences (General Conditions) Rules, 1967 for the 
words " twenty -five percent" the words "fifty percent" shall be substituted . 


By Order and in the name of the Governor of Karnataka , 


M . N . BANOLLI 
Under Secretary to Government (In - charge ) 

Finance Department (Excise) 


ವಿಶೇಷ ರಾಜ್ಯ ಪತ್ರಿಕೆ 
20 - IV -A odsado, so wod , ges, 9008 ( eva , 38 DE 06220) Jo. 022 
Part - IV -A Bangalore , Friday , February 28 , 2014 ( Phalguna 9 , Shaka Varsha 1935 ) No . 177 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
2008 : Jon ,JD3 6 JOIT 2014 , 2301 SAD , andot: 28 .02.2014 
The Karnataka Agricultural Produce Marketing (Regulation and Development) (Amendment) Bill, 2014 , 20140 
ಫೆಬ್ರವರಿ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರ ಒಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ : 20 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

KARNATAKA ACT NO 20 OF 2014 
(First Published in the Karnataka Gazette Extra -ordinary on the Twenty -eighth day of February , 2014 ) 

THE KARNATAKA AGRICULTURAL PRODUCE MARKETING 
(REGULATION AND DEVELOPMENT) ( AMENDMENT) ACT , 2014 

(Received the assent of the Governor on the Twenty - eighth day of February, 2014 ) 
An Act further to amend the Karnataka Agricultural Produce Marketing (Regulation and Development) Act, 1966 ; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೪೧ 


Whereas, it is expedient further to amend the Karnataka Agricultural Produce Marketing (Regulation and 
Development) Act, 1966 (Karnataka Act 27 of 1966) for the purposes hereinafter appearing; 

Be it enacted by the Karnataka State Legislature in the sixty - fifth year of the Republic of India , as follows: 

1 . Title and commencement.- (1) This Act may be called the Karnataka Agricultural Produce Marketing 
(Regulation and Development) (Amendment) Act, 2014 . 

(2 ) It shall come into force at once . 

2 . Amendment of section 63 .- In the Karnataka Agricultural Produce Marketing (Regulation and Development) 
Act, 1966 (Karnataka Act 27 of 1966 ), in section 63, in sub -section ( 2 ) after clause (ii), the following shall be inserted, 
namely : 

" iia ) provide facilities such as clearly demarcated adequate space commensurate with demand for direct 
sale by the producers to consumers for domestic consumption and not for subsequent sale or processing 
in such manner on such terms, asmay be prescribed .” 


By Order and in the name of the Governor of Karnataka, 


S . B . GUNJIGAVI 

Secretary to Government 
Departmentof Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಶುಕ್ರವಾರ , ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) || ನಂ . ೧೭೮ 
Part - IV - A Bangalore , Friday , February 28 , 2014 ( Phalguna 9 , Shaka Varsha 1935 ) No. 178 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 08 ಶಾಸನ 2014 , ಬೆಂಗಳೂರು, ದಿನಾಂಕ: 28 .02 .2014 
ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ತಿದ್ದುಪಡಿ) ವಿಧೇಯಕ, 2014ಕ್ಕೆ 2014ರ ಫೆಬ್ರವರಿ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರ 
ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ :17 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 

2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 17 
(2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

- ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ತಿದ್ದುಪಡಿ) ಅಧಿನಿಯಮ , 2014 
( 2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ, 2002ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ , 2002ನ್ನು (2002ರ ಕರ್ನಾಟಕ 
ಅಧಿನಿಯಮ 16) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತದ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು: 


1 . ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ. - (1) ಈ ಅಧಿನಿಯಮವನ್ನು ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ( ತಿದ್ದುಪಡಿ) ಅಧಿನಿಯಮ , 2014 ಎಂದು 
ಕರೆಯತಕ್ಕದ್ದು. 


( 2 ) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು . 


೧೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


2. 2ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ , 2002ರ ( 2002ರ ಕರ್ನಾಟಕ ಅಧಿನಿಯಮ 16 ) 2ನೇ 
ಪ್ರಕರಣದಲ್ಲಿ, 

(1) (ಸಿ) ಖಂಡದಲ್ಲಿ, (i) ನೇ ಬಾಬು ಮತ್ತು ಅದಕ್ಕೆ ಸಂಬಂಧಿಸಿದ ವಿವರಣೆಯನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 

(i) ( ಜಿ) ಖಂಡದಲ್ಲಿ, “ರಾಜ್ಯದ ಸಾರ್ವಜನಿಕ ಲೆಕ್ಕದ ಸಂಬಂಧದಲ್ಲಿ ಇರುವ ದಾಯಿತ್ವಗಳು ” ಎಂಬ ಪದಗಳ ತರುವಾಯ “ ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳು ಹಾಗೂ ವಿಶೇಷ ಉದ್ದೇಶ ಘಟಕಗಳು (ಸ್ಪೆಷಲ್ ಪರ್ಪಸ್ ವೆಹಿಕಲ್) ಮತ್ತು ಇತರ ಅಂಥಹವೇ ಉದ್ಯಮಗಳು 
(ಇವಲಂಟ್ ಇನ್‌ಸ್ಟುಮೆಂಟ್ಸ್) ರಾಜ್ಯ ಆಯವ್ಯಯದಿಂದ ಅಸಲು ಮತ್ತು/ ಅಥವಾ ಬಡ್ಡಿಗಾಗಿ ನೆರವನ್ನು ಪಡೆದು, ಮಾಡಲಾದ ಸಾಲಗಳನ್ನೂ ಇದು 
ಒಳಗೊಳ್ಳುತ್ತದೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್ . ಬಿ . ಗುಂಜಿಗಾವಿ 

ಸರ್ಕಾರದ ಕಾರ್ಯದರ್ಶಿ 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) | ನಂ . ೧೭೯ 
Part - IV - A | Bangalore , Friday , February 28 , 2014 ( Phalguna 9 , Shaka Varsha 1935 ) No. 179 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 


ಇ 10 ಶಾಸನ 2014 , ಬೆಂಗಳೂರು, ದಿನಾಂಕ: 28. 02 .2014 


ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕ, 2014ಕ್ಕೆ 2014ರ ಫೆಬವರಿ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರ 
ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:13 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 13 
(2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಕರ್ನಾಟಕ ಧನವಿನಿಯೋಗ(ಲೇಖಾನುದಾನ) ಅಧಿನಿಯಮ, 2014 


( 2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 
2014 - 15ನೇ ಹಣಕಾಸು ಭಾಗ ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಮೊತ್ತ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ಅಧಿನಿಯಮ . 

2014 - 15ನೇ ಹಣಕಾಸು ಭಾಗ ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 

ಇದು ಭಾರತ ಗಣರಾಜ್ಯದ ಅರವತ್ತೈದನೇ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮವಾಗಲಿ . 


1. ಸಂಕ್ಷಿಪ್ತ ಹೆಸರು : ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2014 ಎಂದು ಕರೆಯತಕ್ಕದ್ದು. 

2 . ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ: 2014 - 15ನೇ ಹಣಕಾಸು ಭಾಗ ವರ್ಷಕ್ಕಾಗಿ 4719524 .34 ಲಕ್ಷ ರೂಪಾಯಿಗಳ ನೀಡಿಕೆ: 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟ ಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2014 -15ನೇ ಹಣಕಾಸು ಭಾಗ ವರ್ಷದಲ್ಲಿ ಸಂದಾಯ ಮಾಡುವಾಗ 
ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ನಲವತ್ತೇಳು ಸಾವಿರದ ಒಂದು 
ನೂರ ತೊಂಭತ್ತೈದು ಕೋಟಿ ಇಪ್ಪತ್ತನಾಲ್ಕು ಲಕ್ಷದ ಮೂವತ್ತನಾಲ್ಕು ಸಾವಿರ ರೂಪಾಯಿಗಳಿಗೆ ಮೀರದಷ್ಟು ಮೊಬಲಗನ್ನು ಮಾತ್ರ ಕರ್ನಾಟಕ ರಾಜ್ಯ ಸಂಚಿತ 
ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು. 

3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೪೩ 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


(ಕೆ. ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಬೇಡಿಕೆ 


ಸೇವೆಗಳು ಮತ್ತು ಉದ್ದೇಶಗಳು 


ವಿಧಾನಸಭೆಯಿಂದ ಸಂಚಿತ ನಿಧಿಯಿಂದ 
ಪುರಸ್ಕೃತವಾದುದನ್ನು ಪಚ್ಛತವಾದುದನ್ನು 


ಒಟ್ಟು 


ಸಂಖ್ಯೆ 


ಕೃಷಿ ಮತ್ತು ತೋಟಗಾರಿಕೆ 


9.33 


1, 77, 258.47 


1,77,249.14 

2 , 633 .16 


2 ,633 .16 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


58 ,460 .18 


58,463. 65 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 


7 ,480 . 54 


7 ,480.54 
4,10,109.02 


03 


| ಆರ್ಥಿಕ 


4 ,10, 099 .35 


೨.67 


598. 94 


598.94 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 


ರಾಜಸ್ವ 


34 . 719 .39 


5 ,981.18 


40, 700.57 


ಬಂಡವಾಳ 


15 , 298 . 48 


15 ,298 . 48 


05 


ಒಳಾಡಳಿತ ಮತ್ತು ಸಾರಿಗೆ 


ರಾಜಸ್ವ 


1,61,862 .18 


ಬಂಡವಾಳ 


8 ,873 .18 


06 ] ಮೂಲಭೂತ ಸೌಕರ್ಯ ಅಭಿವೃದ್ದಿ 


ರಾಜಸ್ವ 


1, 61,862.18 

8,873.18 

283 .97 
20 ,957 .93 
2 ,55 ,200.50 


ಬಂಡವಾಳ 


283 .97 
20,957 .93 
2,55, 680.45 


ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ 


479 . 95 


ರಾಜ್ 


56,316 .53 


56 ,316 .53 


40,901.15 


15 ,004.17 


55 ,905 .32 


ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ 


416 .63 


416 . 63 


20,584 .63 


20,584.63 
1,625 .84 


ಸಹಕಾರ 


1 , 625 .84 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವಿ 
ಬಂಡವಾಳ 

ರಾಜಸ್ವ 
ಬಂಡವಾಳ 


1, 62 ,311. 89 


ಸಮಾಜ ಕಲ್ಯಾಣ 


1,62 ,311.89 

53 ,511. 02 
119 ,052 . 76 


53 ,511 .02 


1,19, 052.76 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


3 , 288.00 


3 ,288.00 


11 ,279. 32 


11, 279 .32 


9 , 818 . 94 


9 , 818 .94 


ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ 
ಸೇವೆಗಳು 


1 ,49 ,001. 15 


1 ,49,002 .82 


ಆಹಾರ ಮತ್ತು ನಾಗರಿಕ ಸರಬರಾಜು 


126. 65 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 


1, 039 .90 


1,39,693 .55 


ಕಂದಾಯ 


126.65 
1,38 ,653. 65 

3 ,380 .33 
6, 216 .00 
466. 62 


3,380 .33 


ಮಾಹಿತಿ ತಂತ್ರಜ್ಞಾನ 


6 ,216. 00 
466 .62 


ಬಂಡವಾಳ 


೧೧೪೪ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಅನುಸೂಚಿ 
(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


( ಕೆ. ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಸೇವೆಗಳು ಮತ್ತು ಉದ್ದೇಶಗಳು 


ఒట్టు 


ಬೇಡಿಕೆ 
ಸಂಖ್ಯೆ 


ವಿಧಾನಸಭೆಯಿಂದ | ಸಂಚಿತ ನಿಧಿಯಿಂದ 
ಪುರಸ್ಕೃತವಾದುದನ್ನು | ಪಚ್ಛತವಾದುದನ್ನು 


16 


ವಸತಿ 


79 , 668. 87 


79 , 668. 87 


2 ,217.44 


2 , 217 .44 


17 


| ಶಿಕ್ಷಣ 


6 ,87 ,540. 25 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 


6,87 ,540 .25 

22 ,542 .91 


22 ,542 . 91 


( ವಾಣಿಜ್ಯ ಮತ್ತು ಕೈಗಾರಿಕೆ 


22,831. 06 


22,831. 06 


9 ,672 .44 


9 ,672 .44 


19 


ನಗರಾಭಿವೃದ್ಧಿ 


2 ,58 ,324,59 


2 ,58 ,324,59 


ಬಂಡವಾಳ 


41,482 .85 


41,482.85 
86,320. 05 


20 ಲೋಕೋಪಯೋಗಿ 


86 ,320. 05 


1 ,34 ,791.49 


1,34,791.49 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 


21 


ಜಲಸಂಪನ್ಮೂಲ 


44,601.03 


44 ,601 . 03 


2 , 67 , 008 .58 


2 ,67,008.58 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


1,83,416. 47 


1,83, 416.47 

17,314.19 


17,314 .19 


23 


ಕಾರ್ಮಿಕ 


24,726. 60 


24 ,726.60 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 


1 ,109 . 89 


1,109 .89 


NNN 


24 


ಇಂಧನ 


2 , 24 ,584 . 65 


2 ,24,684 . 65 


30 , 066 . 66 


30,066. 66 


ಕನ್ನಡ ಮತ್ತು ಸಂಸ್ಕೃತಿ 


9 , 614 .90 


9 ,614 .90 


201. 65 


201.65 


26 [ ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 


5 , 845 .93 


5 , 845 . 93 


ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 
ಬಂಡವಾಳ 

ರಾಜಸ್ವ 


20 ,464 . 62 


20 ,464 . 62 


27 | ಕಾನೂನು 


20,879.83 


20,879.83 


333.30 


333 .30 


5 ,279.58 


5, 375.13 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ 
ರಚನೆ 
ಋಣ ಮೇಲುಸ್ತುವಾರಿ 


ರಾಜಸ್ತ್ರ 


3 ,39 ,966.00 


3 , 39 ,966. 00 


ಬಂಡವಾಳ 


2 , 25 ,325 .57 


2, 25 ,325 .57 


ಜುಮಾ 


4,131 ,507 . 88 


588 , 016.46 


4 ,719 , 524 .34 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ . ಗುಂಜಿಗಾವಿ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

00938 
ವಿಶೇಷ ರಾಜ್ಯ ಪತ್ರಿಕೆ 
20 - IV - A ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) 3o. neso 
Part - IV -A Bangalore , Friday , February 28 , 2014 (Phalguna 9, Shaka Varsha 1935 ) No . 180 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
7038: Tompa 11 JDIH 2014, 2007 : do , andot: 28. 02. 2014 
The Karnataka Taxation Laws (Amendment) Bill, 20147 20140 E JO 30718 zu 3083 Je @ JOFTODO OD DOO 
ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 14 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 

KARNATAKA ACT NO 14 OF 2014 


(First Published in the Karnataka Gazette Extra -ordinary on the Twenty eighth day of February , 2014 ) 


THE KARNATAKA TAXATION LAWS (AMENDMENT) ACT, 2014 


(Received the assent of the Governor on the Twenty eighth day of February , 2014 ) 


An Act further to amend certain taxation laws in force in the State of Karnataka . 


Whereas it is expedient further to amend certain taxation laws for the purposes hereinafter appearing ; 
Be it enacted by the Karnataka State Legislature in the Sixty fifth year of the Republic of India , as follows. 

1 . Short title and commencement .- (1 ) This Act may be called the Karnataka Taxation Laws (Amendment) Act, 
2014 . 

(2 ) Section 1 and 2 shall come into force with effect from First day of March 2014 and Section 3 shall come into 
force with effect from First day of April 2014 . 

2 . Amendment of Karnataka Act 22 of 1979 .- In the Karnataka Tax on Luxuries Act, 1979 (Karnataka Act 22 
of 1979), in section 3 , in sub -section (1), in the table , in the entries relating to serial number 1 , for the words “ five hundred 
rupees” , the words “ seven hundred and fifty rupees” shall be substituted . 

3 . Amendment of Karnataka Act 27 of 1979 .- In the Karnataka Tax on Entry ofGoods Act, 1979 (Karnataka 
Act 27 of 1979 ), 

( 1) for section 5 , the following shall be substituted , namely : 

“ 5 . Returns.- ( 1) Subject to sub - sections (2 ) to (4 ), every registered dealer , and every dealer who is liable to get 
himself registered under this Act, shall furnish a return to the assessing authority in such form and manner , including 
electronic methods, and shall pay the tax due on such return within twenty days or fifteen days after the end of the 
preceding month or any other tax period as may be prescribed : 

Provided that the specified class of dealers as may be notified by the Commissioner shall furnish particulars for 
preparation of the return in the prescribed form or submit the return in the prescribed form , electronically in the manner 
specified in the notification issued : 

Provided further that the specified class of dealers as may be notified by the Commissioner shall pay tax payable 
on the basis of the return , by electronic remittance in the manner specified in the notification issued . 

(2 ) The tax on entry of goods declared in a return furnished shall become payable at the expiry of the period 
specified in sub - section (1 ) without requiring issue of a notice for payment of such tax . 

(3 ) Subject to such terms and conditions as may be specified , the assessing authority may require any registered 
dealer . 


(c ) to furnish a return for such periods, or 
(d ) to furnish separate branch returns where the registered dealer has more than one place of 

business . 
(4 ) If any dealer having furnished a return under this Act, other than a return furnished under sub - section (3) of 
Section 5 - D , discovers any omission or incorrect statement therein , other than as a result of an inspection or receipt of 
any other information or evidence by the assessing authority, 

(c) he shall furnish a revised return within the time prescribed for filing the return for the succeeding tax period ; and 


0082 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


(d ) he shall furnish a revised return any time thereafter but within six months from the end of the relevant tax 

period, if so permitted by the assessing authority . 

(5 ) Every registered dealer shall furnish every year to the assessing authority , a statement in such form , 
containing such particulars and within such period as may be prescribed .” 

(2 ) for section 5 - B , the following shall be substituted , namely , 

“ 5 - B . Interest in case of failure to furnish returns or to pay tax declared on returns or other amounts 
payable .- ( 1) Every dealer shall be liable to pay simple interest on any amount of tax which should have been declared on 
a return , but which has been omitted from it , unless that omission is corrected within three months of the omission 
subject to sub -section (2 ) of Section 20 - B , and such interest is payable from the date the tax should have been declared , 
and the dealer shall declare his liability to pay that interest in such form and manner as may be prescribed . 

(2 ) If a dealer required to furnish a return under this Act. 
(e) fails to pay any amount of tax or additional tax declared on the return , or 
(f) furnishes a revised return more than three months after tax became payable, declaring additional tax , but 

fails to pay any interest declared to be payable under sub - section ( 1), or 
(g) fails to declare any tax or interest which should have been declared , or 

(h ) fails to make a return , 
such dealer shall be liable to pay interest in respect of the tax and additional tax payable declared by him or the tax 
payable and interest payable under sub -section ( 1) for the period for which he has failed to furnish a return . 

(3 ) Where any other amount is payable under this Act is not paid within the period specified in Section 8 , interest 
shall be payable on such amount from such period . 

(4 ) The interest shall also be payable under this Section during any period during which recovery of any tax or 
other amount payable under the Act is stayed by an order of any authority or Court in any appeal or other proceedings 
disputing such tax or amount.” 

( 3) for section 5 - C , the following shall be substituted , namely , 

“ 5 -C . Rate of interest.- (1) The rate of simple interest payable under Section 5 - B shall be one and one half per 
cent per month : 
(c) from the date the tax had become payable to the date of its payment or to the date of any assessment under this 

Act, whichever is earlier ; and 
(d ) from the date on which any amount payable under this Act was due. 

(2 ) For the purpose of this Section interest in respect of parts of a month shall be computed proportionately and 
month shall mean any period of thirty days . 

5 - D . Assessment.- (1) Every dealer shall be deemed to have been assessed to tax based on the return filed by him 
under section 5 , except in cases where the Commissioner may notify the dealer of any requirement of production of 
accounts before the assessing authority in support of a return filed for any period and such authority shall proceed to 
assess such dealer, 

(a ) on the basis of the return filed where he is satisfied that the return filed is correct and complete , or 
(b ) to the best of its judgment, where the return filed appears to be incorrect or incomplete, after giving the dealer 

an opportunity of showing cause against such assessment in writing and any additional tax assessed shall 

be paid within thirty days from the date of service of such assessment on the dealer . 

(2 ) Where a registered dealer fails to furnish his return on or before the date provided in this Act or the rules 
made thereunder, the assessing authority shall issue an assessment to the registered dealer to the best of its judgement 
and the tax assessed shall be paid within ten days from the date of service of such assessment on the dealer. 

(3 ) Where an assessment has been made under sub -section (2 ) and the dealer subsequently furnishes a return 
for the period to which the assessment relates , the assessing authority may withdraw the assessment but the dealer shall 
be liable to penalties and interest as applicable . 

(4) Where the dealer furnishes a return under sub -section (3 ), such return shall be furnished within one month of 
service of such assessment on the dealer . 

(5 ) (a ) The assessing authority on any evidence showing a liability to tax coming to its notice may with the 
previous permission of his Joint Commissioner or Additional Commissioner issue a protective assessment in the case of a 
dealer registered under this Act or a dealer liable to be registered under this Act, if the assessing authority has reason to 
believe that such dealer will fail to pay any tax , penalty or interest so assessed or imposed or payable and such tax , 
penalty or interest shall become payable forthwith . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0092 


(b ) On any application made within thirty days from the date of receipt of such protective assessment by the 
dealer or on his own motion within thirty days from the date of issue of such protective assessment, if the Joint 
Commissioner or Additional Commissioner considers that any protective assessment issued is erroneous , he may after 
giving the dealer concerned an opportunity of being heard and after making such enquiry as he deems necessary , pass 
such order thereon as the circumstances of the case may justify . 

(6 ) The authority authorized by the Commissioner in this behalf shall assess , a dealer who fails , within the time 
specified , to get registered though liable to do so , to the best of its judgement for the tax period or periods that would apply 
to such dealer if he were to be registered , after giving the dealer an opportunity of showing cause against such assessment 
in writing and the tax assessed and any interest payable shall be paid within ten days from the date of service of such 
assessment on the dealer .” ; 

( 4 ) for section 6 , the following shall be substituted , namely , 

“ 6 . Re-assessment of tax .-(1) Where the assessing authority has grounds to believe that any return furnished 
which is deemed as assessed or any assessment issued under Section 5 - B understates the correct tax liability of the 
dealer , it , 

(c) may , based on any information available , re -assess , to the best of its judgement, the additional tax payable 

and also impose any penalty under sub- section (2) of section 20 - B and demand payment of any interest; and 
(d ) shall issue a notice of re - assessment to the dealer demanding that the tax shall be paid within thirty days of 

the date of service of the notice after giving the dealer the opportunity of showing cause against such re 

assessment in writing . 
(2) Where after making a re - assessment under this Section . 
(a ) any further evidence comes to the notice of the assessing authority ; or 

(b ) if the assessing authority has reason to believe that the whole or any part of the turnover of a dealer or the 
value of taxable goods brought or caused to be brought into a local area by a dealer whether on his own account or on 
account of his principal or any other person or who has taken delivery or is entitled to take delivery of such goods on its 
entry into local area in respect of any tax period has escaped re - assessment to tax; or 

(c) tax has been under re -assessed ; or 
(d ) has been re - assessed at a rate lower than the rate at which it is assessable under this Act ; or 

(e) any deductions or exemptions have been wrongly allowed in respect thereof, 
The assessing authority may , notwithstanding the fact that whole or part of such escaped turnover or value of taxable 
goods as the case may be, was already before the said authority at the time of assessment or re - assessment, proceed to 
make assessment or any further re - assessments in addition to such earlier assessment or re -assessment.” 

(5 ) for section 7 , the following shall be substituted, namely . 

“ 7 . Period of limitation for assessment and re -assessment.- (1 ) An assessment under Section 5 - D or re 
assessment under Section 6 of an amount of tax due for any prescribed tax period shall not be made after five years after 
the end of the prescribed tax period . 

Provided that an assessment or re -assessment relating to any tax period up to the period ending 31st day of 
March , 2014 shall bemade within a period of eight years after the end of the prescribed tax period ; 

(2 ) Notwithstanding anything contained in sub - section ( 1), if any tax is, not paid by a dealer who has failed to get 
registered though liable to do so or fraudulently evaded attracting punishment under sub -section (2 ) of Section 21 , an 
assessment or re -assessmentmay be made within eight years from the end of the prescribed tax period ; 

Provided that an assessment or re -assessment relating to any tax period up to the period ending 31st day of 
March , 2014 shall bemade under this sub - section within a period of ten years after the end of the prescribed tax period . 

( 3) In computing the period of limitation specified for assessment or re - assessment, as the case may be under 
this Act, the period taken for disposal of any appeal against an assessment or other proceeding by the appellate authority , 
a tribunal or competent court shall not be taken into account in computing such period for assessment or reassessment 
as the case may be . 

Provided that nothing contained in this section limiting the time within which any action may be taken or any 
order, assessment or re -assessment may be made, shall apply to an assessment or re -assessment made on the dealer or 
any person in consequence of, or to give effect to , any finding, direction or order made under sections 13 , 14 , 15 , 15 - A or 
16 or any judgement or order made by the Supreme Court, the High Court , or any other court .” 

(6 ) in section 8 , 

(i) in the heading , for the words “ recovery of tax” , the words and punctuation marks “ recovery of tax , penalties , 
interest and other amounts” shall be substituted ; 


Ooxes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


(ii) for sub -section (1), excluding the provisio , the following shall be substituted namely , 

" ( 1) Every registered dealer shall furnish returns to the assessing authority or prescribed authority , and the tax 
payable or any penalty or interest due shall be paid in such manner as may be prescribed , within the period specified and 
on an application by a dealer, the Government or Commissioner may permit , subject to such conditions as may be 
specified or prescribed , payment of tax or any other amount payable , in such instalments and at such intervals as may be 
prescribed ." ; 

( iii) after sub - section ( 1) so substituted , the following shall be inserted , namely , 

“ (1 - A ) Where the amount paid falls short of the aggregate of the tax or any other amount due and interest 
payable , the amount so paid shall first be adjusted towards interest payable and the balance , if any, shall be adjusted 
towards the tax or any other amount due . 

(1 -B ) A registered dealer, furnishing a revised return in accordance with this Act which shows a greater amount 
of tax to be due than was paid or payable in accordance with the original return , shall pay with that revised return the tax 
so payable in such manner as may be prescribed.”; 

(iv ) after sub - section (4), the following shall be inserted , namely: 

“ (5 ) The High Court may, either suo motu or on an application by the Commissioner or any person aggrieved by 
the order, revise any order made by a Magistrate under clause (c) of sub -section (4 ).” 

(7 ) in section 14 , in sub -section (3), the following proviso shall be inserted , namely , 

“ Provided that a single appealmay be preferred against orders of assessment or reassessment or any other orders 
or proceedings , in respect ofmore than one tax periods of any year.” 

(8 ) for Section 17 , the following shall be substituted , namely : 

“ 17 . Rectification of apparent mistakes and power of rectification of assessment or re- assessment in 
certain cases .- (1) With a view to rectifying any mistake apparent from the record , the prescribed authority , appellate 
authority or revising authority , may, at any time within five years from the date of an order passed by it, amend such 
order. 

(2 ) Any amendment which has the effect of enhancing an assessment or otherwise increasing the liability of the 
person concerned shall not be made unless the prescribed authority , appellate authority or revising authority, as the case 
may be, has given notice to the person concerned of its intention to do so and has allowed the person concerned the 
opportunity of showing cause in writing against such amendment. 

( 3) Where an order has been considered and decided in any proceedings by way of appeal or revision relating to 
an order referred to in sub -section (1), the authority passing such order may , notwithstanding anything contained in any 
law for the time being in force, amend the order under that sub -section in relation to any matter other than the matter 
which has been so considered and decided . 

(4 ) An order passed under sub -section (1), shall be deemed to be an order passed under the same provision of law 
under which the original order, the mistake in which was rectified , has been passed .” 

(5 ) Where any assessment or re - assessment or an order of an appellate authority or a revisional authority other 
than a court or tribunal, is found to be erroneous in so far as it is prejudicial to the interest of the public revenue by a 
judgement or an order of any court, then notwithstanding anything contained in this Act, authority concerned may 
proceed to rectify such assessment or re -assessment or order and determine the tax payable by the dealer in accordance 
with such judgement or order at any time within a period of three years from the date of such judgement or order. 

(6 ) Where any court makes an order or gives judgement to the effect that any tax assessed under this Act or any 
other law should have been assessed under a provision of a law different from that under which it was assessed , then in 
consequence of such order or judgement or to give effect to any finding or direction contained in any such order or 
judgement, such turnover or part thereof, may be assessed or re -assessed to tax , as the case may be , at any time within 
five years from the date of such order or judgement, notwithstanding any limitation period which would otherwise be 
applicable under the law applicable to that assessment or re- assessment. 

(7) Where any proceedings for the recovery of any tax , penalty , interest or any part thereof remaining unpaid , 
have been commenced in a court and the amount of tax , penalty or interest is subsequently modified , enhanced or 
reduced in consequence of any decision made or order passed in the appeal, the prescribed authority may , in such 
manner and within such period as may be prescribed , inform the dealer or the person and the authority under whose 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0085 


order the recovery is to be made , and thereupon such proceedings may be continued with the modified , enhanced or 
reduced amount of tax , penalty or interest therein substituted. 

Provided that a rectification which has the effect of enhancing an assessment or otherwise increasing the liability 
of the assessee shall not be made unless the assessing authority , appellate authority or revising authority , as the case may 
be , has given notice to the assessee of its intention to do so and has allowed the assessee a reasonable opportunity of 
being heard . 

( 9 ) after section 20 , the following shall be inserted , namely : 

“ 20- A . Penalties relating to registration .- (1) A dealer who , without reasonable cause , fails to apply for 
registration within the time prescribed in section 4 shall be liable to a penalty of two thousand rupees in addition to the 
interest chargeable on the tax payable at the rate provided under section 5 - C . 

(2 ) The power to levy the penalties shall be vested in the registering authority as prescribed . 

20 -B . Penalties relating to returns and assessment.- (1) A dealer who fails to furnish a return or who fails to 
pay the tax due on any return furnished as required under the Act shall be liable to pay together with any tax or interest 


due , 


(c) a penalty of fifty rupees for each day of default and where such default is for more than five days, such 

penalty. 
( ) shall not exceed two hundred and fifty rupees if the tax due is less than the said amount; 
( ii ) shall be calculated at fifty rupees per day not exceeding the amount of tax due, if the tax due is more than 

two hundred and fifty rupees ; and 
(d ) a further penalty equal to. 
(i) five percent of the amount of tax due or fifty rupees whichever is higher, if the default is not for more than 

ten days , and 
(iii) ten percent of the tax due , if the default is for more than ten days . 

(2 ) A dealer who for any prescribed tax period furnishes particulars for preparation of a return or furnishes a 
return which understates his liability to tax or overstates his entitlement to a tax deduction by more than five per cent of 
his actual liability to tax, of his actual tax deduction , as the case may be shall after being given the opportunity of showing 
cause in writing against the imposition of a penalty , be liable to a penalty equal to ten per cent of the amount of such tax 
understated or overstated . 


(3 ) A dealer who furnishes a return which is incomplete or incorrect in any material particular as informed in a 
notice issued to him , shall be liable to a penalty of fifty rupees for each day the return remains incomplete or incorrect. 

(4 ) In any case where a dealer who has failed to furnish a return has been issued with an assessment showing 
less than his actual liability to tax and he pays such tax as assessed , such dealer, after being given the opportunity of 
showing cause in writing against the imposition of a penalty , shall be liable to a penalty often percent of the amount of the 
tax under - assessed . 

(5 ) A dealer who fails , within the time specified , to get registered though liable to do so , after being given an 
opportunity of showing cause in writing against the imposition of a penalty , shall be liable to pay penalty of thirty percent 
of the amount of tax payable by him as assessed under section 5 - D or re- assessed under section 6 . 

(6 ) The power to levy the above penalties shall be vested in the prescribed authority to which returns are required 
to be furnished or the prescribed authority making an assessment or re -assessment. 

(7 ) Any dealer who fails to submit returns as required by the provisions of the Act continuously for three months 
or two quarters , as the case may be, shall on conviction , in addition to recovery of any tax or penalty or interest or other 
amount that may be due from him or levied on him , be punishable with simple imprisonment which may extend to six 
months or with a fine which shall not be less than five thousand rupees but which may extend to twenty five thousand 
rupees or with both and when the offence is a continuing one , with a daily fine not exceeding two hundred rupees during 
the period of continuance of the offence.” 

( 10 ) In Section 21 , 
(i) in sub - section ( 1), clauses (a ), (b ), (c), (d ), (e ) and (f) shall be omitted . 
(ii ) in sub- section (2), clause (a ) and clause (b ) shall be omitted . 
( 11) after section 32, the following shall be inserted , namely: 


೧೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


“ 33 . Savings.- The amendments made to the provisions of this Act by Karnataka Taxation Laws (Amendment) 
Act, 2014 shall not affect the previous operation of the said provisions before commencement of the said Act and payment 
of tax in advance , submission of statement and return , assessment including self-assessment and cancellation of 
assessment, re -assessment, levy of penalty , liability for payment of interest , period of limitation for assessment or re 
assessment and all other similar matters and obligations imposed in respect of any year prior to the commencement of the 
said Act shall be governed by the relevant provisions as if the said Act had not passed .” 


By Order and in the name of the Governor of Karnataka, 


S . B . GUNJIGAVI 

Secretary to Government 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IN - A ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ). ನಂ . ೧೮೧ 
Part - IV - A | Bangalore , Friday , February 28 , 2014 ( Phalguna 9 , Shaka Varsha 1935 ) No . 181 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 12 ಶಾಸನ 2014, ಬೆಂಗಳೂರು, ದಿನಾಂಕ: 28. 02.2014 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ವಿಧೇಯಕ, 2014ಕ್ಕೆ 2014ರ ಫೆಬವರಿ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರ 
ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:15 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 

2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 15 
(2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ ) ಅಧಿನಿಯಮ , 2014 
(2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ , 2003ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು (2004ರ ಕರ್ನಾಟಕ 
ಅಧಿನಿಯಮ 32 ) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ , 2014 ಎಂದು 
ಕರೆಯತಕ್ಕದ್ದು. 

( 2) ಇದು 2014ರ ಮಾರ್ಚ್ ಒಂದನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 22ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ (2004ರ ಕರ್ನಾಟಕ ಅಧಿನಿಯಮ 32 ) ( ಇಲ್ಲಿ 
ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 22ನೇ ಪ್ರಕರಣದಲ್ಲಿ, 

(1) (2) ನೇ ಉಪಪ್ರಕರಣದಲ್ಲಿ “ಐದು ” ಎಂಬ ಪದಕ್ಕೆ “ಏಳೂವರೆ ” ಎಂಬ ಪದವನ್ನು ಪ್ರತಿಯೋಜಿಸತಕ್ಕದ್ದು; 

(ii) (3) ನೇ ಉಪಪ್ರಕರಣದಲ್ಲಿ “ನಲವತ್ತು ಸಾವಿರ” ಎಂಬ ಪದಗಳಿಗೆ “ ಅರವತ್ತೆರಡು ಸಾವಿರದ ಐದುನೂರು” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು; ಮತ್ತು 

( iii ) ( 9 - ಎ) ಉಪಪ್ರಕರಣವನ್ನು ಬಿಟ್ಟುಬಿಡತಕ್ಕದ್ದು. 

3. 27ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 27ನೇ ಪ್ರಕರಣದ (1) ನೇ ಉಪಪ್ರಕರಣದ ( ಸಿ) ಖಂಡದಲ್ಲಿ “ಐದು” ಎಂಬ ಪದಕ್ಕೆ 
“ ಏಳೂವರೆ” ಎಂಬ ಪದವನ್ನು ಪ್ರತಿಯೋಜಿಸತಕ್ಕದ್ದು. 

4 , 31ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 31ನೇ ಪ್ರಕರಣದಲ್ಲಿ ( 4) ನೇ ಉಪಪ್ರಕರಣದ ತರುವಾಯ ಈ ಮುಂದಿನ 
ಉಪಪ್ರಕರಣವನ್ನು ಸೇರಿಸತಕ್ಕದ್ದು, ಎಂದರೆ: 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೫೧ 


“(5) ಪ್ರತಿಯೊಬ್ಬ ನೋಂದಾಯಿತ ವ್ಯಾಪಾರಿಯು ತನ್ನ ವಹಿವಾಟುಗಳ ಸಂಬಂಧದಲ್ಲಿ, ನಿಯಮಿಸಬಹುದಾದ ಅಂಥ ನಮೂನೆಯಲ್ಲಿ, ಅಂಥ 
ವಿವರಗಳನ್ನು ಒಳಗೊಂಡ ಒಂದು ವಿವರಣಾಪಟ್ಟಿಯನ್ನು ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ನಿಯಮಿಸಲಾದ ಪ್ರಾಧಿಕಾರಕ್ಕೆ ಪ್ರತಿಯೊಂದು 
ವರ್ಷದಲ್ಲಿ ಸಲ್ಲಿಸತಕ್ಕದ್ದು.” 

5. 63ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 63ನೇ ಪ್ರಕರಣದಲ್ಲಿ (4) ನೇ ಉಪಪ್ರಕರಣದಲ್ಲಿ ಈ ಮುಂದಿನ ಪರಂತುಕವನ್ನು 
ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, ಯಾವುದೇ ಒಂದು ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚಿನ ತೆರಿಗೆಯ ಅವಧಿಗಳ ಸಂಬಂಧದಲ್ಲಿ ತೆರಿಗೆ ನಿರ್ಧರಣ ಅಥವಾ ತೆರಿಗೆ ಪುನರ್ 
ನಿರ್ಧರಣ ಆದೇಶಗಳ ಅಥವಾ ಯಾವುದೇ ಇತರ ಆದೇಶಗಳ ಅಥವಾ ನಡವಳಿಗಳ ವಿರುದ್ದ ಒಂದೇ ಅಪೀಲನ್ನು ಸಲ್ಲಿಸಬಹುದು.” 

6. 72ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 72ನೇ ಪ್ರಕರಣದಲ್ಲಿ ( 1) ನೇ ಉಪಪ್ರಕರಣದಲ್ಲಿ ಈ ಮುಂದಿನ ಪರಂತುಕವನ್ನು 
ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, 22ನೇ ಪ್ರಕರಣದ ಅಡಿಯಲ್ಲಿ ನೋಂದಾಯಿತನಾಗಲು ಹೊಣೆಗಾರನಾಗಿರದ ಮತ್ತು ಅಂಥ ತೆರಿಗೆಯ ಅವಧಿಗೆ ಯಾವುದೇ 
ತೆರಿಗೆಯನ್ನು ಸಂದಾಯ ಮಾಡಲು ಹೊಣೆಗಾರನಾಗಿರದ ವ್ಯಾಪಾರಿಯು, ಆತನು ತನ್ನ ನೋಂದಾವಣೆಯ ಪ್ರಮಾಣ ಪತ್ರವನ್ನು ರದ್ದುಗೊಳಿಸುವುದಕ್ಕಾಗಿ 
ಒಂದು ಅರ್ಜಿಯನ್ನು ಸಲ್ಲಿಸಿದ್ದರೆ, ಈ ಉಪಪ್ರಕರಣದ ಅಡಿಯಲ್ಲಿ ವರ್ಷದ ಯಾವುದೇ ತೆರಿಗೆಯ ಅವಧಿಗಾಗಿ ವಿವರಪಟ್ಟಿಯನ್ನು ಸಲ್ಲಿಸಲು 
ವಿಫಲನಾಗಿದ್ದಲ್ಲಿ ಯಾವುದೇ ದಂಡವನ್ನು ಸಂದಾಯ ಮಾಡತಕ್ಕದ್ದಲ್ಲ.” 

7. 74ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 74ನೇ ಪ್ರಕರಣದಲ್ಲಿ , 
(1) ಶೀರ್ಷಿಕೆಯಲ್ಲಿ “ ಲೆಕ್ಕಪತ್ರಗಳ ” ಎಂಬ ಪದಗಳ ತರುವಾಯ “ಹಾಗೂ ವಹಿವಾಟು ಪತ್ರಗಳ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

( ii ) ( 4) ನೇ ಉಪಪ್ರಕರಣದಲ್ಲಿ “ ಪರಿಶೋಧಿತ ಲೆಕ್ಕಪತ್ರಗಳ ವಿವರಪತ್ರದ” ಎಂಬ ಪದಗಳ ತರುವಾಯ “ ಅಥವಾ ಸಂದರ್ಭಾನುಸಾರವಾಗಿ 
ಅಧಿನಿಯಮದ 31ನೇ ಪ್ರಕರಣದ ( 5) ನೇ ಉಪಪ್ರಕರಣದ ಅಡಿಯಲ್ಲಿ ಅಗತ್ಯಪಡಿಸಲಾದಂತೆ ವಿವರಪತ್ರದ” ಎಂಬ ಪದಗಳನ್ನು ಹಾಗೂ “ ಪರಿಶೋಧಿತ 
ಲೆಕ್ಕಪತ್ರಗಳ ವಿವರಪತ್ರವನ್ನು ” ಎಂಬ ಪದಗಳ ತರುವಾಯ “ಅಥವಾ ಸಂದರ್ಭಾನುಸಾರವಾಗಿ ಅಧಿನಿಯಮದ 31ನೇ ಪ್ರಕರಣದ (5) ನೇ ಉಪಪ್ರಕರಣದ 
ಅಡಿಯಲ್ಲಿ ಅಗತ್ಯಪಡಿಸಲಾದಂತೆ ವಿವರಪತ್ರವನ್ನು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

8. ಒಂದನೇ ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ ಒಂದನೇ ಅನುಸೂಚಿಯಲ್ಲಿ 34ನೇ ಕ್ರಮ ಸಂಖ್ಯೆಗೆ ಸಂಬಂಧಪಟ್ಟ 
ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು. 

9. ಮೂರನೇ ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ ಮೂರನೇ ಅನುಸೂಚಿಯಲ್ಲಿ 59ನೇ ಕ್ರಮ ಸಂಖ್ಯೆಯ ನಮೂದುಗಳ 
ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 
*59 - ಎ. ಬೀರ್‌, ಪೆನ್ನಿ , ಲಿಕ್ವರ್‌ ಹಾಗೂ ವೈನನ್ನು ಒಳಗೊಂಡಂತೆ ಮದ್ಯ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ. ಗುಂಜಿಗಾವಿ 

ಸರ್ಕಾರದ ಕಾರ್ಯದರ್ಶಿ 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) | ನಂ . ೧೮೨ 
Part - IV - A Bangalore, Friday , February 28 , 2014 (Phalguna 9 , Shaka Varsha 1935 ) No. 182 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 13 ಶಾಸನ 2014 , ಬೆಂಗಳೂರು, ದಿನಾಂಕ: 28.02. 2014 

aka Motor Vehicles Taxation ( Amendment) Bill, 2014ಕ್ಕೆ 2014ರ ಫೆಬ್ರವರಿ ತಿಂಗಳ ಇಪತ್ತೆಂಟನೇ ದಿನಾಂಕದಂದು 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:18 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

KARNATAKA ACT NO 18 OF 2014 
(First Published in the Karnataka Gazette Extra - ordinary on the Twenty - eighth day of February , 2014) 
THE KARNATAKA MOTOR VEHICLES TAXATION (AMENDMENT) ACT, 2014 


The 


arna 


a Motor 


(Received the assent of the Governor on the Twenty - eighth day of February , 2014) 
An Act further to amend the Karnataka Motor Vehicles Taxation Act, 1957. 


00359 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


Whereas it is expedient further to amend the Karnataka Motor Vehicles Taxation Act, 1957 (Karnataka Act 35 of 
1957 ) for the purposes hereinafter appearing; 

Be it enacted by the Karnataka State Legislature in the Sixty fifth year of the Republic of India as follows: 

1 . Short title and commencement:- (1) This Act may be called the Karnataka Motor Vehicles Taxation 
(Amendment) Act, 2014 . 

(2) It shall come into force with effect from the first day of March , 2014 . 

2 . Amendment of section 3 .- In the Karnataka Motor Vehicles Taxation Act, 1957 (Karnataka Act 35 of 1957 ) 
(hereinafter referred to as the principal Act), in section 3 , in sub section ( 1), in the fourth proviso , 

( iii ) the explanation shall be renumbered as Explanation 1 and after explanation 1 as so 
renumbered , the following shall be inserted , namely : 
"Explanation -2 .- In respect of motor vehicles registered outside the State of Karnataka and which are in the 
State for a period exceeding thirty days , notwithstanding anything contained in the provisions of the Motor 
Vehicles Act, 1988 (Central Act 59 of 1988 ), and in any order or direction contained in any judgment or 
order of any Court, tax shall be levied as specified in Parts A1, A2 , A4 , A5 , A6 , A7 and A8 as the case may 
be" ; and 

(iv) in clause (d ), after the words "the cost of which exceeds rupees fifteen lakhs" , the words, 
figures and brackets " other than those registered outside the State and covered with a permit issued under 

sub - section (9 ) of section 88 of the Motor Vehicles Act, 1988 (Central Act 59 of 1988)" shall be inserted . 
3 . Amendment of Schedule.- In schedule to the Principal Act, 

(1 ) in part A , in item 4 , 
( iv ) in sub -item ( 1), for clause (b ) the following shall be substituted , namely : 

" (b ) Motor Cabs other than those 100 .00 
liable to be taxed in clause (c) for 
every passenger" 
after clause (b ), the following shall be inserted , namely : 


(v ) 


" (c) Motor cabs registered outside the State and covered with a permit 500 .00 
issued under sub -section (9 ) of section 88 of the Motor Vehicles Act, 

1988 (Central Act 59 of 1988 ) for every passanger" 
(vi) in sub - item (4 ), in column (2 ), for the words and brackets " Vehicles permitted to carry six 

passengers (Motor Cabs and Maxi Cabs)", the words "Maxi Cabs" shall be substituted . 
(2 ) in Part A8 , in the heading, after the words "the cost of which exceeds rupees fifteen lakhs ", the 
words , figures and brackets " other than those registered outside the State and covered with a permit 
issued under sub -section (9 ) of section 88 of the Motor Vehicles Act, 1988 (Central Act 59 of 1988 )" shall 
be inserted . 

By Order and in the name of the Governor of Karnataka , 


S . B . GUNJIGAVI 

Secretary to Government 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


200 - IV - A 
Part - IV - A 


ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) | Jo. nesa 
Bangalore, Friday , February 28 , 2014 (Phalguna 9 , Shaka Varsha 1935 ) | No . 183 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
30 38 : Jom ,239 15 JDT 2014 , 280749bo, Oddot : 28 .02.2014 
The Karnataka Municipal Corporations (Amendment) Bill, 20147, 20140 mwao gone Q308350 OJD07dodo 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 21 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

0092 
KARNATAKA ACT NO . 21 OF 2014 
(First Published in the Karnataka Gazette Extra -ordinary on the Twenty eighth day of February , 2014 ) 
THE KARNATAKA MUNICIPAL CORPORATIONS (AMENDMENT) ACT, 2014 

(Received the assent of the Governor on the Twenty eighth day of February , 2014 ) 
An Act further to amend the Karnataka Municipal Corporations Act, 1976 . 

Whereas it is expedient further to amend the Karnataka Municipal Corporations Act, 1976 (Karnataka Act 14 of 
1977 ) for the purposes hereinafter appearing ; 

Be it enacted by the Karnataka State Legislature in the Sixty Fifth year of the Republic of India as follows, 
namely : 

1. Short title and commencement. - ( 1) This Act may be called the Karnataka Municipal Corporations 
(Amendment) Act, 2014 . 

(2 ) It shall come into force at once . 

2 . Amendment of section 503.- In section 503 of the Karnataka Municipal Corporations Act, 1976 (Karnataka 
Act 14 of 1977 ) after sub - section (4 ), the following proviso , shall be inserted , namely : 

" Provided that where the larger urban area so constituted does not have any newly added area 
and the election to such smaller urban area was held within one year before the date of declaration of 
Larger urban area, the election to such larger urban area for constitution of a corporation need not to be 
held till the completion ofthe term ofmembers of smaller urban area so elected (irrespective of whether 
City Municipal Council was constituted or not) and the members of smaller urban area shall continue to be 
members of the larger urban area corporation to be constituted till the completion of their term so elected 
and a corporation shall be constituted by treating the said elected members as councilors of the 
corporation under Section 7 " . 


By Order and in the name of the Governor of Karnataka , 


S . B . GUNJIGAVI 

Secretary to Government 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 
20 - IV - A ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) Do . Os 
Part - IV -A Bangalore , Friday , February 28 , 2014 ( Phalguna 9 , Shaka Varsha 1935 ) No . 184 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
JOB : zonda 16 JOTA 2014 , 23014 Edo , adot : 28 .02. 2014 
The Karnataka Stamp (Amendment) Bill, 20146 20140 DUO goties gasowie QuotDODO OOZ, 00 weni 
ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ :19 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು 
ಆದೇಶಿಸಲಾಗಿದೆ. 

KARNATAKA ACT NO 19 OF 2014 


(First Published in the Karnataka Gazette Extra - ordinary on the Twenty -eighth day of February , 2014 ) 

THE KARNATAKA STAMP (AMENDMENT) ACT, 2014 
( Received the assent of the Governor on the Twenty - eighth day of February , 2014 ) 
An Act further to amend the Karnataka Stamp Act, 1957. 

Whereas it is expedient further to amend the Karnataka Stamp Act, 1957 (Karnataka Act 34 of 1957), for the 
purposes hereinafter appearing; 

Be it enacted by the Karnataka State Legislature in the sixty - fifth year of the Republic of India as follows: 
1. Short title and commencement. - (1) This Act may be called the Karnataka Stamp (Amendment) Act, 2014 . 
(2 ) It shall come into force with effect from the first day of March 2014 . 

2 . Amendment of Section 9 .- In the Karnataka Stamp Act , 1957 , (Karnataka Act 34 of 1957 ) (hereinafter 
referred to as the Principal Act), in section 9 , in sub - section ( 1), in clause (a ), 


00358 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


(vi) after the sixth proviso , the following shall be inserted , namely : 

“ Provided also that, the State Government may, in public interest, by notification , reduce or remit 
stamp duty on an instrument, to be specified therein from time to time, executed , 
(c) by or between the Bangalore Development Authority and the concerned allotee, in connection with 

the allotment of alternate equivalent site , consequent to de-notification of the land in question and 

pursuant to the cancellation of the preceding sale deed which is duly stamped ; and 
(d ) by or between the concerned persons , in connection with the Karnataka Aerospace Policy 2013 - 23 , 

specified in the Government Order No . CI 17 SPI 2012 , dated : 06 - 02 -2013 or specified by the State 

Government from time to time. 
(vii) after the seventh proviso , the following shall be inserted , namely: 

“ Provided also that, the State Government may , in public interest by notification reduce or remit stamp 
duty payable on instruments specified in notification No .RD 144 MuNoMu 2003 dated :23 -04 -2003 ." 
3 . Amendment of Schedule .- In the schedule to the principal Act, in Article 5 , 
(i) in clause (e), in column (3 ), for the proviso at the end the following shall be substituted ; namely: 

"provided that the duty paid on power of attorney under Articles 41(e) or 41(eb ), as the case may be, is 
adjustable towards the duty payable on agreement for sale under Article 5 (e) or instrument of sale or transfer, as the case 
may be , executed between the same parties and in respect ofthe same property ;" 

( ii) for clause (f), and the entries relating thereto , the following shall be substituted , namely: 


(f) If relating to construction or development of Two Rupees for every one hundred rupees or 
immovable property , including a multi unit or part thereof, on the Market Value of such 
multi storied house or building or apartment or undivided share or portion of land or 
flat, or portion of it, executed by and between immovable property , consideration and money 
owner or lessee , as the case may be , and developer, advanced , if any ; or 
having a stipulation , whether express or implied , On the Market Value of such share or portion 
that, in consideration of the owner or lessee 

of the constructed or developed building or 
conveying or transferring or disposing off , in any immovable property , consideration and money 
way , the undivided share or portion of land or advanced, if any ; Whichever is higher: 
immovable property ; the developer agrees to convey 

Provided that, if the proper stamp duty is paid 
or transfer or dispose off, in any way, the 

under clause (ea ) of the Article 41 on power of 
proportionate or agreed share or portion of the 

Attorney, executed by and between the same 
constructed or developed building or immovable 

parties and in respect of the same property , 
property to the owner or lessee, as the case may 

then the stamp duty payable on the 
be . 

corresponding agreement under clause (f) of 
Explanation : 

article 5 , shall not exceed rupees two 
The term "Developer" includes promoter or builder hundred ." 
or by whatever name called . 

Explanation : The term "money advanced " in 
this Article, means and includes the security 

deposit whether refundable or adjustable . 
(viii) for article 11, and the entries relating thereto the following shall be substituted , namely : 
" 11. Award ,- that is to say , any decision in writing by 
an arbitrator or umpire, not being an award directing a 
partition , on a reference made otherwise than by an 
order of the Court in the course of a suit . 
(c) If the property , which is the subject matter of 
award , is immovable property . 

The same duty as the conveyance (under Article 
20 ( 1)] on the market value of the such property , or 

consideration , whichever is higher . 
(d ) If the property , which is the subject matter of 

award , is movable property , 
(i) Where the amount or market value of 

the property , as set forth in the 
award , does not exceed Rupees fifty 3/4 % of the amount or market value . 
lakhs. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


009838 


(ii) 


Where the amount or market value of Rupees thirty seven thousand five hundred plus 1/2 
the property exceeds rupees fifty % of the amount or market value exceeding Rupees 
lakhs but does not exceed rupees five fifty lakhs. 
Crores . 

Rupees thirty seven thousand five hundred plus 
Where the amount or market value of two lakhs twenty five thousand plus 14 % of the 
the property exceeds rupees five amount or market value exceeding Rupees five 
Crores . 

crores" . 


(iii) 


(ix ) 


In article 24 , 
(b ) against the entries in column 2 , in column 3 the following shall be inserted , namely : 

" One rupee for every one thousand rupees or part thereof on the value of such goods."; 
(b ) items (i) and (ii) in column 2 shall be omitted ; and 
(c) in column 2 , at the end , the following shall be inserted , namely : 
" Exemption .- Goods imported which are exempted from levy of customs duty by the Government of India ." 
In article 41 , 

(d ) in clause (e) in column 3, for the proviso , the following shall be substituted , namely : 
" Provided that the duty paid on agreement for sale under Article 5 (e ) or instrument of sale or transfer 
as the case may be, is adjustable towards the duty payable on such power of attorney under Article 41 
(e), executed between the same parties and in respect of the same property ."; 
( e ) for clause ( ea ) and the entries relating thereto , the following shall be substituted , namely : 


(x ) 


" (ea) If relating to construction or development of 
immovable property , including a multi unit or multi 
storied house or building or apartment or flat, or 
portion of it , executed by and between owner or 
lessee , as the case may be, and developer , having a 
stipulation , whether express or implied , that, in 
consideration of the owner or lessee conveying or 
transferring or disposing off, in any way , the 
undivided share or portion of land or immovable 
property; the developer agrees to convey or transfer 
or dispose off, in any way , the proportionate or 
agreed share or portion of the constructed or 
developed building or immovable property to the 
owner or lessee , as the case may be. 


Two Rupees for every one hundred rupees or part 
thereof, on the Market Value of such undivided share 
or portion of land or immovable property, 
consideration and money advanced , if any ; or 
On the Market Value of such share or portion of the 
constructed or developed building or immovable 
property , consideration and money advanced , if any ; 
whichever is higher . 


Provided that, if the proper stamp duty is paid under 
clause (f) of the Article 5 on an agreement for sale , 
executed by and between the same parties and in 
respect of the same property , then the stamp duty 
payable on the corresponding power of attorney 
under clause (ea ) of article 41 , shall not exceed 
rupees two hundred ." 
Explanation : The term "money advanced " in this 
Article, means and includes the security deposit 
whether refundable or adjustable . 


Explanation : 
The tern "Developer" includes promoter or builder or 
by whatever name called . 


(f) in clause (eb ) in column 3 , for the proviso , the following shall be substituted , namely : 
" Provided that the duty paid on agreement for sale under Article 5 (e ) or instrument of sale or transfer 
as the case may be is adjustable towards the duty payable on such power of attorney under Article 41 

(eb ), executed between the same parties and in respect of the same property." 
4 . Validation .- Notwithstanding anything contained in section 9 of the principal Act, as existed prior to 
commencement of the Karnataka Stamp (Amendment) Act, 2014 the exemption / remission of stamp duty granted under 
notification No . RD . 144 .Munomu. 2003 dated 23 -04 - 2003 shall be deemed to have been granted under section 9 , as 
amended by the Karnataka Stamp (Amendment) Act, 2014 . 


By Order and in the name of the Governor of Karnataka , 

S.B . GUNJIGAVI 

Secretary to Government 
Department of Parliamentary Affairs and Legislation 


೧೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) | ನಂ . ೧೮೫ 
Part - IV - A || Bangalore, Friday , February 28 , 2014 ( Phalguna 9 , Shaka Varsha 1935) | No . 185 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಂವ್ಯಶಾಇ 17 ಶಾಸನ 2014 , ಬೆಂಗಳೂರು, ದಿನಾಂಕ : 28.02.2014 


ಕರ್ನಾಟಕ ಧನವಿನಿಯೋಗ ವಿಧೇಯಕ, 2014ಕ್ಕೆ 2014ರ ಫೆಬ್ರವರಿ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ 
ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:16 ಎಂಬುದಾಗಿ ಕರ್ನಾಟಕ ರಾಜ್ಯಪತದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 16 


(2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2014 


(2014ರ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


2013 -14ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ಅಧಿನಿಯಮ. 


2013 - 14ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 


ಇದು ಭಾರತ ಗಣರಾಜ್ಯದ ಅರವತ್ತೈದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ 
ಅಧಿನಿಯಮಿತವಾಗಲಿ. 


1 . ಸಂಕ್ಷಿಪ್ತ ಹೆಸರು : ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ ಅಧಿನಿಯಮ , 2014 ಎಂದು ಕರೆಯತಕ್ಕದ್ದು. 


2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2013 - 14ನೇ ಹಣಕಾಸು ವರ್ಷಕ್ಕಾಗಿ 445484.74 ಲಕ್ಷ ರೂಪಾಯಿಗಳ ನೀಡಿಕೆ: 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2013- 14ನೇ ಹಣಕಾಸು ವರ್ಷದಲ್ಲಿ ಸಂದಾಯ 
ಮಾಡುವಾಗ ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ 
ನಾಲ್ಕು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ಮತ್ತು ಎಪ್ಪತ್ನಾಲ್ಕು ಸಾವಿರ ರೂಪಾಯಿಗಳು ಮೀರದಷ್ಟು ಕರ್ನಾಟಕ ರಾಜ್ಯ 
ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು ಮತ್ತು ಉಪಯೋಗಿಸತಕ್ಕದ್ದು. 


3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ 
ಮಾಡಲು ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ 
ಸೇವೆಗಳು ಮತ್ತು ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


೧೧೫೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಅನುಸೂಚಿ 
(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


( . ಲಕ್ಷಗಳಲ್ಲಿ ) 


ಮೀರದ ಮೊಬಲಗು 


ಬೇಡಿಕೆ 
ಸಂಖ್ಯೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ 
ಪುರಸ್ಕೃತವಾದುದನ್ನು 


ಸಂಚಿತ ನಿಧಿಯಿಂದ 
ಪಚ್ಛತವಾದುದನ್ನು 


5 


. 


01 ಕೃಷಿ ಮತ್ತು ತೋಟಗಾರಿಕೆ 


43 .368.16 


43 ,368.16 


ರಾಜಸ್ವ 
ಬಂಡವಾಳ 


1 ,554. 01 


1 ,554. 01 


02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


3 , 876.54 


3, 876.54 


ರಾಜಸ್ವ 
ಬಂಡವಾಳ 


1,370. 65 


1 ,370. 65 


03 | ಆರ್ಥಿಕ 


ರಾಜಸ್ವ 


1 , 00 , 876 . 82 


1, 00 ,876 .82 


ಬಂಡವಾಳ 


204. 49 


204 . 49 


04 | ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 


ರಾಜಸ್ತ್ರ 


5 ,527.91 


576. 75 


6,104.66 


( ಒಳಾಡಳಿತ ಮತ್ತು ಸಾರಿಗೆ 


25 , 911 .72 


ರಾಜಸ್ವ 
ಬಂಡವಾಳ 


25 ,911.72 
2 ,075.00 


2,075.00 

24.21 


06 |ಮೂಲಭೂತ ಸೌಕರ್ಯ ಅಭಿವೃದ್ದಿ 


ರಾಜಸ್ವ 


24. 21 


07 ಗಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ರಾಜಸ್ವ 


20 , 256 . 08 


20, 256. 08 


ಬಂಡವಾಳ 


31,538. 00 


31 ,538.00 


ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ 


ರಾಜಸ್ವ 


634. 87 


634. 87 


09 | ಸಹಕಾರ 


54, 700.02 


54 , 700 .02 


ರಾಜಸ್ವ 
ಬಂಡವಾಳ 


1141.26 


1141.26 


10 ಸಮಾಜ ಕಲ್ಯಾಣ 


4 ,501 . 01 


4 ,501 . 01 


ರಾಜಸ್ವ 
ಬಂಡವಾಳ 
ರಾಜಸ್ವ 


2 , 417 . 00 


2 . 417 .00 


11 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


902 .37 


902 .37 


ರಾಜಸ್ವ 


254.63 


12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ 

ಸೇವೆಗಳು 


254. 63 


ಆಹಾರ ಮತ್ತು ನಾಗರಿಕ ಸರಬರಾಜು 


13 


ಬರಾಜು 


ರಾಜಸ್ವ 


ರಾಜಪ್ಪ 


509. 20 


509. 20 


14 


ಕಂದಾಯ 


ರಾಜಸ್ವ 


30,854 . 71 


30,854 . 71 


೧೧೫೮ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಅನುಸೂಚಿ 
(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


(ಕೆ. ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಸೇವೆಗಳು ಮತ್ತು ಉದ್ದೇಶಗಳು 


ಬೇಡಿಕೆ 
ಸಂಖ್ಯೆ 


ವಿಧಾನಸಭೆಯಿಂದ 
ಪುರಸ್ಕೃತವಾದುದನ್ನು 


ಸಂಚಿತ ನಿಧಿಯಿಂದ 
ಪಚ್ಛತವಾದುದನ್ನು 


ರಾಜಸ್ವ 


3174.84 


3 ,174. 84 


ವಸತಿ 
ಶಿಕ್ಷಣ 


17 


ರಾಜಸ್ವ 


8,705 .37 


8 ,705 .37 


ಬಂಡವಾಳ 


2 .110 .47 


2 .110 . 47 


18 


ವಾಣಿಜ್ಯ ಮತ್ತು ಕೈಗಾರಿಕೆ 


ರಾಜಸ್ವ 


2 ,966 . 45 


2 ,966 . 45 


ಬಂಡವಾಳ 


10.617.50 


10 , 617 .50 


19 ,288.20 


19 ,288.20 


ನಗರಾಭಿವೃದ್ಧಿ 
20 ಲೋಕೋಪಯೋಗಿ 


1 . 013 .30 


1 , 013 .30 


ರಾಜಸ್ವ 
ಬಂಡವಾಳ 


50, 000.00 


50,000. 00 


2 . 00 


2.00 


ಜಲಸಂಪನ್ಮೂಲ 
22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ರಾಜಸ್ವ 


10 , 047. 68 


10 ,047. 68 


ಬಂಡವಾಳ 


1,463 .83 


1,463. 83 


23 ಕಾರ್ಮಿಕ 


1 ,858.68 


1 , 858.68 


25 


ಕನ್ನಡ ಮತ್ತು ಸಂಸ್ಕೃತಿ 


ರಾಜಸ್ವ 


80.00 


80. 00 


139 .67 


139.67 


ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜಸ್ವ 

ಬಂಡವಾಳ 
ಕಾನೂನು 

ರಾಜಸ್ವ 


1 . 00 


1. 00 


833 . 93 


833 .93 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ರಾಜಸ್ತ್ರ 


ಸ್ವ 


70.00 


95.00 


29 ಋಣ ಮೇಲುಸ್ತುವಾರಿ 


0. 01 


0. 01 


ರಾಜಸ್ವ 
ಬಂಡವಾಳ 


11. 40 


11. 40 


ಮೊತ್ತ 


ರಾಜಸ್ವ 


3 , 40 , 378.37 


601 .76 


3 , 40 ,980.13 


ಬಂಡವಾಳ 


1 , 04 ,504 . 61 


1 , 04 ,504. 61 


ಒಟ್ಟು ಮೊತ್ತ 


4 ,44, 882.98 


601 .76 


4 , 45 ,484 .74 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎಸ್ . ಬಿ . ಗುಂಜಿಗಾವಿ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


OO35 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
20 - IV - A ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) 
Part - IV -A Bangalore, Friday , February 28 , 2014 (Phalguna 9 , Shaka Varsha 1935 ) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 

ಅಧಿಸೂಚನೆ 
303 : Jow ,309 20 23 2004 , 2307 & sos, apdo : 28 .02.2014 


3o . nese 
No . 186 


The Industrial Employment (Standing Orders) (Karnataka Amendment) Bill, 2005 , 20147 J, JO 
ಮಾಹೆಯ ಹದಿನೇಳನೇ ದಿನಾಂಕದಂದು ಘನತೆವೆತ್ತ ರಾಷ್ಟ್ರಪತಿಯವರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ : 12 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 12 OF 2014 
(First published in the Karnataka Gazette Extra -ordinary on the twenty eighth day of February , 2014 ) 

THE INDUSTRIAL EMPLOYMENT (STANDING ORDERS ) 

(KARNATAKA AMENDMENT) ACT , 2005 
(Received the assent of the President on the Seventeenth day of February, 2014 ) 

An Act further to amend the Industrial Employment (Standing Orders) Act, 1946 (Central Act 20 of 1946 ) in its 
application to the State of Karnataka. 

Whereas it is expedient further to amend the Industrial Employment (Standing Orders) Act , 1946 (Central Act 20 
of 1946 ) in its application to the State of Karnataka . 

Be it enacted by the Karnataka State Legislature in the fifty sixth year of the Republic of India as follows: 

1 . Short title and commencement.- ( 1) This Act may be called the Industrial Employment (Standing Orders) 
(Karnataka Amendment) Act, 2005 . 

(2 ) It shall come into force at once. 

2 . Substitution of section 3 .- For section 3 of the Industrial Employment (Standing Orders) Act, 1946 
(hereinafter referred to as the principal Act), the following shall be substituted , namely : 

" 3 . Submission of Standing Orders.- (1) Within six months from the date on which the Industrial Employment 
(Standing Orders) (Karnataka Amendment) Act, 2005 becomes applicable to an industrial establishment, the employer 
shall prepare the Standing Orders proposed by him for adoption in his industrial establishment. 

(2 ) The Standing Order prepared as required under sub -section (1) shall refer to every matter set out in the 
schedule which may be applicable to the Industrial establishment and where Model Standing Orders have been prescribed 
shall be so far as is practicable in conformity with such Model Standing Order . 

(3 ) The Standing Orders so prepared shall be discussed with the Trade unions existing in the Industrial 
establishment or representatives of the workmen , before adoption and the employer providing proof thereof: 

Provided no Standing Order adopted under this sub - section shall be effective unless a copy thereof as adopted is 
sent to the Certifying Officer by Registered Post Acknowledgement due and the acknowledgement therefor is received and 
filed . 


(4 ) If there is no dispute with regard to the clauses and matters set out in the Standing Orders drafted by the 
employer of the Industrial Establishment, then it shall be adopted in the Industrial Establishment as if it is certified under 
this Act and a copy thereof shall be sent immediately to the Certifying Authority by Registered Post Acknowledgement Due. 

(5 ) If there is any dispute or disagreement with regard to the adoption of any clause or matter set out in the 
schedule between the employer and the Trade Union or workmen representatives , then such Standing Orders drafted by 
the employer shall be submitted to the Certifying Officer notified under the rules within thirty days from the date of 
dispute , for adoption in the Industrial establishment." 

3. Amendment of section 4 .- In section 4 of the principal Act, for the words " Standing Orders shall be 
certifiable ", the words, brackets and figures " In the event of submitting the draft Standing Order under sub -section (5 ) of 
section 3 , the Standing Orders shall be certifiable " shall be substituted . 

4 . Amendment of section 5 . - In section 5 of the principal Act , in sub - section (1 ), for the word and the figure 
" section 3 ", the words , brackets and figure " sub - section (5 ) of section 3 " shall be substituted . 


0020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


5 . Amendment of section 7 .- Section 7 shall be renumbered as sub - section (2 ) thereof and before sub -section 
(2 ) as so renumbered , the following shall be inserted , namely : 

"( 1) Standing Orders as adopted under sub - section (4 ) of section 3 shall come into operation on the expiry of 30 
days from the date on which the employer and the trade union or workmen representatives agree to adopt the standing 
orders ." 


6 . Amendment of section 8 .- In section 8 of the principal Act, after the words " finally certified " , the words " or 
adopted " shall be inserted . 


7 . Amendment of section 9 .- In section 9 of the principal Act, after the words " finally certified ", the words " or 
adopted " shall be inserted . 
8 . Amendment of section 10 .- In section 10 of the principal Act, 

in sub -section ( 1), after the words " finally certified ", the words " or adopted " shall be inserted ; 
after sub - section (2 ), the following proviso shall be inserted , namely : 

" Provided that nothing in this sub - section shall be applicable in case of modificationsmutually 
agreed by an employer, workmen or a trade union or other representative body of the workmen and 

such modifications shall be effected under sub - sections ( 3 ) and (4 ) of section 3 . 
9 . Amendment of section 12 .- In section 12 of the principal Act , after the words " finally certified " , the words "or 
adopted " shall be inserted . 

10 . Amendment of section 12A .- In section 12A of the principal Act, after the words "finally certified ", the words 
" or adopted " shall be inserted . 

11 . Amendment of section 13 .- In section 13 of the principal Act, 
(i) in sub- section ( 1), after the words and figure " Standing Orders as required by section 3", the words and 

figures " or who fails to adopt Standing Order as required by sub - section (4 ) of section 3 " shall be 

inserted ; 
( ii ) in sub - section (2 ), after the words " finally certified ", the words "or adopted " shall be inserted . 

12 . Amendment of section 13- A .- In section 13 -A of the principal Act , after the words " Standing Orders 
Certified ", the words " or adopted " shall be inserted . 


By Order and in the name of the Governor of Karnataka , 


S . B . GUNJIGAVI 

Secretary to Government 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV - A 


ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೮, ೨೦೧೪ ( ಫಾಲ್ಗುಣ ೯ , ಶಕ ವರ್ಷ ೧೯೩೫ ) 
Bangalore , Friday , February 28 , 2014 ( Phalguna 9 , Shaka Varsha 1935 ) 


Do . nes2 
No . 187 


EDUCATION SECRETARIAT 

NOTIFICATION 
No . ED 154 DCE 2013 , Bangalore , dated : 28 -02 - 2014 


The draft of the Karnataka Civil Services (Regulation of transfers of Staff of Department of Collegiate Education ) 
Rules, 2014 , which the Government of Karnataka proposes to make , rules in exercise of the powers conferred by sub 
section (1) of section 17 of the Karnataka Civil Services (Regulation of Transfers of Staff of Department of Collegiate 
Education ) Act, 2012 (Karnataka Act 6 of 2012 ) is hereby published as required therein for the information of all persons 
likely to be affected thereby and notice is hereby given that the said draft will be taken into consideration after thirty days 
from the date of its publication in the Official Gazette . 


Any objection or suggestion which may be received by the State Government from any person with respect to the 
said draft before the expiry of the period specified above , will be considered by the State Government. Objections and 
suggestions may be addressed to the Principal Secretary to Government, Education Department (Higher Education ), 
M .S . Building , Bangalore - 560 001. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


noen 


DRAFT RULES 
1. Title and commencement.- ( 1) These rules may be called the Karnataka Civil Services (Regulation of 
Transfers of Staff of Department of Collegiate Education ) Rules , 2014 . 

(2 ) They shall come into force on the date of their publication in the official Gazette . 
2 . Definitions.- (1) In these rules, unless the context otherwise requires, 

(a ) "Act" means the Karnataka State Civil Services (Regulation of Transfer of Staff of Department of Collegiate 
Education ) Act, 2012 ; 

(b) " Government"means the " State GovernmentofKarnataka"; 
(c) " Proforma" means proforma appended to these rules ; 

(d ) " Project" means a research work awarded to a teaching staff by UGC , State Government or Statutory Agency 
for a specific period ; 
(e) "Serious Ailments " means, 

(i) List of diseases as notified by the Government in case of employee ; 

( ii) List of diseases as notified by the Government in case of employee s spouse and children . 
(2 ) Other terms and expressions used , but not defined in this rules shall have the same meaning assigned to 
them in the Karnataka State Civil Service (Regulation of transfer of Staff of the Department of Collegiate Education ) Act, 
2012 (Karnataka Act No . 06 of 2013 ). 

3 . Minimum and maximum length of service required to be completed by a staff.- The minimum length of 
service required to be completed , to become eligible for transfer in Zone-C , Zone- B and Zone - A and maximum length of 
service of a staff can stay in any Zone shall be as stipulated below , 

TABLE 


Cadre 


Minimum length of service to 
be completed in any zone to 
become eligible for transfer 


Maximum number of years a staff 

can stay in each Zone 


No 


Zone - A 


Zone - B 


Zone - C 


or 


3 years 


4 years 


5 years 


| 


6 years 


Principal Grade-I (UG ) 
Principal Grade - II (PG ) 


Group -B Teaching and Non 

4 years 

4 years 5 years 6 years 
teaching staff 
Group- C 

5 years 

5 years 6 years 7 years 
Non Teaching Post 
Group - D 

7 years 

8 years 9 years 10 years 
Non Teaching Post 

4 . Transfer of Principal, teaching or non -teaching staff (excluding Group - D ) in the interest of public 
service .- The teaching and non - teaching staff who have completed maximum number of years of service as stipulated in 
rule 3 shall be transferred by preferring persons who have completed more number of years of service in a particular place 
or zone and these vacancies shall be published and filled up , by the procedure of computerized counseling as prescribed in 
rule 11. 


5 . Procedure for compulsory appointment in Zone- C .- ( 1) The number of vacancies equivalent to the number 
of initial appointments to be made shall be created in Zone - C as prescribed under section 3 of the Act. In the case of 
sufficient vacancies are not available , the number of posts to be filled have to be created by transferring the incumbent 
staff in the same cadre , by the procedure of counseling as laid down in rule 11. The number of vacancies so created has 
to be notified and uploaded on the website on the Department for general information . 

(2 ) After completion of the process as laid in rule 11, the process of computerized counseling for the new 
appointments have to be taken up in the order of priority which shall be by his seniority , however in case of candidates 
who belong to Physically Challenged category , shall be given preference for counseling irrespective of their seniority. 

6 . Procedure for compulsory posting on promotion in Zone -c.- (1) The number of vacancies equivalent to the 
number of promotions to be made shall be created in Zone - C as envisaged in rule 4 of these rules. 


009 


FOT &37 ODZIE, ndondo , JJ2J 


na , 9008 


ವಿಶೇಷ ರಾಜ್ಯ ಪತ್ರಿಕೆ 


(2 ) Order of priority - The Order of priority of posting on promotion through computerized counseling shall be 
as given below : 

Physically challenged ; 
( ii) Serious ailments of spouse and children ; 
(iii) Widow ; 

In the case of spouse being Government employee ; 

General Cases . 
7 . Exemption from transfers.- Transfers of Principal, teaching or non -teaching staff have been exempted in the 
following cases. 

(1) A Principal, teaching or non -teaching staff who has less than two years of service for superannuation shall 
not be transferred outside the limits of his / her working Zone unless on his / her request. 

(2 ) The transfer of any probationer should not be made until satisfactory declaration of the probationary period . 
Thereafter , they shall be transferred subject to provision of this rule. 

(3 ) A teaching staff who has undertaken a project shall not be transferred for a maximum of three years or till 
the completion of project, whichever is earlier (proforma- 7) 

8 . General transfer period .- All transfers whether on public interest or on request may be done between the 
month of March and June in a calendar year or as notified by the Government. 

9 . Restriction on transfer.- (1) The percentage of Transfers to be made under special category shall be as 
specified below , namely : 


TABLE 


Sl.No . 


Category 


Percentage of transfers 


General cases 


4 % 


Spouse cases 


1 % 


3 . 


Widow Cases 


1 % 


4 . 


Physically challenged cases 


1 % 


Serious ailments 


1 % 


Total 


8 % 


Provided that, if no eligible candidates is available in any of the above mentioned categories (excluding general 
cases) the competent authority shall re -appropriate the percentage reserved for the category to general category . 

(2) Notwithstanding anything contained in the rules , with the exception of general cases as stated in Table above, 
any staff coming under the Category of Spouse, Widow , Physically Challenged or Serious Ailment cases shall be 
transferred for a maximum of five times in her /her entire service. 

10 . Exception to the tenure.- (1) In the case of transfer , with the exception of general cases the minimum 
period of stay in a place or zone, is relaxed by 2 years in the respect of special cases enlisted in item 2 to 5 of the Table 
under rule 9 . 

Provided that with the exception of general cases, as stated in Table under rule 9 in all other special cases , 
coming under the category of Spouse , widow , physically challenged or serious ailment cases shall be transferred only twice 
in the entire service . 

(2 ) Mutual transfer may be allowed between two staff in the same zone or in the event of different zones, who have 
completed the period of minimum and maximum length of service as stipulated in the Table rule 3 . 

11. Procedure for conducting computerized counseling.- (1) The time-table for conducting computerized 
counseling for transfer of Principal, teaching and non - teaching staff on request and in public interest must be prepared 
and published as follows, namely : 

(a ) The subject-wise workload available , the subject-wise sanctioned , working strength and vacant posts and 
other details shall be submitted by all Principals in the prescribed Proforma- 1; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


nola 


( c) 


(b ) Publication of notification enumerating vacancy of Principal, teaching and non -teaching posts 
(Proforma- 2 ); 

Last date for submission of applications for transfer on request ; 
(d) Scrutiny and certification of applications submitted ; 
(e) Publication of provisionalmerit list; 
(1) Last date for filing of objections; 

Publication of finalmerit list. 
(2 ) Application for transfer .- The Principal, teaching and non - teaching staff desiring for transfer shall submit 
application to competent authority in the Proforma- 3 and the correctness of information furnished in the application has 
to be verified and certified by concerned reporting authority . If the information furnished in transfer application is found 
to be incorrect , then suitable disciplinary action shall be taken against the applicant as per Karnataka Civil Services 
(Control, Classification and Appeal) Rules , 1957. After verification of the application , the data is to be computerized . 

(3 ) Preparation of priority list .- (a ) The priority list of staff pertaining to any cadre shall be prepared based on 
the number of years served in a particular place or zone in descending order. If the number of years served is equal the 
seniority based on the last operated gradation list shall be considered and the senior would have precedence in the 
counseling 

(b ) The Competent Authority shall prepare provisional priority list in Proforma- 4 as per procedure enumerated 
above and notify the same for submission of objections within period of seven days on website . On receipt of objections 
from Principal, teaching and non - teaching staff, they may be considered or rejected on basis of its validity and the final 
priority list shall be published in Proforma- 5 . 

(4 ) Transfers in public interest through process of computerized counseling. The teaching or non teaching 
staff on the receipt of the notice in Proforma-6 shall appear to the counseling centre on the order of priority to select any of 
the posts displayed within the allotted time. In the event of the staff not appearing for counseling in the stipulated time or 
appears for counseling and fails to select any of the post in the stipulated time, then the Competent Authority is 
empowered to transfer and post the staff against the available vacancy at the end of the counseling. 

(5 ) Transfers on request through process of computerized counseling. - The applicant on the receipt of the 
notice in proforma 6 (a ) shall appear to the counseling centre and select any of the posts displayed within the allotted time. 
In the event of the applicant not appearing for counseling or appears and fails to select a place in the stipulated time, 
He / she shall be continued in the existing working place. 

(6 ) Intimation of counseling.- The date , time and venue of the counseling shall be intimated to the applicant in 
Proforma by Registered Post , Acknowledgement due and also be published in the website . 

( 7 ) Publication of the time table , notices and all proformas.- The subject-wise and cadre -wise list of vacant 
posts to be filled by transfer identified by competent authority , time table , notices and all proformas shall be displayed on 
notice board of all the colleges , regional offices and commissionerate as and when issued . 

(8 ) Issuance of Orders.- The Competent Authority shall issue transfer order to the applicant against the post 
selected immediately on counseling and remove the selected post from the vacancy list. The copies of transfer order shall 
be sent to the concerned Principals of First Grade Colleges and Regional Joint Director and also be published on the notice 
board of the office as stated in sub -rule (7 ). 

12 . Powers of Competent Authority .- The concerned competent Authority shall transfer the Principal, teaching 
or non - teaching staff throughout the academic year in the following circumstances, namely : 

( 1) Notwithstanding anything in the these rules any Principal, teaching or non -teaching staff may be transferred 
or deputed to any place in zone C on receipt of, 

(a ) Complaint of misconduct or misbehavior; 
(b ) Complaint of financial irregularities ; 

As per clause (c ) of sub - section ( 3) of section 3 . 


By Order and in the name of the Governor of Karnataka , 


SHIVALINGA 
Under Secretary to Government 

Education Department 
(Collegiate Education ) 


0028 


ವಿಶೇಷ ರಾಜ್ಯ ಪತ್ರಿಕೆ 


FOT &37 ODZIE, ndondo , JJ2Jer na , 9008 

PROFORMA - 1 

(see rule 11 (1)(a)] 
Workload Statement to be sent by Principal of the concerned 

Government Degree College 


Name of College ... . .... .. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


Combination 


Subject 


StudentStrength Combinationwise 


Details of 

weekly 
workload to be 
discharged as 
per University 


Present 
workload in 
the college 
per week 


Distribution of workload 


SurplusWorkloadperweek 


Details of 
Teaching 

staff 
appearing in 
co . 11 who are 
on deputation 

to other 
colleges / 
Dept. and 
deputed to 

Higher 
Studies under 

FIP 


Remarks 


Theory 


Practical 


Total 


Theory 


Practical 


Total 


Name of 
Designation 
of Teaching 

staff 


Date 

of 
Birth 


Date ofDistribu 

tion of 
Reporti work 
ng in load per 
the week 


1 


2 


3 


44 


5 


6 


7 


8 


9 


10 


11 


| 


12 


13 


14 


15 


16 


PROFORMA - 2 


( see rule 11 (1)(b )] 

Department of Collegiate Education Vacancies 
The Commissioner of Collegiate Education hereby notify the vacancies available for transfer and counseling 
under the rule- 11 (i) (b ) of the Karnataka Civil Services (Regulation of Transfers of Staff of Department of collegiate 
Education ) Act , 2012 . 


Sl. No . 


Name of the College 


Name of the post Vacant 


Vacancy arised due to 


Commissioner for Collegiate Education 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0023 


PROFORMA - 3 

( see rule 11 (2) 
Department of Collegiate Education 
General Transfer Application for 20 __ _ & 20 


- 


1 


Name of the Applicant 


2 


Designation (Subject to be mentioned in case of teaching 
staff) 


3 


Date From which working in the present College /Office 


4 


Date of Birth 


5 


Date from which working in the present place (irrespective 
of cadre) 


6 


Details of services rendered previously till date 


From 


To 


Previously served 

place 


7 


Places requested for transfer 


8 


Reasons for transfer 


(A ) Serious Ailments Self Spouse / Children 
( B ) Physically Challenged 
(C ) Widow 
(D ) Couple cases- Both Govt. Employees 
(E ) General transfer cases 


Once 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


A . 


Serious Ailments (i) 


Name 


Nature of ailments 


Suffering since......... 


. . . . .years 


Certificate by Medical Board 
I, certify that Sri / Smt............ 

.......... aged about........... is suffering 
from . .. .. .. .. .. . . .............. disease as per serious ailment (i) defined in Karnataka Civil Services (Regulation of 
Transfers of Staff of Department of Collegiate Education ) Rules , 2013. 


Medial Records enclosed 


si 


It is also certified that the treatment is not available in the present place of working of the Government employee. 
The nearest place to the presentwork station where the treatment available is mentioned below : 


Dist.Medical Board 


(Signatures with Seal) 


Serious Ailments (ii) 


Name: 


Wife / Son / daughter : 


Nature of ailment: 


Certificate by Medical Board 
We, certify that Sri / Smt.............. ......... aged about Wife / Son /Daughter of Sri/ Smt...................... is 
suffering from .... 

... ......... disease as per serious ailment ( ii ) as defined in Karnataka Civil Services (Regulation 
of Transfers of Staff of Department of Collegiate Education ) Rules, 2013 . 


Medical Records enclosed 


It is also certified that the treatment is not available in the present place of working of the Government employee . 
The nearest place to the present work station where the treatment available is mentioned below : 


Dist . Medical Board 
(Signatures with Seal) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


0022 


B . Physically Challenged : 


Affix here recent photograph 
showing the disability duly 

attested by Medical 
Superintendent/ CMO / 
Head of the Hospital (with 

seal) 


Certificate No : 


Date : 


This is to certify that Mr. /Ms_ 


Son / daughter of Mr. /Ms. 


Age 


Male /female , Registration No. 

case of 

-· He /She is physically disabled / visual disabled / speech and 
hearing disabled / having mental retardation / leprosy cured and has % ( 

_ percent) permanent 
(physical impairment / visual impairment / speech and hearing impairment etc .) in relation to 
his /her 


Note : 


This condition is progressive /not progressive / likely to improve /not likely to improve* . 


1 . Re-assessment is not recommended / is recommended after a period of _ 


months / years * . 


(* Strike out whichever is not applicable ) 


Signature of Dr . 


Signature of Dr . 


Signature of Dr. 
Name ofDr. 


Name of Dr. 


Name of Dr. 


Specialization 


Specialization 


Specialization 


Seal with Degree 


Seal with Degree 


Seal with Degree 


(Member, Medical Board ) 


(Member, Medical Board ) 


(Member , Medical Board ) 


Signature / Thumb impression of Patient 


Countersigned by the 


Medical Superintendent / CMO /Head of Hospital (with se 


C . Widow : 

............. State that my husband is deceased and I have not remarried till date and I have 
enclosed the certificate by the competent authority to support the above. 


. 


. 


. 


. 


. 


. 


. 


. 


. 


. 


. 


. 


. 


. 


. 


Enclosure : Tahsildar s Certificate . 


Signature 


Once 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


D . Spouse cases : 


1 . Name of the spouse ... ... 
2 . Place of working ............. ................. & working as ........ 

Since.............................. 
3. Employee Code................../ KGID No ............../Metal No ..... 

Certificate by Reporting Authority 
I certify that, Sri/Smt .............. ....... ..... .......... ... Wife /husband of Sri / Smt..... .... .. 
...............in the place .............. ..... since ..... .................. years in this Office / Department. 


...is working as 


Signature of the Applicant 


I, Certify that the above given particulars are true and correct as per the Service Register and Records of the 
applicant, verified by me. 


Date 


Signature of the Principal with Seal 


Note : 


1. Staff seeking transfer under special cases should enclose (a ) certificate of Serious Ailment 1 or 2 (b ) Certificate for 

Physically Challenged 

(c) Certificate for widow (d ) Certificate for Spouse cases . 
2 . Application received through proper channel will only be considered . 


PROFORMA - 4 

(see rule 11 (3 )(b )] 
Provisional priority list 


The Commissioner of Collegiate Education vide Rule 11 (i) (e) published the provisional merit list prepared vide 
Rule 11 (iii) and any objection with regarding the list may be sent to the following address on or before ................. . Any 
objection received after the .......................... . Will be rejected . 


Si. 


Name of the College 


Name of the post 

vacant 


Vacancy arised due to 


Category 


No . 


Commissioner for Collegiate Education 


ವಿಶೇಷ ರಾಜ್ಯ ಪತ್ರಿಕೆ 


0025 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧೩ , ೨೦೧೪ 

PROFORMA - 5 

( see rule 11 (3 )(b )] 
Final merit list for Counseling 


The Commissioner of Collegiate Education vide rule 11 (i) (g) publishes the final merit list prepared vide rule 11 
( iii) and the applicants below are issued notices vide Rule 11 (vi) by Registered Post with Acknowledgement Due . 


Name of the Applicant 


Subject / Cadre 


Place of working 
( College /office ) 


Na 


Commissioner for Collegiate Education 


PROFORMA - 6 


( see rule 11 (4 )] 


Counseling Notice 


Yout are hereby intimated that your merit is .... ........ . in the final merit list published vide rule 11 and you 
are informed to attend the counseling on .................. . Day of ...................month .......... . year at . .... ........ . Office 
(address ) at .............. .am / pm . 


si. 


Name of the Applicant 


Subject /Cadre 


Place of working 
(College / office) 


No . 


Commissioner for Collegiate Education 


0020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


PROFORMA - 6 (a ) 

( see rule 11 (5)] 
Counseling Notice 


Yout are hereby intimated that your merit is .................... . in the final merit list published vide rule 11 and you 
are informed to attend the counseling on ...... ....... ... . Day of ..... ..............month .......... . year at .... ........... . Office 
(address) at .............. .am / pm . 


Si. 


Name of the Applicant 


Subject /Cadre 


Place of working 
( College /office ) 


No . 


Commissioner for Collegiate Education 


PROFORMA- 7 

[ see Rule 7 (iii)] 
Department of Collegiate Education 


Name of the College: 


Proforma showing the details of lecturers who are assigned project 


Namewith 
designation 


Subject 


Remarks 


Date of 
Birth 


Date from 

which 
working 


Details of 

project 
(minor / 
major) 
awarded 

and 
duration 


Whether 
awarded by 

UGC / 
State Govt. / 
Statutory 

Body 


Amount 
allotted 
through 

UGC / 
State Govt. / 
Statutory 

Body 


2 


/ 


3 


5 


Signature of the Principal 


೧೧೭೧ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A ಬೆಂಗಳೂರು, ಶನಿವಾರ, ಮಾರ್ಚ್ ೧ , ೨೦೧೪ ( ಫಾಲ್ಗುಣ ೧೦ , ಶಕ ವರ್ಷ ೧೯೩೫ ) 
Part - IV -A Bangalore, Saturday , March 1, 2014 ( Phalguna 10 , Shaka Varsha 1935 ) 

ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಪ/ ಆ-1/ ಹೈ .ಕ.ಪ್ರ. ಗು. ಹು /103 /2014, ಬೆಂಗಳೂರು, ದಿನಾಂಕ: 01. 03.2014 


ನಂ . ೧೮೮ 
No. 188 


ವಿಷಯ : 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ) ಆದೇಶ, 
2013ರಡಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿನ ವಿವಿಧ ವೃಂದಗಳಲ್ಲಿ ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಶೇ .8ರಷ್ಟು ಹುದ್ದೆಗಳನ್ನು ಗುರುತಿಸುವ ಕುರಿತು 


ಉಲ್ಲೇಖ: 


ಅಧಿಸೂಚನೆ ಸಂಖ್ಯೆ : ಸಿಆಸುಇ/ 06 / ಪಿ . ಎಲ್.ಎಕ್ಸ್ /2012 , ದಿನಾಂಕ : 06 - 11 - 2013 


ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ತಿದ್ದುಪಡಿಯ ರೀತ್ಯಾ, ಕರ್ನಾಟಕ ರಾಜ್ಯದ ಹೈದರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ಸೇರಿದ 
ಬೀದರ್ , ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳ ವಿಶೇಷ ಅಭಿವೃದ್ಧಿ ಮತ್ತು ಆ ಪ್ರದೇಶದ ಜನರಿಗೆ ಸರ್ಕಾರಿ 
ಸೇವೆಯಲ್ಲಿನ ನೇರ ನೇಮಕಾತಿ ಮತ್ತು ಮುಂಬಡ್ತಿಗಳಲ್ಲಿ ಮೀಸಲಾತಿಗಳನ್ನು ಒದಗಿಸಲು ಉದ್ದೇಶಿಸಲಾಗಿರುತ್ತದೆ. 

ಅದರಂತೆ, ಮೇಲೆ ತಿಳಿಸಿರುವ ಉದ್ದೇಶಗಳನ್ನು ಅನುಷ್ಠಾನಕ್ಕೆ ತರುವ ಸಂಬಂಧ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರ ಆದೇಶದ ಮೇರೆಗೆ 
ಉಲ್ಲೇಖಿತ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿನ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ -ಕರ್ನಾಟಕ 
ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ 13ರನ್ವಯ ರಾಜ್ಯ ಮಟ್ಟದ ಕಛೇರಿಗಳನ್ನು ಗುರುತಿಸಲಾಗಿದ್ದು, ಸದರಿ ಕಛೇರಿಗಳಲ್ಲಿ 
ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗಾಗಿ ಸರ್ಕಾರಿ ಸೇವೆಯಲ್ಲಿನ ನೇರ ನೇಮಕಾತಿ ಮತ್ತು ಮುಂಬಡ್ತಿಗಳಲ್ಲಿ ಶೇ .8ರಷ್ಟು ಹುದ್ದೆಗಳನ್ನು 
ಕಾಯ್ದಿರಿಸಬೇಕಾಗಿರುತ್ತದೆ ಹಾಗೂ ಆ ಸಂಬಂಧ ಕ್ರಮ ಕೈಗೊಳ್ಳಲು ಸಕ್ಷಮ ನೇಮಕಾತಿ ಪ್ರಾಧಿಕಾರಕ್ಕೆ ಅಧಿಕಾರ ನೀಡಲಾಗಿರುತ್ತದೆ. 


ಮೇಲೆ ತಿಳಿಸಿರುವ ಆದೇಶದ ರೀತ್ಯಾ, ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರಿ ಸೇವೆಯಲ್ಲಿನ ನೇರ ನೇಮಕಾತಿ 
ಮತ್ತು ಮುಂಬಡ್ತಿಗಳಲ್ಲಿ ಶೇ .8ರಷ್ಟು ಮೀಸಲಾತಿಯನ್ನು ಸರ್ಕಾರಿ ಸೇವೆಯ ಎ ದರ್ಜೆ ಕಿರಿಯ ಶ್ರೇಣಿಯ ಹುದ್ದೆಯ ಹಂತದವರೆಗೆ 
ಪರಿಗಣಿಸಬೇಕಾಗಿರುತ್ತದೆ. 


cal 


ವಿಧಾನ ಪರಿಷತ್ತಿನ ಸಚಿವಾಲಯದ ವೃಂದ ಬಲದಲ್ಲಿ ಶೇ .8ರಷ್ಟು ಹುದ್ದೆಗಳನ್ನು ಈ ಸಚಿವಾಲಯದ ನೇಮಕಾತಿ ನಿಯಮಾವಳಿಗಳ ರೀತ್ಯಾ 
ಹಾಗೂ ಸಂದರ್ಭಾನುಸಾರವಾಗಿ ಕಾಯ್ದಿರಿಸಿ, ಕಾಯ್ದಿರಿಸಲಾಗಿರುವ ಹುದ್ದೆಗಳನ್ನು ಸ್ಥಳೀಯ ವೃಂದ ( Local Cadre) ಎಂದು ಗುರುತಿಸಬೇಕಾಗಿರುತ್ತದೆ 
ಹಾಗೂ ಇನ್ನುಳಿದ ಹುದ್ದೆಗಳನ್ನು ಮಾತೃ ವೃಂದ ( Parent Cadre) ಎಂದು ಗುರುತಿಸಬೇಕಾಗಿರುತ್ತದೆ. 

ಉಲ್ಲೇಖಿತ ಅಧಿಸೂಚನೆಯ ರೀತ್ಯಾ, ನೇರ ನೇಮಕಾತಿ ಮತ್ತು ಮುಂಬಡ್ತಿಗಳಲ್ಲಿ ಪ್ರಯೋಜನ ಪಡೆಯುವ ಅಭ್ಯರ್ಥಿಗಳು ಸದರಿ ಅಧಿಸೂಚನೆಯ 
ಕ್ರ. ಸಂ .( 6) ರಲ್ಲಿ ಸೂಚಿಸಿರುವ ನಿಬಂಧನೆಗಳಿಗೆ ಒಳಪಟ್ಟಿರುತ್ತಾರೆ. 


ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು ಸ್ಥಳೀಯ ವೃಂದದಲ್ಲಿ (Local Cadre) ಮುಂದುವರೆಯಲು ತಮ್ಮ ಆಯ್ಕೆಯನ್ನು 
ನೀಡಬೇಕಾಗಿರುತ್ತದೆ. ಅಲ್ಲದೆ ಆಯ್ಕೆ ನೀಡಿರುವ ಅಭ್ಯರ್ಥಿಗಳು ಸ್ಥಳೀಯ ವೃಂದದಲ್ಲಿಯೇ ಎ ದರ್ಜೆಯ ಕಿರಿಯ ಶ್ರೇಣಿ ಹುದ್ದೆಯ ಮುಂಬಡ್ತಿ 
ಪಡೆಯುವವರೆಗೆ ಅದೇ ವೃಂದದಲ್ಲಿ ಮುಂದುವರೆಯಬೇಕಾಗಿರುತ್ತದೆ ಹಾಗೂ ಅಂತಹ ನೌಕರರ ಜೇಷ್ಠತೆ, ಮುಂಬಡ್ತಿ ಮತ್ತು ಧಾರಣಾಧಿಕಾರವು(ಲೀನ್) 
ಅದೇ ವೃಂದದಲ್ಲಿ ಮುಂದುವರಿಯತಕ್ಕದ್ದು, ಈ ಸಂಬಂಧ ಅಧಿಕಾರಿ /ನೌಕರರುಗಳು ನೀಡುವ ಆಯ್ಕೆಯು ಹಿಂಪಡೆಯಲಾಗದ ಆಯ್ಕೆಯಾಗಿರುತ್ತದೆ. 

ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದಗಳವಾರು 
ಹೈದರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಶೇ .8ರಷ್ಟು ಹುದ್ದೆಗಳನ್ನು ಕೆಳಕಂಡಂತೆ ಮೀಸಲಿರಿಸಿ 
ಅನುಸೂಚಿಯಲ್ಲಿರುವಂತೆ ಈ ಮೂಲಕ ಅಧಿಸೂಚಿಸಲಾಗಿದೆ . 


೧೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 

ಅನುಸೂಚಿ 


ವಿಶೇಷ ರಾಜ್ಯ ಪತ್ರಿಕೆ 


ಸ್ಥಳೀಯ ವೃಂದದಲ್ಲಿ ಹೈ - ಕ 

ಪ್ರದೇಶದವರಿಗಾಗಿ 
ಗುರುತಿಸಲಾದ ಶೇ .8 ರಷ್ಟು 
ಹುದ್ದೆಗಳು ಸ್ಥಳೀಯ ವೃಂದ 

( Local Cadre) | 


೫) 


ಹುದ್ದೆ 


ಮಂಜೂರಾದ 

ವೃಂದಬಲ 
( ವೈ . ಮತ್ತು ನೇ .ನಿ. 

ಯ ನಂತರದ 
ಪರಿಷ್ಕರಣೆ ಸಹಿತ 

ಮಾತೃ ವೃಂದ 
(parent cadre) 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


| ಒಟ್ಟು 


ನೇ , 


3 


. 


4 


7 


| 


8 


ಗ್ರೂಪ್ – ಎ ವೃಂದ 


ಅಧೀನ ಕಾರ್ಯದರ್ಶಿ 


28100 - 50100 


ಶೇ 100 ರಷ್ಟು ಮುಂಬಡ್ತಿ 


ಚರ್ಚಾ ಸಂಪಾದಕರು 


28100 -50100 


ಶೇ 100 ರಷ್ಟು ಮುಂಬಡ್ತಿ 


ಗ್ರೂಪ್ - ಬಿ ವೃಂದ 


3 


. 


ಶಾಖಾಧಿಕಾರಿಗಳು 


22800 - 43200 


ಶೇ 100 ರಷ್ಟು ಮುಂಬಡ್ತಿ 


11 


4 


. 


ಅಭಿಲೇಖನಾಧಿಕಾರಿಗಳು 


22800 - 43200 


16 


ಶೇ 100 ರಷ್ಟು ಮುಂಬಡ್ತಿ 


- 16 


ಗ್ರೂಪ್ - ಸಿ ವೃಂದ 


ಹಿರಿಯ ಸಹಾಯಕರು 


20000 - 36300 


10 


ಶೇ 100 ರಷ್ಟು ಮುಂಬಡ್ತಿ 


10 


6 


| 


ವರದಿಗಾರರು 


20000 - 36300 


16000 - 29600 


ಸಹಾಯಕರು / 
ಕಾರ್‌ಸೂಪರ್‌ವೈಸರ್‌ 


ಮುಂಬಡ್ತಿ/ ನೇ . ನೇ 

8 
ಶೇ 75 ಮುಂಬಡ್ತಿ/ ಶೇ 25 

ನೇ . ನೇ 
- 13 | 


_ 4 


8 


| 


ಶೀಘ್ರಲಿಪಿಗಾರರು 


16000 - 29600 


13 


ಶೇ 100 ರಷ್ಟು ಮುಂಬಡ್ತಿ 


ಕಿರಿಯ ಸಹಾಯಕರು 


_ 11600 - 21000 


23 


ಶೇ 50 ಮುಂಬಡ್ತಿ/ ಶೇ 50 

ನೇ . ನೇ 
12 


11 


10 


| 


ಬೆರಳಚ್ಚುಗಾರರು 


11600 - 21000 


_ 12 


ಶೇ 75 ಮುಂಬಡ್ತಿ/ ಶೇ 25 

ನೇ . ನೇ 


11 | ಹಿರಿಯ ವಾಹನ ಚಾಲಕರು 


14550- 26700 


7 


ಶೇ 100 ರಷ್ಟು ಮುಂಬಡ್ತಿ 


7 


. 


12 


ವಾಹನ ಚಾಲಕರು 


11600 - 21000 


27 


3 


| 


ಶೇ 100 ರಷ್ಟು ನೇ . ನೇ . 
- - - 27 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


೧೧೭೩ 


ಸ್ಥಳೀಯ ವೃಂದದಲ್ಲಿ ಹೈ - ಕ 

ಪ್ರದೇಶದವರಿಗಾಗಿ 
ಗುರುತಿಸಲಾದ ಶೇ .8 ರಷ್ಟು 
ಹುದ್ದೆಗಳು ಸ್ಥಳೀಯ ವೃಂದ 

(Local Cadre) 


*( 


ಹುದ್ದೆ 


ಮಂಜೂರಾದ 

ವೃಂದಬಲ 
( ವೃ , ಮತ್ತು ನೇ .ನಿ . 

ಯ ನಂತರದ 
ಪರಿಷ್ಕರಣೆ ಸಹಿತ 

ಮಾತೃ ವೃಂದ 
( parent cadre) 


ವೇತನ ಶ್ರೇಣಿ 
( ರೂ .ಗಳಲ್ಲಿ) 


ಮುಂಬಡ್ತಿ 


ನೇರ 
ನೇಮಕಾತಿ 


ನೇ . 


ಮುಂಬಡ್ತಿ | 


ನೇ . 


13 | ಜಮೇದಾರ್ 


11000 - 19000 


22 


ಶೇ 100 ರಷ್ಟು ಮುಂಬಡ್ತಿ 


22 


14 | ಹಿರಿಯ ಬಡಗಿ 


11600 - 21000 


ಶೇ 100 ರಷ್ಟು ಮುಂಬಡ್ತಿ 


15 | ಬಡಗಿ 


10400 - 16400 


ಶೇ 100 ರಷ್ಟು ನೇ . ನೇ . 


ಶೇ 100 ರಷ್ಟು ನೇ . ನೇ 


ದಲಾಯತ್/ಸ್ವೀಪರ್ ಕಮ್ | _ 9600 -14550 
ಸ್ಕ್ಯಾವೆಂಜರ್/ಡೂಪ್ಲಿಕೇಟಿಂಗ್ 
ಆಪರೇಟರ್ /ಕಾವಲುಗಾರರು/ 
ಸೆಕ್ಯೂರಿಟಿ ಗಾರ್ಡ್ 


ಮೇಲೆ ಅಧಿಸೂಚಿಸಲಾಗಿರುವ ಈ ಸಚಿವಾಲಯದ ವಿವಿಧ ವೃಂದಗಳಲ್ಲಿನ ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ ಮುಂಬಡ್ತಿಯಲ್ಲಿ 
ಹಾಗೂ ನೇರ ನೇಮಕಾತಿಯಲ್ಲಿ ಶೇ .8ರಷ್ಟು ಹುದ್ದೆಗಳನ್ನು ಮೀಸಲಿರಿಸಿ 

ಗುರುತಿಸಲಾಗಿದೆ. ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಚಿವಾಲಯದ ಗೂಪ್- ಎ ಹುದ್ದೆಯಲ್ಲಿನ ಕಿರಿಯ ಶ್ರೇಣಿಯ ವೇತನದ ಹುದ್ದೆಗಳಲ್ಲಿ 
ಬಿ ಮತ್ತು ಸಿ ವೃಂದದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ ನೌಕರರುಗಳ ಪೈಕಿ ತಮ್ಮ ಸೇವಾ ಪುಸ್ತಕದಲ್ಲಿ ಬೀದರ್, ಗುಲ್ಬರ್ಗಾ , ರಾಯಚೂರು, 
ಕೊಪ್ಪಳ, ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಯವರೆಂದು ಆ ಜಿಲ್ಲೆಗಳಲ್ಲಿನ ಸ್ವಂತ ಊರು ಘೋಷಣೆ ಮಾಡಲಾಗಿರುವ ಅಧಿಕಾರಿ/ ನೌಕರರುಗಳು 
ಹೈದರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಶೇ .8ರಷ್ಟು ಹುದ್ದೆಗಳಲ್ಲಿ ಗುರುತಿಸಲಾಗಿರುವ ಹುದ್ದೆಗಳಿಗೆ ಮುಂಬಡ್ತಿ 
ಪಡೆಯಲು ಹಾಗೂ ಸದರಿ ಸ್ಥಳೀಯ (Local Cadre) ವೃಂದದಲ್ಲಿ ಮುಂದುವರಿಯಲು ಇಚ್ಚಿಸುವ ಅಧಿಕಾರಿ/ನೌಕರರುಗಳು ತಮ್ಮ ಇಚ್ಛೆಯನ್ನು ಲಿಖಿತ 
ಮೂಲಕ 10 ದಿನಗಳೊಳಗಾಗಿ ಆಡಳಿತ ಶಾಖೆ-1ಕ್ಕೆ ನೀಡತಕ್ಕದ್ದು. 

ಒಂದು ವೇಳೆ ಈ ಸಂಬಂಧ ಸ್ವೀಕರಿಸಲಾಗುವ ಆಯ್ಕೆಗಳು ನಿಗಧಿಪಡಿಸಿರುವ ಹುದ್ದೆಗಳಿಗೆ ಮೀರಿದ್ದಲ್ಲಿ ಆಯ್ಕೆಗಳನ್ನು ಚಾಲ್ತಿಯಲ್ಲಿರುವ ಜೇಷ್ಠತಾ 
ಪಟ್ಟಿಯ ಪರಸ್ಪರ ಜೇಷ್ಠತೆಯ ಆಧಾರದ ಮೇಲೆ ನಿಗಧಿಪಡಿಸಿರುವ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಪರಿಗಣಿಸಲಾಗುವುದು. 

ಮಾನ್ಯ ಸಭಾಪತಿಯವರ ಆದೇಶಾನುಸಾರ , 

* ಕೆ. ಸಿ. ಪ್ರಭು 

ಅಧೀನ ಕಾರ್ಯದರ್ಶಿ 

ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಸೋಮವಾರ, ಮಾರ್ಚ್ ೩ , ೨೦೧೪ ( ಫಾಲ್ಗುಣ ೧೨, ಶಕ ವರ್ಷ ೧೯೩೫ ) | ನಂ . ೧೮೯ 
Part - IV - A Bangalore , Monday , March 3 , 2014 (Phalguna 12 , Shaka Varsha 1935 ) No. 189 


FOREST , ECOLOGY AND ENVIRONMENT SECRETARIAT 


NOTIFICATION 


No. FEB 172 FWL 2013, Bangalore , dated: 01 - 03- 2014 


In exercise of the powers conferred by sub -section ( 1) of the section 6 of the Wildlife (Protection ) Amendment Act, 
2002 the State Government hereby constitutes the State Board for Wildlife consisting of the following members, namely ; 


a . 


Hon ble Chief Minister 


Chair -person 


b . 


| 


Hon ble Minister for Forest, Ecology and Environment 


Vice Chair - person 


0028 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


Members 


.. 


Members 


The Heads of the following Non - Government Organizations : 
1 . Shri G . Malleshappa , 

President, Swamy Vivekananda Seva 
Trust (R ), Chamarajanagar 

Dist-571 441. 
2 . Shri Neeraj Nirmal, 

General Secretary , Nisarga Aapeksha 
Society , “ Swathi”, Main Road , Ullal , 

South Kanara , Karnataka. 
3 . Dr M . D . Madhusudhan , 

Nature Conservation Foundation , 

Mysore . 
The following eminent Conservationists, Ecologists and 
Environmentalists : 
1. Shri Ajay A . Desai, 

B . C .84 Camp, Belgaum . 
2 . Shri Sanjay Gubbi, 

Tumkur . 
3 . Shri M .K . Bhaskar Rao , 
MF 2 / 9 , BDA Flat, BTM Layout, 

2nd Stage, Bangalore -560076 . 
4 . Shri Sarath Champathi, 

No. 331, Road 5B , EPIP Zone, 

Whitefield , Bangalore -560066 . 
5 . Dr Surya N . R . Adoor, 

MA. 32 , KHB Area , Post Bajal, 

Ekkur, Mangalore- 575007 . 
6 . Shri P . M . Subru , 

S / o of Late Mara , Jungle Hadi, 
Thithimathi Post, Virajpet Taluk , 

Kodagu . 
7 . Shri Rana George , 

M / S Kelachandra Group of Companies , 

No. 16 , St.Marks Road , Bangalore . 
8 . Shri Joseph Hoover , 

No.8 , Gattigere Layout, 

Rajarajeswari Nagar, Bangalore - 98 . 
9 . Dr Madegowda .C , 

Bangale Podu , BR Hills , Yelandur 

Taluk , Chamarajanagar -571441. 
10 . Dr N . C . Shivaprakash , 

Professor , Department of Paediatrics, 
Adichunchangiri Institute ofMedical 
Science , No. 2822 , 8th Cross , 6th Main 

Road , V . V Mohalla , Mysore - 570002 . 
Additional Chief Secretary / Principal Secretary to Government of 
Karnataka , Forest, Ecology and Environment Department, Bangalore 
Principal Chief Conservator of Forests (Head of Forest Force) Karnataka, 
Bangalore. 
Principal Secretary / Secretary to the Government of Karnataka, Social 
Welfare Department, Bangalore . 
Managing Director, Karnataka State Tourism Development Corporation 
Ltd , Bangalore 
Inspector General of Police , Forest Cell, Bangalore. 
A representative of the Armed Forces not below the rank of Brigadier as 
nominated by the Central Government. 


Member 


Member 


Member 


Member 


Member 


1 . 


Member 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೭೫ 


Member 


k . 

1. 
| m . 


Director, Animal Husbandry and Veterinary Services, Bangalore. 
Director , Department of Fisheries , Bangalore . 
An Officer as nominated by the Director, Wildlife Preservation , New Delhi. 


Member 


Member 


A representative of the Director, Wildlife Institute of India , Deharadun . 


.. 


A representative of the Director , Zoological Survey of India , Kolkata . 
A representative of the Director , Botanical Survey of India , Kolkata . 
The Principal Chief Conservator of Forests (Wildlife ) and Chief Wildlife 
Warden , Karnataka, Bangalore 


Member 
Member 
Member 
Member- Secretary 


The term of office of the members of the State Board for Wildlife shall be for a period of three years from the date 
of publication of this Notification in the OfficialGazette . 

By order and in the name of the Governor of Karnataka , 


S . P . PATIL 
Under Secretary to Government 
Forest, Ecology and EnvironmentDepartment 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III | ಬೆಂಗಳೂರು, ಸೋಮವಾರ, ಮಾರ್ಚ್ ೩ , ೨೦೧೪ ( ಫಾಲ್ಗುಣ ೧೨, ಶಕ ವರ್ಷ ೧೯೩೫ ) ನಂ . ೧೯೨ 
Part - III Bangalore , Monday , March 3, 2014 (Phalguna 12 , Shaka Varsha 1935 ) No. 192 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ: ಸಿಐ 70 ಎಸ್ಪಿಕ್ಕೂ 2012, ಬೆಂಗಳೂರು, ದಿನಾಂಕ : 01 .03.2014 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966) ರ ಕಲಂ 28 ರ ಉಪ ಕಲಂ 1ರಡಿ ಸರಕಾರದ 
ಅಧಿಸೂಚನೆ ಸಂಖ್ಯೆ : ಸಿಐ 31 ಎಸ್‌ಪಿಕ್ಯೂ 2011 ದಿನಾಂಕ: 15.02 .2011ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂಖ್ಯೆ: 1ರಿಂದ 57ರ ವರೆಗಿನ ಭಾಗ 3ರಲ್ಲಿ 
ದಿನಾಂಕ: 15. 02 .2011ರಂದು ಪ್ರಕಟಗೊಂಡ ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಹಾಗೂ ಅವುಗಳ ಕ್ಷೇತ್ರವನ್ನು ಅಂಕಣ 4ರಿಂದ 
7ರವರೆಗೆ ವಿವರಿಸಿದ ಪರಿಮಿತಿಯೊಂದಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 4³ ರನ್ವಯ ವಿಹಿತವಾಗಿರುವ ಅಧಿಕಾರದ 
ಮೇರೆಗೆ “ಕೈಗಾರಿಕಾ ಪ್ರದೇಶದಿಂದ ಕೈಬಿಡಲಾಗಿದೆ ಎಂದು ಕರ್ನಾಟಕ ಸರಕಾರವು ಈ ಮೂಲಕ ಘೋಷಿಸುತ್ತದೆ. 

ಅನುಸೂಚಿ 
ಗ್ರಾಮ : ಭುಜಂಗನಗರ ತಾಲ್ಲೂಕು: ಸಂಡೂರು 

ಜಿಲ್ಲೆ: ಬಳ್ಳಾರಿ 
ಸರ್ವೆ ನಂಬರ್ ಕೈಬಿಡುವ 

ಚೆಕ್ಕುಬಂದಿ 
ಸಂಖ್ಯೆ 

ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ 
117 0 - 05 | ಈ ಪೈಕಿ ಉಳಿದ ಭೂಮಿ ಈ ಪೈಕಿ ಉಳಿದ ಭೂಮಿ 118 

130 ಈ ಪೈಕಿ ಉಳಿದ 
130 0 - 05 133 

130 ಈ ಪೈಕಿ ಉಳಿದ 
ಭೂಮಿ | 

ಈ ಭೂಮಿ 
133 

133 ಈ ಪೈಕಿ ಉಳಿದ 
0 - 07 134 130 

ಭೂಮಿ 


ಕ್ರಮ 


116 


ಒಟ್ಟು 


0 - 17 


ಗ್ರಾಮ : ಕೃಷ್ಣನಗರ 


ತಾಲ್ಲೂಕು: ಸಂಡೂರು 


ಜಿಲ್ಲೆ: ಬಳ್ಳಾರಿ 


ಕ್ರಮ 
ಸಂಖ್ಯೆ 


ಸರ್ವೆ 
ನಂಬರ್ 


ಕೈಬಿಡುವ 
ವಿಸ್ತೀರ್ಣ 


ಪೂರ್ವ 


ಚೆಕ್ಕುಬಂದಿ 

ಉತ್ತರ 
81 
77 


0 - 08 


ದಕ್ಷಿಣ 
80 ಈ ಪೈಕಿ ಉಳಿದ 

ಭೂಮಿ 
88 ಈ ಪೈಕಿ ಉಳಿದ 

ಭೂಮಿ 


0 - 01 


290/3 


0 - 06 


290 / 4 


290/3 ಈ ಪೈಕಿ 
ಉಳಿದ ಭೂಮಿ 


_ 97 


೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ 


ಸರ್ವೆ 
ನಂಬರ್ 


ಕೈಬಿಡುವ 
ವಿಸ್ತೀರ್ಣ 


ಸಂಖ್ಯೆ 


290/ 4 


0 - 05 


3044 


0 - 05 


305 


341 


0 - 13 


ಚೆಕ್ಕುಬಂದಿ 
ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ 
290 /5 290/3 

290/ 2 

290/4 ಪೈ ಉಳಿದ 

ಭೂಮಿ 

3044 ಈ ಪೈಕಿ 
303 

3040 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 

341 ಈ ಪೈಕಿ ಉಳಿದ 341 ಈ ಪೈಕಿ ಉಳಿದ 
352 303 
ಭೂಮಿ 

ಭೂಮಿ 

342 ಈ ಪೈಕಿ ಉಳಿದ | 342 ಈ ಪೈಕಿ ಉಳಿದ 
352 341 
ಭೂಮಿ 

ಭೂಮಿ 

342 ಈ ಪೈಕಿ ಉಳಿದ 342 ಈ ಪೈಕಿ ಉಳಿದ 
352 341 
ಭೂಮಿ 

ಭೂಮಿ 
348 

338 | ಹಳ್ಳ, 346 | 344 
346 348 343 

345 
346 ಈ ಪೈಕಿ ಉಳಿದ 346 ಈ ಪೈಕಿ ಉಳಿದ 

348 
ಭೂಮಿ 

ಭೂಮಿ 


342 


0 -58 


342 


0 -58 


343 


0 - 31 


344 /2 


0 - 30 


346 


0 - 17 


345 


1.74 


ಒಟ್ಟು 
ಗ್ರಾಮ : ದೌಲತಪುರ 


ತಾಲ್ಲೂಕು: ಸಂಡೂರು 


ಜಿಲ್ಲೆ: ಬಳ್ಳಾರಿ 


ಕ್ರಮ 
ಸಂಖ್ಯೆ 


ಸರ್ವೆ 
ನಂಬರ್‌ 


ಕೈಬಿಡುವ 
ವಿಸ್ತೀರ್ಣ 


ಪೂರ್ವ 


15 


0 - 37 


16/ ಎ 
16 / ಬಿ 


0 - 33 


16 


ಚೆಕ್ಕುಬಂದಿ 

ಉತ್ತರ 
15 ಪೈಕಿ ಉಳಿದ 

ಜಮೀನು 
16 ಪೈಕಿ ಉಳಿದ 

ಜಮೀನು 
18 ಈ ಪೈಕಿ ಉಳಿದ 

ಭೂಮಿ 
18/ ಬಿ1 ಪೈ ಉಳಿದ 

ಜಮೀನು 
21 ಈ ಪೈಕಿ ಉಳಿದ 

ಭೂಮಿ 


18 / ಎ 


0 - 15 


18 / ಬಿ1 


18 / ಬಿ 


0 - 13 


18/ ಬಿ2 


21 / ಎ / ಬಿ 


0 -98 


23 ,33 


21 ಈ ಪೈಕಿ ಉಳಿದ 

ಭೂಮಿ 
22/ ಇ ಪೈ ಉಳಿದ 


22/ ಎ / ಬಿ 


0 -66 


25 


21 


ಭೂಮಿ 


0 - 45 


33 


21 


0 - 37 


34,58 


33 ಈ ಪೈಕಿ ಉಳಿದ 23 ಈ ಪೈಕಿ ಉಳಿದ 
ಈ ಭೂಮಿ | ಈ ಭೂಮಿ 
33 ಈ ಪೈಕಿ 33 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 
44 ಈ ಪೈಕಿ 44 ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 
49ಅ ಈ ಪೈಕಿಉಳಿದ 49ಅ ಈ ಪೈಕಿಉಳಿದ 
ಭೂಮಿ 

ಭೂಮಿ 


0 - 04 


45 | 


49 / ಎ , ಬಿ , ಸಿ , ಡಿ 


0 - 13 


182 


181ಎ, 1ಬಿ1, ಬಿ2, 1ಬಿ/ 3 , 

181/ 2 , 
181 / 2 / ಬಿ, 181 /2ಸಿ 

181/2ಡಿ, 181 


2 - 02 


181/ ಈ ಪೈಕಿ 
ಉಳಿದ ಭೂಮಿ 


182 


183 


181/ ಈ ಪೈಕಿ 
ಉಳಿದ ಭೂಮಿ 


183 


0 - 06 


| 


181 


182 


| 


183 ಈ ಪೈಕಿಉಳಿದ 

ಭೂಮಿ 


183 ಈ ಪೈಕಿಉಳಿದ 

ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೭೭ 


ಕ್ರಮ 


ಸರ್ವೆ 
ನಂಬರ್‌ 


ಕೈಬಿಡುವ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಚೆಕ್ಕುಬಂದಿ 
ಉತ್ತರ 

ದಕ್ಷಿಣ 
192 ಪೈ ಉಳಿದ ಭೂಮಿ | 192 ಪೈಕಿ ಉಳಿದ 
193 

ಭೂಮಿ 


192 


0 - 31 


226 


233 / 
233 2 


0 - 10 


233 / 2 


225 


225 


233 / ಈ 
ಪೈಕಿಉಳಿದ ಭೂಮಿ 


324 


0 - 10 


333 
339 


226 


224 , 225 ಈ ]225 ಈ ಪೈಕಿಉಳಿದ 
ಪೈಕಿಉಳಿದ ಭೂಮಿ | ಭೂಮಿ 

224, 225 ಈ 225 ಈ ಪೈಕಿಉಳಿದ 
ಪೈಕಿಉಳಿದ ಭೂಮಿ | ಭೂಮಿ 


333 


325 


0 - 02 


226 


339 


ఒట్టు 


6 - 22 


ಗ್ರಾಮ : ಸುಶೀಲನಗರ 


ತಾಲ್ಲೂಕು: ಸಂಡೂರು 


ಜಿಲ್ಲೆ: ಬಳ್ಳಾರಿ 


ಕ್ರಮ 


ಚೆಕ್ಕುಬಂದಿ 


ಸರ್ವೆ 
ನಂಬರ್ 


ಕೈಬಿಡುವ ವಿಸ್ತೀರ್ಣ 


ಸಂಖ್ಯೆ 


ಪಶ್ಚಿಮ 


ಪೂರ್ವ 
1. 20 


ಉತ್ತರ 
59 


ದಕ್ಷಿಣ 
118 


119 


_ 59 


2 - 27 
9 - 81 


120 


133 


119 , 118 


117 , 121 


121 


4 - 62 


133 


- 117 


120 


122, 131 


131 


3 - 10 


132 


121 122 


133 


130 


132 


5 - 27 


135 


131 


133 


130 


133 


4 - 56 


134 


120 121 


58 134 


131 132 135 


135 


4 - 84 


136 


132 


133 , 134 137 


129 130 


136 


10 - 31 


139 


135 


137 138 


129 


139 


1 - 96 


140 


136 


129 
140 


139 ಈ ಪೈಕಿ ಉಳಿದ 

ಭೂಮಿ 
140 ಈ ಪೈಕಿ ಉಳಿದ 

ಭೂಮಿ 


140 


0 - 91 


ದೌಲತಪುರ ಗಡಿ 


139 


126 


- ಒಟ್ಟು 


47 - 65 


ಗ್ರಾಮ : ತೋರಣಗಲ್ಲು 


ತಾಲ್ಲೂಕು: ಸಂಡೂರು 


ಜಿಲ್ಲೆ: ಬಳ್ಳಾರಿ 


ಚೆಕ್ಕುಬಂದಿ 


ಸರ್ವೆ 


ಕ್ರಮ 


ಕೈಬಿಡುವ 
ವಿಸ್ತೀರ್ಣ 


ನಂಬರ್ 


ಪೂರ್ವ 


ಪಶ್ಚಿಮ 
34 


| 


15/ಬಿ 


0- 85 


0 - 85 


156 
260 


15 / ಸಿ 


0 - 08 


_ 15ಬಿ 


34 / ಬಿ * 


| 


0- 95 


_ 15 


_ 38, 14 


ಉತ್ತರ 

ದಕ್ಷಿಣ 
15ಎ2 , 15ಬಿ ಈಪೈಕಿ 15ಬಿ ಈ ಪೈಕಿ 

ಉಳಿದ ಭೂಮಿ ಉಳಿದ ಭೂಮಿ 
15ಅ ಈ ಪೈಕಿ ಉಳಿದ 15ಅ ಈ ಪೈಕಿ ಉಳಿದ 
ಭೂಮಿ 

- ಭೂಮಿ 
14 , 15 ಈ ಪೈಕಿ | 15 ಈ ಪೈಕಿ ಉಳಿ 
ಉಳಿದ ಭೂಮಿ 

ಈ ಭೂಮಿ 
39 ಈ ಪೈಕಿ ಉಳಿದ 

ಭೂಮಿ 

247 
249 

ಈ ಪೈಕಿ ಉಳಿದ 

ಭೂಮಿ 
251ಎಈ ಪೈಕಿ ಉಳಿದ | 

248 
ಭೂಮಿ 


0 - 22 


38 


36 


| 


248 


0 -05 


247 ಈ ಪೈಕಿ 


249 


ಉಳಿದ ಭೂಮಿ 


251/ ಎ * 


0 - 19 


251 ಬಿ ಈ ಪೈಕಿ 
ಉಳಿದ ಭೂಮಿ 


25lಎ 


೧೧೭೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಸರ್ವೆ 
ನಂಬರ್ 


ಕೈಬಿಡುವ 


ಚೆಕ್ಕುಬಂದಿ 
| 


ವಿಸ್ತೀರ್ಣ 


ಸಂಖ್ಯೆ 


ಪೂರ್ವ 


* ಪಶ್ಚಿಮ 


ಉತ್ತರ 


ದಕ್ಷಿಣ 


253 / ಎ * 


2 - 56 | 


254 


25 ] 


253/ ಎ ಪೈಕಿ ಉಳಿ 

ಭೂಮಿ 
254 / ಎ ಪೈಕಿ ಉಳಿ 

ಭೂಮಿ 


253 / ಎ ಪೈಕಿ 
ಉಳಿದ ಭೂಮಿ 
254 / ಎ ಪೈಕಿ 
ಉಳಿದ ಭೂಮಿ 


254 /ಎ * 


1 - 80 


258 


253 


_ 257 


0 - 27 


254 


260 


260 


255 
256 


10 


296 / ಎl, 
ಎ2 , ಎ3 , ಬಿ 


0 - 11 


296ಎ3 ಈ ಪೈಕಿ | 
ಉಳಿದ ಭೂಮಿ 


2964 


296ಎ2 


297 / ಎ 


0 - 26 


301 


296ಎ3 ಈ ಪೈಕಿ 
ಉಳಿದ ಭೂಮಿ 
297 ಎ ಈ ಪೈಕಿ 
ಉಳಿದ ಭೂಮಿ 

299 /5 ಪೈಕಿ 
ಉಳಿದ ಭೂಮಿ 


296 


299 300 


2991,2 ,3 , 


0 - 02 


301 
302 


297 


300 


4 ,5 


300 


0 - 03 


302 


299 


297 301 


300 ಈ ಪೈಕಿ 
ಉಳಿದ ಭೂಮಿ 
302ಎ ಈ ಪೈಕಿ 
ಉಳಿದ ಭೂಮಿ 


302 / ಎ , ಬಿ , 

ಸಿ . ಡಿ 


0 - 94 


302ಬಿ 


300 


301 302ಎ ಈ ಪೈಕಿ 
ಉಳಿದ ಭೂಮಿ 


311/ ಬಿ 


0 - 43 


311 


311ಆ ಈ ಪೈಕಿ 
ಉಳಿದ ಭೂಮಿ 


310 


313 


313 


ಬಿ 


313/ ಬಿ 


0 - 09 


466 


313ಎ ಈ ಪೈಕಿ 
ಉಳಿದ ಭೂಮಿ 


311 


481 /lಎ 
481ಗಿಬಿ 


313 ಎ ಈ ಪೈಕಿ 
ಉಳಿದ ಭೂಮಿ 
481 ಪೈಕಿ ಉಳಿದ 
ಭೂಮಿ 
490 


0 - 50 


491 


479 


489 


0 - 10 


497 


481 ಪೈಕಿ ಉಳಿದ 

ಭೂಮಿ 
489 ರ ಉಳಿದ ಭೂಮಿ 
490 ಈ ಪೈಕಿ ಉಳಿದ 

ಭೂಮಿ 


492 


490 /l 
ರಿಂದ 5 


0 - 01 


489 


491 


492 


491 / 
ರಿಂದ 8 


0 - 46 


491 /3 


481 


491 / 


491/2 ಈ ಪೈಕಿ 
ಉಳಿದ ಭೂಮಿ 


489 
490 


493 
494 


492 / ಎ 


1 - 38 


473 


489 
497 


491 


495 


495 / ಎ 


1 - 65 


ಒಟ್ಟು 


7 - 45 
5 - 50 * 


495 ಪೈಕಿ ಉಳಿದ 495 ಪೈಕಿ ಉಳಿದ 

492 

496 
ಭೂಮಿ 

ಭೂಮಿ 
5 -50* ಈ ಸರಕಾರಿ ಕ್ಷೇತ್ರವನ್ನು ಈಗಾಗಲೇ ಕಲಂ 28(1)ರಲ್ಲಿ ಕಾಣಿಸಿದ್ದು, ಜೆ. ಎಂ . ಸಿ. ಯಲ್ಲಿ ಕ್ಷೇತ್ರಕ್ಕೆ 

ಹೊಂದಾಣಿಕೆ ಮಾಡಿಕೊಂಡು ಕೈಬಿಡಲಾಗಿದೆ. 
ತಾಲ್ಲೂಕು: ಸಂಡೂರು 

ಜಿಲ್ಲೆ: ಬಳ್ಳಾರಿ 
ಚೆಕ್ಕುಬಂದಿ 


ಗ್ರಾಮ : ದರೋಜಿ 


| ಸರ್ವೆ ನಂಬರ್ 
ಸಂಖ್ಯೆ 


ಕೈಬಿಡುವ 
ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


1048 / ಎl 


0 - 02 


1048 


1047/ ಬಿ1 


1048 ಈ ಪೈಕಿ ಉಳಿದ | 

ಭೂಮಿ 


1048 ಈ ಪೈಕಿ 
ಉಳಿದ ಭೂಮಿ 


1049/ 02 


0 - 01 


1049 / ಬಿ 


1049 / ಎl 


1049 / ಎ , ಈ ಪೈಕಿ 
* ಉಳಿದ ಭೂಮಿ 


1049 / ಎ2 ಈ ಪೈಕಿ 
ಉಳಿದ ಭೂಮಿ | 


ಒಟ್ಟು 


0 - 03 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೭೯ 


ಅ . ನಂ . 


ಘೋಷ್ಟಾರೆ 
ಗ್ರಾಮದ ಹೆಸರು 
ಭುಜಂಗನಗರ 


ಎಕರೆ 


0 - 17 


ಕೃಷ್ಣನಗರ 


1 . 74 


ದೌಲತಪುರ 


6 .22 


ಸುಶೀಲನಗರ 


47 - 65 


ತೋರಣಗಲ್ಲು 


7 - 45 
5 - 50 


ದರೋಜಿ 


0 - 03 


ಒಟ್ಟು 


63.26 
5 - 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IN - A 
Part - IV - A 


ಬೆಂಗಳೂರು, ಸೋಮವಾರ, ಮಾರ್ಚ್ ೩ , ೨೦೧೪ ( ಫಾಲ್ಗುಣ ೧೨, ಶಕ ವರ್ಷ ೧೯೩೫ ) 
Bangalore, Monday , March 3 , 2014 (Phalguna 12 , Shaka Varsha 1935 ) 


ನಂ . ೧೯೪ 
No. 194 


REVENUE SECRETARIAT 

NOTIFICATION 


No . RD 376 LGP 2013, Bangalore, dated : 03 - 03- 2014 
The draft of the following rules further to amend the Karnataka Land Revenue Rules , 1966 was published as 
required by sub -section (1) of section 197 of the Karnataka Land Revenue Act, 1964 (Karnataka Act 12 of 1964) in 
Notification No. RD 376 LGP 2013, dated : 24 - 01 - 2014 , published in Part IV -A of the Karnataka Gazette dated : 30 - 01 
2014 inviting objections or suggestions from all the persons likely to be affected thereby within thirty days from the date of 
its publication in the Official Gazette . 

Whereas the said Gazette was made available to the Public on 30 - 01 - 2014 . 
And whereas objections and suggestions received have been examined by the State Government. 

Now , therefore, in exercise of the powers conferred by sub - section ( 1) of section 197 of the Karnataka Land 
Revenue Act, 1964 (Karnataka Act 12 of 1964) the Government of Karnataka hereby makes the following rules to amend 
the Karnataka Land Revenue Rules, 1966 , namely : 

RULES 


1 . Title and commencement.- ( 1) These rules may be called the Karnataka Land Revenue (Amendment) Rules , 


2014 . 


(2 ) They shall come into force on the date of their publication in the Official Gazette . 

2 . Insertion of new Chapter XIII- B .- After Chapter XIII - A of the Karnataka Land Revenue Rules, 1966 , the 
following shall be inserted , namely : 

" CHAPTER XIII - B 
Grant of Land in case of construction of Dwelling house in occupied Government lands in areas other than 
specified limits of Bruhat Bangalore Mahanagarapalike , City Corporations, City Municipal Councils , Town 

Municipal Councils , Town Panchayats in the State 
108 -0 . Prescribed Authority .- The Prescribed Authority for the purpose of this chapter, shall be the Concerned 
Jurisdictional Tahsildar of the Taluk . 


0000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


108 -P . Power of the Prescribed Authority .- The Prescribed Authority while exercising the powers under section 
94C shall have the following powers , namely : 

Power to obtain , report from officers and authorities in respect of land unauthorizedly occupied on which 
unauthorized construction is made as it may deem necessary ; 


(b ) 


Power to measure or cause to be measured the unauthorized constructions and the land appurtenant 
thereof; 


(c) 


Power to reject any application after scrutiny ofthe same, in case of failure by the applicant to comply with 

any of the conditions as specified in the Act. 

108 - Q . Application for grant of land and procedure for verification .- Application for grant of land under 
section 94C shall be made by a person in Form No.3A within three months from the date of commencement of the 
Karnataka Land Revenue (Amendment) Rules , 2014 , along with a fee of Rs. 50 / -(Rupees fifty only ) in the form of cash 
payable in the jurisdictional Atalji Janasnehi Kendra s accompanied by a sital plan of the land wherein the unauthorized 
construction is shown , indicating the site and location of unauthorized construction . The entire process of grant of land 
shall be completed within a period of two years from the date of commencement of the Karnataka Land Revenue 
(Amendment) Rules , 2014 . 

108 - R . Manner of enquiry .- The Prescribed Authority shall issue notice in Form No. 3B , to every person who has 
made an application in Form No.3A , to appear before him , on such date as may be specified therein and to produce 
documents if any in support of his claim . The Prescribed Authority may also issue public notice to be notified on the 
notice board of the Local Authority and by beat of Tom tom fixing dates for conduct of enquiry which shall be held in the 
presence of the residents of the village . On completion of the enquiry, the prescribed authority shall in all eligible cases 
pass a provisional order granting the land . 

108 -S . Amount to be paid for grant of land .- After the provisional grant of land under rule 108 - R , the grantee 
shall pay the amount as specified in the Schedule within one month from the date of provisional order of grant, and shall 
get the deed executed at his cost. On execution of the title deed , the Prescribed Authority shall issue an order of grant of 
land . 

108 - T . Contravention of the other conditions specified under section 94C of the Act.- If the grantee 
contravenes any of the conditions specified under section 940 of the Act, the provisions contained in rule 25 of the Land 
Grant Rules , 1969 shall mutatis mutandis shall apply to the cancellation of such grants under this chapter. 
3 . Insertion of new form 3A and 3B .- In the said Rules, after form 3 the following shall be inserted , namely : 

FORM - 3A 

(see rule 108 - Q ) 
Application of regularization of unauthorized construction . 


ils 


Name of the Applicant 
Age of Applicant 


Father s / Husband s name 


uoio 


Address of the Applicant 
Occupation 
Is the applicant a member of SC /ST 
(Certificate to be enclosed ) 


Gross annual income of the applicant 
( Income Certificate from Tahsildar To be enclosed) 
Particulars of all the 
unauthorized construction 

District Village 
made by the applicant or any 
member of his family 


Sl. 


Dimensions of the No .of floors 
Area of site appurtenant including 
Bldg to the bldg . 

ground floor 


No . 


Sl. 


Particulars of all the 
unauthorized construction 
sought to be regularized . 


District 


Village 


Area of 
Bldg 


Dimensions of the No .of floors 
site appurtenant including 
to the bldg . ground floor 


No . 


(Copy of the Sale Deed of the revenue site, if any, site plan of the land , ground plan indicating the alleviations sections of 
the building and specification of the work to be enclosed ) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


noen 


10 . 


11. 


Sy. No . 


Extent 


State and 
District 


Taluk and 
Village 


Date of completion of the unauthorized 
construction (supporting documents to be 
enclosed ) 
Particulars of the site / house already owned 
by the applicant or any member of his family 
within the Urban Area / Rural Area . 
Whether any other Members of the family of 
the applicant has unauthorized construction 
and applied for its regularization and if so , 
the details thereof. 
Whether the photo of the applicant along with 
the photo of the UAC is enclosed . 


Sy.No . 


Village 


Taluk 


Extent of Built 

uparea 


13 . 


Certified that the particulars furnished above are true and correct to the best ofmy knowledge. 


Place : 


Date : 


Signature of the Applicant 


ACKNOWLEDGEMENT 


Registration No.... 

..Dated .. ..........Received an application from Shri /Smt....... 
for regularization of Unauthorized Construction of land in Sy .No..... ..............of Village ......... 


..... .... ...of Taluk . 


Receiving Clerk in the 

Office with Seal. 


FORM - 3B 
( see rule 108 - R ) 


Summons for Appearance for Production of Documents 


From : 


. ......................of Taluk.....................................District 


son 


Sri /Smt 

of daughter 
of... .... ....................residing in..............................village of............................... Circle . 

Whereas for the purpose of an enquiry into ................................ (here specify the subject of the enquiry ) your 
attendance is considered necessary to examine you as a party to give evidence as a witness / to produce document, you are 
hereby summoned to appear in persons /by an authorized agent before the undersigned in his office on .......................(here 
specify date ) ........ .......... at.......................(here specify time) for the purpose of giving evidence / to produce the 
document specified in the margin or for both . 


Given under my hand this day of...... 


Signature 
Designation 


Seal: ( to be affixed if such Officer has a seal). 


Note : Strike out whichever is not applicable . 


noeg 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


SCHEDULE 
(see rule 108 - S) 
Rate for Regularisation 


Place 


Area 


Dimensions 


Rate of regularization 

Rs. per Sq . ft . 


No 


( in feets ) 


State (Rural Area) 


Covers Rural Area Up to 30 X 40 
in the State . 


10 % of the guidance value . 
However, for SC /ST, Physically 
Handicapped , Ex - serviceman and 
Poura Karmika s 5 % of the 
guidance value. 


Up to 40 X 60 


20 % of the guidance value. 
However, for SC /ST, Physically 
Handicapped , Ex-serviceman and 
Poura Karmika s 10 % of the 
guidance value . 


By Order and in the name of the Governor of Karnataka 


UMADEVI 
Under Secretary to Government 
Revenue Department (Land Grants - 1) 


ವಿಶೇಷ ರಾಜ್ಯ ಪತ್ರಿಕೆ 


20 - IV -A 
Part - IV -A 


300 & sou , wongado , 200236€ 8 , 9008 (@ DEVEJ 2 , så game 05281 ) 
Bangalore , Tuesday , March 4 , 2014 (Phalguna 13 , Shaka Varsha 1935 ) 


Do . nege 
No. 195 


MINORITY WELFARE , HAJ AND WAKF SECRETARIAT 


NOTIFICATION 


No . MWD 32 WES 2014 , Bangalore , Dated : 04 -03 - 2014 


The Government of Karnataka by virtue of its power conferred under Section 14 (9 ) and 21 of the Wakf Act, 1995 
(43 of 1995) which was amended by the Wakf (Amendment) Act, 2013 notifies that the person noted hereunder is 
appointed as Member of Karnataka State Board of Wakfs . He shall hold the office as the Member of the Board so long as 
the Member whose place he fills would have been entitled to hold office , if such vacancy had not occurred . 


SI. 


Name of the Member 


Address 


Age 


Category of 
Nomination 


No. 


1 . 


Sri. Syed Adeel Raza , 


46 


Masjid - e - Askari Campus, 

No. 15 , Hosur Road , 
Sir Mirza Ismail Nagar , Richmond 

Town , Bangalore -560025 . 


Nominated from 
Recognized Islamic 

Scholar ( Shia ) 


By Order and in the name of the Governor of Karnataka 


ABBAS SHARIEFF 
Under Secretary to Government 
Minority Welfare , Haj and Wakf Department 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೮೩ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III || ಬೆಂಗಳೂರು, ಮಂಗಳವಾರ, ಮಾರ್ಚ್ ೪, ೨೦೧೪ ( ಫಾಲ್ಗುಣ ೧೩ , ಶಕ ವರ್ಷ ೧೯೩೫ ) | ನಂ . ೧೯೬ 
Part - III Bangalore , Tuesday , March 4 , 2014 (Phalguna 13 , Shaka Varsha 1935 ) No . 196 
OFFICE OF THE EXCISE COMMISSIONER IN KARNATAKA , BANGALORE 

NOTIFICATION 
No . ECE / 28 /GENERAL IML / 2013 - 14 , BANGALORE , DATED : 4TH MARCH , 2014 

In exercise of the powers conferred under Rule 4 of the Karnataka Excise Licences (General Conditions) Rules, 
1967 the Notification No . ECI/ 78 / IML / 2009 , Bangalore dated 26 / 08 / 2009 issued by this office regarding the business 
hours of various licensed premises, the Excise Commissioner in Karnataka, Bangalore hereby partially modifies the hours 
of business on two days i.e., restricted to Fridays and Saturdays, in respect of the following licences in the limits of 
Bangalore City Police Commissionerate , on an experimental basis for three months with effect from 4th March , 2014 . 


Description of the licence / shop 


Hours of business 


1 . 


CL - 4 (Licence to Clubs) 


9 . 00 am to 1 .00 am 


2 . 


CL -6 (A ) Star Hotel Licences 


9 . 00 am to 1 . 00 am 


3 . CL - 7 (Hotel and Boarding House Licences) 


9 . 00 am to 1 . 00 am 


4 . CL - 9 Refreshment Room (Bar) Licence 


10. 00 am to 1 . 00 am 


The business hours of days other than Friday and Saturday remain unchanged . 


Excise Commissioner 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಮಂಗಳವಾರ, ಮಾರ್ಚ್ ೪, ೨೦೧೪ (ಫಾಲ್ಗುಣ ೧೩ , ಶಕ ವರ್ಷ ೧೯೩೫ ) | ನಂ . ೧೯೭ 
Part - IV - A Bangalore , Tuesday , March 4 , 2014 (Phalguna 13 , Shaka Varsha 1935 ) No. 197 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಶಜೀ 242 ಇಪಿಸಿ 2013, ಬೆಂಗಳೂರು, ದಿನಾಂಕ: 03 - 03 - 2014 


ಜಲ ಮಾಲಿನ್ಯ (ನಿವಾರಣೆ ಮತ್ತು ನಿಯಂತ್ರಣ ) ಕಾಯ್ದೆ 1974ರ ಕಲಂ 4( 2)( ಡಿ) ಅಡಿಯಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಅಪಜೀ 137 ಇಪಿಸಿ 2010 ದಿನಾಂಕ: 11.11. 2010ರಲ್ಲಿ ನಾಮ ನಿರ್ದೇಶನ ಮಾಡಲಾಗಿದ್ದ ಅಧಿಕಾರೇತರ ಸದಸ್ಯರುಗಳ 
ಕಾರ್ಯಾವಧಿ ಮುಗಿದಿರುವುದರಿಂದ ಸದರಿಯವರ ಜಾಗದಲ್ಲಿ ಈ ಕೆಳಗೆ ಸೂಚಿಸಿರುವವರನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 
ಅಧಿಕಾರೇತರ ಸದಸ್ಯರನ್ನಾಗಿ ಮೂರು ವರ್ಷದ ಕಾಲಾವಧಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಸದರಿ ಸದಸ್ಯರುಗಳಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತು ಹಾಗೂ ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು . 

1. ಡಾ : ಜಯಪ್ರಕಾಶ್ ಆಳ್ವ , 

ಮೆಡಿಕಲ್ ಸೂಪರಿಂಟೆಂಡೆಂಟ್, ನಂ .2 , 5ನೇ ಕ್ರಾಸ್, 4ನೇ ಮೇನ್, 

ಪಂಪ ಎಕ್ಸ್ಟೆನ್ಸನ್ , ಕೆಂಪಾಪುರ , ಬೆಂಗಳೂರು. 
2. ಶ್ರೀ ಜೆ. ಜಿ. ಕಾವೇರಿಯಪ್ಪ 

#40 , ಶ್ರೀ ಕೃಷ್ಣ, 4ನೇ ಎ ಅಡ್ಡರಸ್ತೆ , 
ಮೊದಲನೇ ಹಂತ, ಆನಂದನಗರ, 

ಆರ್. ಟಿ. ನಗರ ಅಂಚೆ, ಬೆಂಗಳೂರು- 32 . 
3. ಶ್ರೀ ಮೋಹನ್‌ಕುಮಾರ್ ಕೊಂಡಜ್ಜಿ, 

ನಂ . 3036 , ಬಿ ಬ್ಲಾಕ್ , ಎಂ .ಸಿ. ಕಾಲೋನಿ, ದಾವಣಗೆರೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಹೆಚ್ . ಅನಸೂಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

( ಪರಿಸರ ಮತ್ತು ಜೀವಿಶಾಸ್ತ್ರ ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಕ್ರಸಂ 


೧೧೮೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಮಂಗಳವಾರ, ಮಾರ್ಚ್ ೪ , ೨೦೧೪ ( ಫಾಲ್ಗುಣ ೧೩ , ಶಕ ವರ್ಷ ೧೯೩೫ ) || ನಂ . ೧೯೮ 
Part - IV - A | Bangalore, Tuesday , March 4 , 2014 ( Phalguna 13, Shaka Varsha 1935 ) | No . 198 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 36 ಜಿಪಸ 2014 , ಬೆಂಗಳೂರು, ದಿನಾಂಕ: 03 - 03 - 2014 
ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 296( ಎ) ಇದರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ರಾಜ್ಯವು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಡಿ ಸ್ವೀಕರಿಸಲಾಗುವ ದೂರುಗಳನ್ನು ಪರಿಹರಿಸಿ ಶೀಘ್ರವಾಗಿ ವಿಲೇಗೊಳಿಸಲು ಜಿಲ್ಲಾ ಪಂಚಾಯತಿ, 
ತಾಲ್ಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಪಂಚಾಯತಿ ಓಂಬುಡ್ಸ್‌ಮನ್‌ಗಳಾಗಿ ಈ ಕೆಳಕಂಡಂತೆ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಪಂಚಾಯತ್ ರಾಜ್ ಸಂಸ್ಥೆಗಳು 

ಓಂಬುಡ್ಸ್‌ಮನ್‌ರಾಗಿ ಪ್ರಾಧೀಕೃತವಾಗಿರುವ ಅಧಿಕಾರಿಗಳು 
1. ಜಿಲ್ಲಾ ಪಂಚಾಯತಿಗಳು 

ಪ್ರಾದೇಶಿಕ ಆಯುಕ್ತರುಗಳು - ಕಂದಾಯ ಇಲಾಖೆ. 
2 . | ತಾಲ್ಲೂಕು ಪಂಚಾಯತಿಗಳು 

ಜಿಲ್ಲಾಧಿಕಾರಿಗಳು - ಕಂದಾಯ ಇಲಾಖೆ. 
3 . | ಗ್ರಾಮ ಪಂಚಾಯತಿಗಳು 

ಉಪ ವಿಭಾಗಾಧಿಕಾರಿಗಳು - ಕಂದಾಯ ಇಲಾಖೆ. 
ನೇಮಕಗೊಂಡ ಓಂಬುಡ್‌ಮನ್, ಅವರು, ಅವರಿಗೆ ಸಂಬಂಧಪಟ್ಟ ಅಧಿಕಾರ ವ್ಯಾಪ್ತಿಯೊಳಗಿನ ಪಂಚಾಯತ್ ರಾಜ್ ಸಂಸ್ಥೆಗಳ ಯಾವೊಬ್ಬ 
ಚುನಾಯಿತ ಸದಸ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ದ ಸ್ವೀಕರಿಸಲಾದ ಕುಂದುಕೊರತೆಗಳನ್ನು ಮತ್ತು ದೂರುಗಳನ್ನು ಸುನಾವಣೆ ಮಾಡಿದ 
ತರುವಾಯ , ತೀರ್ಮಾನವನ್ನು ನೀಡುವ ಸಕ್ಷಮ ಪ್ರಾಧಿಕಾರವಾಗಿರತಕ್ಕದ್ದು. 

ಪಂಚಾಯತ್ ಓಂಬುಡ್ಸ್‌ಮನ್‌ರ ಅಧಿಕಾರಿಗಳು ಮತ್ತು ಪ್ರಕಾರ್ಯಗಳನ್ನು ಈ ಕೆಳಗೆ ನೀಡಲಾಗಿದೆ. 
296 ( ಬಿ ) ಪಂಚಾಯತಿ ಓಂಬುಡ್ಸ್‌ಮನ್‌ರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು : 
1. ಪಂಚಾಯತಿ ಓಂಬುಡ್ಸ್‌ಮನ್‌ರು, ಪಂಚಾಯತಿಗಳು ಮತ್ತು ಪಂಚಾಯತಿಗಳಿಂದ ಮೂಲತಃ ನಿಯಂತ್ರಿಸಲ್ಪಡುವ ಅಥವಾ ನಿಧಿಯನ್ನು 

ಪಡೆದಿರುವ ಪಂಚಾಯತಿಗಳು, ಪಂಚಾಯತಿ ಸಂಸ್ಥೆಗಳು, ಚುನಾಯಿತ ಸದಸ್ಯರು , ಅಧಿಕಾರಿಗಳು ಮತ್ತು ನೌಕರರಿಂದ ಯಾವುದೇ ಆಪಾದನೆ 
ಅಥವಾ ತೆಗೆದುಕೊಂಡ ಕ್ರಮದ ಬಗ್ಗೆ ತನಿಖೆ ಮಾಡುವ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. 
ಪಂಚಾಯತಿ ಓಂಬುಡ್ಸ್‌ಮನ್‌ರು, ಸರ್ಕಾರವು ಅವರಿಗೆ ಮಾಡಿದ ಉಲ್ಲೇಖದ ಮೇಲೆ ಅಥವಾ ತಾನಾಗಿಯೇ ಪ್ರಾರಂಭಿಸಿದ ಕ್ರಮದ ಬಗ್ಗೆ 
ಚುನಾಯಿತ ಸದಸ್ಯರು, ಅಂಥ ಪಂಚಾಯತಿಗಳ ಅಥವಾ ಸಂಸ್ಥೆಗಳ ಅಥವಾ ಕಾರ್ಯನಿರ್ವಹಣಾ ಸಂಸ್ಥೆಗಳ ಅಧಿಕಾರಿ ಅಥವಾ ನೌಕರರ 

ವಿರುದ್ದ, ಆಪಾದನೆಗಳು ಒಳಗೊಂಡಂತೆ ಎಲ್ಲಾ ವಿಷಯಗಳ ಮೇಲೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕದ್ದು. 
ವಿವರಣೆ- 1: ಈ ಪ್ರಕರಣದ ಉದ್ದೇಶಕ್ಕಾಗಿ, ಪಂಚಾಯತ್ ಸಂಸ್ಥೆಗಳು ಎಂಬುದರಲ್ಲಿ, ಅವುಗಳ ಕಾರ್ಯಾಚರಣೆಯಲ್ಲಿ ಬರುವ ಕೆಲವು ಮಟ್ಟಿನ ಕಾರ್ಯ 
ನಿರ್ವಹಣಾ ಸ್ವಾಯತ್ತತೆಯನ್ನು ಅನುಭವಿಸುತ್ತಿರುವ ಪಂಚಾಯತಿ ಸಂಸ್ಥೆಗಳು, ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ವ್ಯವಸ್ಥೆ ಸಮಿತಿಯಗಳು, ಜಲಾನಯನ 
ಸಮಿತಿಗಳು, ಕೆರೆ ಬಳಕೆದಾರರ ಸಮಿತಿಗಳಂಥ ಸ್ವಾಯತ್ತ ಸಹಕಾರಿಗಳು ಮತ್ತು ಸಂಘಗಳನ್ನು ಒಳಗೊಳ್ಳುತ್ತವೆ. 
ವಿವರಣೆ- 2 : ಪಂಚಾಯತಿಯಿಂದ ನಿಧಿಗಳನ್ನು ಪಡೆಯುವ ಸಂಸ್ಥೆಗಳು ಎಂಬುದರಲ್ಲಿ, ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು , ಸರ್ಕಾರೇತರ ಸಂಘಗಳು 
ಮತ್ತು ನಿರ್ದಿಷ್ಟ ಅಥವಾ ಸಾಮಾನ್ಯವಾದ ವರ್ಗದ ಜನರಿಗೆ ಕೆಲವು ಸೇವೆಗಳನ್ನು ಒದಗಿಸುವುದಕ್ಕಾಗಿ ಜಿಲ್ಲಾ ಪಂಚಾಯತಿ ಅಥವಾ ತಾಲ್ಲೂಕು ಪಂಚಾಯತಿ 
ಅಥವಾ ಗ್ರಾಮ ಪಂಚಾಯತಿಯಿಂದ ಮುಂಗಡವಾಗಿ ನಿಧಿಗಳನ್ನು ಪಡೆದುಕೊಂಡು ಇತರ ಸಂಸ್ಥೆಗಳನ್ನು ಒಳಗೊಳ್ಳುತ್ತವೆ. 
296 ( ಸಿ) ದೂರುಗಳು ಮತ್ತು ತನಿಖೆಗಳಿಗೆ ಸಂಬಂಧಿಸಿದ ಉಪಬಂಧಗಳು: 
1. ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಯಾವೊಬ್ಬ ವ್ಯಕ್ತಿಯು, ಪಂಚಾಯತಿ ಓಂಬುಡ್ಸ್‌ಮನ್‌ಗೆ, ಈ ಕೆಳಗಿನ ಯಾವುದೇ ವಿಷಯದ 

ಸಂಬಂಧದಲ್ಲಿ, ಜಿಲ್ಲಾ ಪಂಚಾಯತಿ, ತಾಲ್ಲೂಕು ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯರ, ಅಧಿಕಾರಿಯ ಅಥವಾ 
ನೌಕರರ ವಿರುದ್ದ, ಕ್ರಮ ಅಥವಾ ಕುಂದು ಕೊರತೆ ಅಥವಾ ಆಪಾದನೆಗಳನ್ನು ಒಳಗೊಂಡ ದೂರುಗಳನ್ನು ನೀಡಬಹುದು, ಎಂದರೆ 

ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಲಾದ ನಿಯಮಗಳಡಿಯಲ್ಲಿ ಆತನಿಗೆ ವಹಿಸಿದ ಯಾವುದೇ ಕಾರ್ಯದ ಲೋಪವಾಗಿದಲ್ಲಿ: 


ನಿರ್ಲಕ್ಷ್ಯ , ಅಸಮರ್ಪಕ ಕಾರ್ಯನಿರ್ವಹಣೆ, ಕ್ರಮಬದ್ಧವಲ್ಲದ ಕ್ರಮಗಳು, ಸ್ವಜನಪಕ್ಷಪಾತ, ಪಕ್ಷಪಾತ ಮತ್ತು ಅಂಥಹುದೇ ಕ್ರಮಗಳನ್ನು 
ಒಳಗೊಂಡಂತೆ, ಆತನ ಸೇವಾ ವಿಫಲತೆಗಾಗಿ ; 
ದೂರುಗಳು, ಈ ಮುಂದಿನ ಯಾವುದೇ ಅಥವಾ ಎಲ್ಲಾ ವಿಷಯಗಳ ಸಂಬಂಧದಲ್ಲಿ ವಿಳಂಬಗಳು ಅಥವಾ ವಿಫಲತೆಯನ್ನು 
ಒಳಗೊಳ್ಳಬಹುದು, ಎಂದರೆ. 
( ಎ ) ಅರ್ಜಿಗಳು/ ಮನವಿ ಪತ್ರಗಳು / ಅಪೀಲುಗಳ ವಿಲೆ; 


( ಬಿ ) ಪಂಚಾಯತಿಗಳಿಂದ/ ಪಂಚಾಯತಿ ಸಂಸ್ಥೆಗಳಿಂದ ಬಾಕಿಯಿಂದ ಸಂದಾಯಗಳು ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೮೫ 
( ಸಿ) ಪಂಚಾಯತಿಗಳ ಮಾಸಿಕ ಸಭೆಗಳನ್ನು ಕರೆಯುವುದು; 
( ಡಿ) ಪಂಚಾಯತಿ/ ಪಂಚಾಯತಿ ಸಂಸ್ಥೆಗಳಲ್ಲಿ ಫಲಾನುಭವಿಗಳ ಆಯ್ಕೆ ; 
( ಇ) ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಲಾದ ನಿಯಮಗಳಡಿಯಲ್ಲಿ ಪಂಚಾಯತಿ ನಿಕಾಯಗಳಿಗೆ ಪ್ರದತ್ತವಾದ ಶಾಸನಾತ್ಮಕ 
ಪ್ರಕಾರ್ಯಗಳ ನೆರವೇರಿಕೆ; 

(ಎಫ್) ನಿಯಮಿಸಬಹುದಾದಂಥ ಇತರ ಪ್ರಕಾರ್ಯಗಳು. 
2. (1) ನೇ ಉಪ- ಪ್ರಕರಣದ ಅಡಿಯಲ್ಲಿ ಮಾಡಲಾದ ಪ್ರತಿಯೊಂದು ದೂರು ಅಥವಾ ಆಪಾದನೆಯು ಅಫಿಡವಿಟ್ಟಿನ ಸಮರ್ಥನೆಯೊಡನೆ 

ವಿವರಪಟ್ಟಿಕೆಯ ನಮೂನೆಯಲ್ಲಿ ಇರತಕ್ಕದ್ದು ಮತ್ತು ಆರು ನಿಯಮಿಸಬಹುದಾದಂಥ ನಮೂನೆಯಲ್ಲಿ ಮತ್ತು ಅಂಥ ರೀತಿಯಲ್ಲಿ ಇರತಕ್ಕದ್ದು. 
3. ಪಂಚಾಯತಿ ಓಂಬುಡ್ಸ್‌ಮನ್‌ರು, ಅಂಥ ಚುನಾಯಿತ ಸದಸ್ಯ , ಅಧಿಕಾರಿಗಳು ಅಥವಾ ನೌಕರರಿಗೆ, ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು 

ನೀಡಿದ ತರುವಾಯ, ನಿಯಮಿಸಬಹುದಾದಂಥ ರೀತಿಯಲ್ಲಿ ತನಿಖೆಯನ್ನು ನಡೆಸಬಹುದು ಮತ್ತು ಪ್ರಕರಣದ ಪರಿಸ್ಥಿತಿಗಳಲ್ಲಿ ತಾನು ಯುಕ್ತವೆಂದು 

ಭಾವಿಸಬಹುದಾದಂತೆ ಸಂದರ್ಭಾನುಸಾರವಾಗಿ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಬಹುದು. 
296 ( ಡಿ ) ತನಿಖೆ ನಡೆಸಲು ಮತ್ತು ಸಾಕ್ಷ್ಯವನ್ನು ತೆಗೆದುಕೊಳ್ಳಲು ಪಂಚಾಯತಿ ಓಂಬುಡ್ಸ್‌ಮನ್‌ರ ಅಧಿಕಾರಗಳು : 
1. ಈ ಅಧಿನಿಯಮದ ಅಡಿಯಲ್ಲಿ, ಪ್ರಾಥಮಿಕ ವಿಚಾರಣೆಯು ಒಳಗೊಂಡಂತೆ, ಯಾವುದೇ ತನಿಖೆಯ ಉದ್ದೇಶಕ್ಕಾಗಿ, ಪಂಚಾಯತಿ ಓಂಬುಡ್ಸ್‌ಮನ್‌ರು, 

ತನಿಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಒದಗಿಸಲು ದಸ್ತಾವೇಜನ್ನು ಹಾಜರುಪಡಿಸಲು ಸಾಧ್ಯವಿದೆಯೆಂದು ತಾನು ಅಭಿಪ್ರಾಯ ಪಡುವ ಯಾವೊಬ್ಬ 

ವ್ಯಕ್ತಿಯನ್ನು ಯಾವುದೇ ಅಂಥ ಮಾಹಿತಿಯನ್ನು ಒದಗಿಸುವುದಕ್ಕೆ ಅಥವಾ ಅಂಥ ದಸ್ತಾವೇಜನ್ನು ಹಾಜರುಪಡಿಸುವುದಕ್ಕೆ ಅಗತ್ಯಪಡಿಸಬಹುದು. 
2. ಯಾವುದೇ ಅಂಥ ತನಿಖೆಯ ಉದ್ದೇಶಕ್ಕಾಗಿ ( ಪ್ರಾಥಮಿಕ ವಿಚಾರಣೆಯು ಒಳಗೊಂಡಂತೆ), ಪಂಚಾಯತಿ ಓಂಬುಡ್ಸ್‌ಮನ್‌ರು, ಈ ಮುಂದಿನ 

ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ, 1908ರ ಅಡಿಯಲ್ಲಿ ದಾವೆಯ ಅಧಿವಿಚಾರಣೆ ನಡೆಸುವಾಗ ಸಿವಿಲ್ ನ್ಯಾಯಾಲಯದ 
ಅಧಿಕಾರವನ್ನು ಹೊಂದಿರತಕ್ಕದ್ದು, ಎಂದರೆ . 
( ಎ) ಯಾವೊಬ್ಬ ವ್ಯಕ್ತಿಯನ್ನು ಸಮನ್ ಮಾಡುವುದು ಮತ್ತು ಅವನ ಹಾಜರಾತಿಯನ್ನು ಒತ್ತಾಯಪಡಿಸುವುದು ಮತ್ತು ಪ್ರಮಾಣದ ಮೇಲೆ 
ಪರೀಕ್ಷಿಸುವುದು . 
( ಬಿ) ಯಾವುದೇ ದಸ್ತಾವೇಜಿನ ಶೋಧನೆ ಮತ್ತು ಹಾಜರು ಪಡಿಸುವುದನ್ನು ಒತ್ತಾಯಪಡಿಸುವುದು; 
( ಸಿ) ಅಫಿಡವಿಟ್ಟುಗಳ ಮೇಲೆ ಸಾಕ್ಷ್ಯವನ್ನು ಸ್ವೀಕರಿಸುವುದು; 
( ಡಿ) ಯಾವುದೇ ನ್ಯಾಯಾಲಯದಿಂದ ಅಥವಾ ಅಧಿಕಾರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನು ಅಥವಾ ಅದರ ಪ್ರತಿಯನ್ನು 
ಕೋರುವುದು ; 
( ಇ) ಸಾಕ್ಷಿದಾರರ ಅಥವಾ ದಸ್ತಾವೇಜುಗಳ ಪರೀಕ್ಷೆಗಾಗಿ ಕಮೀಷನ್‌ಗಳನ್ನು ಹೊರಡಿಸುವುದು ; 

( ಎಫ್ ) ನಿಯಮಿಸಬಹುದಾದಂಥ ಇತರ ವಿಷಯಗಳು . 
3. ಪಂಚಾಯತಿ ಓಂಬುಡ್ಸ್‌ಮನ್‌ರ ಮುಂದಿರುವ ಯಾವುದೇ ವ್ಯವಹರಣೆಯನ್ನು ಭಾರತ ದಂಡ ಸಂಹಿತೆಯ 193ನೇ ಪ್ರಕರಣದ ಅರ್ಥವ್ಯಾಪ್ತಿಯೊಳಗೆ 

ನ್ಯಾಯಿಕ ವ್ಯವಹರಣೆಯೆಂದು ಭಾವಿಸತಕ್ಕದ್ದು. 
4. ಯಾವೊಬ್ಬ ವ್ಯಕ್ತಿಯನ್ನು, 

( ಎ) ಕರ್ನಾಟಕ ರಾಜ್ಯದ ವ್ಯವಹಾರಗಳು ಅಥವಾ ಭಾರತದ ಭದ್ರತೆ ಅಥವಾ ರಕ್ಷಣೆ ಅಥವಾ ಅಂತರಾಷ್ಟ್ರೀಯ ಸಂಬಂಧಗಳಿಗೆ 
ಬಾಧಕವಾಗುವಂಥ ( ಯಾವುದೇ ದೇಶದ ಸರ್ಕಾರದೊಂದಿಗಿನ ಅಥವಾ ಯಾವುದೇ ಅಂತರಾಷ್ಟ್ರೀಯ 

ದಿಗಿನ ಭಾರತದ 
ಸಂಬಂಧಗಳು ಒಳಗೊಂಡಂತೆ); 
( ಬಿ ) ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಅಥವಾ ಆ ಸಚಿವ ಸಂಪುಟದ ಯಾವುದೇ ಸಮಿತಿಯ ವ್ಯವಹರಣೆಗಳನ್ನು ಬಹಿರಂಗಪಡಿಸುವುದನ್ನು 
ಒಳಗೊಳ್ಳಬಹುದಾದಂಥ, 
ಮಾಹಿತಿಯನ್ನು ಒದಗಿಸುವುದಕ್ಕೆ ಅಥವಾ ಅಂಥ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಅಥವಾ ಯಾವುದೇ ದಸ್ತಾವೇಜನ್ನು ಅಷ್ಟರಮಟ್ಟಿಗೆ 

ಹಾಜರುಪಡಿಸುವುದಕ್ಕೆ ಈ ಅಧಿನಿಯಮದ ಬಲದಿಂದಾಗಿ ಅಗತ್ಯಪಡಿಸತಕ್ಕದ್ದಲ್ಲ ಅಥವಾ ಅಧಿಕೃತಗೊಳಿಸತಕ್ಕದ್ದಲ್ಲ. 
ವಿವರಣೆ:- ಈ ಉಪ- ಪ್ರಕರಣದ ಉದ್ದೇಶಕ್ಕಾಗಿ, ಯಾವುದೇ ಮಾಹಿತಿ, ಉತ್ತರ ಅಥವಾ ದಸ್ತಾವೇಜಿನ ಒಂದು ಭಾಗವು ( ಎ ) ಖಂಡ ಅಥವಾ ( ಬಿ) 
ಖಂಡದಲ್ಲಿ ನಿರ್ದಿಷ್ಟಪಡಿಸಿದ ಸ್ವರೂಪದಲ್ಲಿದೆಯೆಂದು ಮುಖ್ಯ ಕಾರ್ಯದರ್ಶಿಯವರು ಪ್ರಮಾಣೀಕರಿಸಿರುವ ಪ್ರಮಾಣ ಪತ್ರಕ್ಕೆ ಬದ್ಧವಾಗಿರತಕ್ಕದ್ದು ಮತ್ತು 
ನಿರ್ಣಾಯಕವಾಗಿರತಕ್ಕದ್ದು. 
5. ಈ ಅಧಿನಿಯಮದ ಅಡಿಯಲ್ಲಿನ ತನಿಖೆಯ ಉದ್ದೇಶಕ್ಕಾಗಿ, ಯಾವೊಬ್ಬ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ವ್ಯವಹರಣೆಗಳಲ್ಲಿ ಮಾಹಿತಿ ನೀಡಲು 
- ಅಥವಾ ದಸ್ತಾವೇಜನ್ನು ಹಾಜರುಪಡಿಸಲು ಆತನನ್ನು ಒತ್ತಾಯಪಡಿಸದಿರಬಹುದಾದಂಥ ಯಾವುದೇ ಸಾಕ್ಷ್ಯವನ್ನು ನೀಡಲು ಅಥವಾ ಯಾವುದೇ 

ದಸ್ತಾವೇಜನ್ನು ಹಾಜರುಪಡಿಸಲು ಒತ್ತಾಯಪಡಿಸತಕ್ಕದ್ದಲ್ಲ . 
296 ( ) ಪರಿಶೀಲನೆಗೆ ಒಳಪಡದ ವಿಷಯಗಳು: - (1) ಪಂಚಾಯತ್ ಓಂಬುಡ್ಸ್‌ಮನ್‌ರು. 
i. ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ, 1984 ( ಕರ್ನಾಟಕ ಅಧಿನಿಯಮ 1985ರ 4), ಉಪಬಂಧಗಳ ಅಡಿಯಲ್ಲಿ ಲೋಕಾಯುಕ್ತ ಅಥವಾ 

ಉಪಲೋಕಾಯುಕ್ತರು ತನಿಖೆ ಮಾಡುವಂಥ ಯಾವುದೇ ವಿಷಯದ, ಅಥವಾ 


೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ii. ಕೇಂದ್ರ ಅಧಿನಿಯಮದ ಅಥವಾ ರಾಜ್ಯ ಅಧಿನಿಯಮಿತಿಗಳ ಯಾವುದೇ ಉಪಬಂಧಗಳ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರವು ತನಿಖೆ ನಡೆಸುತ್ತಿರುವ 

ಯಾವುದೇ ವಿಷಯದ, 
- ತನಿಖೆ ನಡೆಸತಕ್ಕದ್ದಲ್ಲ. 
296 (ಎಫ್) ಪಂಚಾಯತ್ ಓಂಬುಡ್ಸ್‌ಮನ್‌ರ ವರದಿಗಳು: 
1. ಕುಂದುಕೊರತೆಗಳನ್ನು ಒಳಗೊಂಡಿರುವ ಯವುದೇ ಕ್ರಮ ಅಥವಾ ಆಪಾದನೆಯ ತನಿಖೆ ನಡೆಸಿದ ತರುವಾಯ ಪಂಚಾಯತ್ ಓಂಬುಡ್ಸ್‌ಮನ್‌ರು, 

ಅಂಥ ಕ್ರಮವು ಫಿರ್ಯಾದಿದಾರನ ಅಥವಾ ಯಾವೊಬ್ಬ ಇತರ ವ್ಯಕ್ತಿಗೆ ಅನ್ಯಾಯವಾಗುತ್ತಿದ್ದಲ್ಲಿ, ಅಥವಾ ಅನುಚಿತ ತೊಂದರೆಯನ್ನುಂಟು ಮಾಡಿದೆ 
ಎಂದು ಮನವರಿಕೆಯಾದರೆ ಅವರು ಲಿಖಿತ ವರದಿಯ ಮೂಲಕ ಅಂತ ಅನ್ಯಾಯ ಅಥವಾ ತೊಂದರೆಯನ್ನು ಅಂಥ ರೀತಿಯಲ್ಲಿ ಮತ್ತು 

ವರದಿಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ಪರಿಹರಿಸಬೇಕೆಂದು ಅಥವಾ ನಿವಾರಿಸಬೇಕೆಂದು ಶಿಫಾರಸ್ಸು ಮಾಡಬಹುದು. 
2 . ಆಪಾದನೆಯ ಬಗ್ಗೆ ತನಿಖೆ ನಡೆಸಿದ ತರುವಾಯ ಪಂಚಾಯತ್ ಓಂಬುಡ್ಸ್‌ಮನ್‌ರು, ಅಂಥ ಕ್ರಮ ಅಥವಾ ಆಪಾದನೆಯ ಪೂರ್ಣವಾಗಿ ಅಥವಾ 

ಭಾಗಶಃ ರುಜುವಾತು ಆಗಿದೆಯೆಂದು ಮನವರಿಕೆಯಾದರೆ, ಅವರು ತಮ್ಮ ತೀರ್ಮಾನ ಮತ್ತು ಶಿಫಾರಸ್ಸುಗಳಿಗೆ ಪೂರಕವಾಗಿ ಸಂಬಂಧಪಟ್ಟ 
ದಸ್ತಾವೇಜುಗಳು , ವಾಸ್ತವಾಂಶಗಳು ಮತ್ತು ಇತರ ಸಾಕ್ಷದೊಡಣೆ ತಮ್ಮ ತೀರ್ಮಾನ ಮತ್ತು ಶಿಫಾರಸ್ಸುಗಳನ್ನು ಸರ್ಕಾರಕ್ಕೆ ಲಿಖಿತವಾಗಿ 
ತಿಳಿಸುವುದಕ್ಕಾಗಿ ನಿರ್ದಿಷ್ಟ ವರದಿಯನ್ನು ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಲ್ . ಸಿ. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III | ಬೆಂಗಳೂರು, ಸೋಮವಾರ , ಮಾರ್ಚ್ ೩ , ೨೦೧೪ (ಫಾಲ್ಗುಣ ೧೨, ಶಕ ವರ್ಷ ೧೯೩೫ ) || ನಂ . ೧೯೦ 
Part - III Bangalore , Monday , March 3 , 2014 ( Phalguna 12 , Shaka Varsha 1935 ) No . 190 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1)ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 70 ಎಸ್ಪಿಕ್ಕೂ 2012 , ಬೆಂಗಳೂರು, ದಿನಾಂಕ: 01.03.2014 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ 
ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಳ್ಳಾರಿ ಜಿಲ್ಲೆ ಸಂಡೂರ ತಾಲೂಕು, ದೌಲತಪುರ ಗ್ರಾಮದಲ್ಲಿ ಮೆ : ಜೆ.ಎಸ್.ಡಬ್ಲ್ಯೂ ಸ್ಟೀಲ್ ಲಿ.ರವರಿಗೆ ಅಂಕಣ 
(2) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ ( 3) ರಲ್ಲಿ ಕಾಣಿಸಿರುವಂತೆ ಅಂಕಣ (4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ 
( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 

ಅನುಸೂಚಿ 
ಗ್ರಾಮ : ದೌಲತ್ ಪುರ 

ಹೋಬಳಿ : ಸಂಡೂರು 

ತಾಲೂಕು : ಸಂಡೂರು 
ಸ್ವಾಧೀನ ಪಡಿಸುವ 

ಚೆಕ್ಕುಬಂದಿ 
ಕ್ರಮ 

ಸರ್ವೆ ನಂ . | ಅಂದಾಜು ವಿಸ್ತೀರ್ಣ 
ಸಂಖ್ಯೆ ಪೂರ್ವ ಪಶ್ಚಿಮ | ಉತ್ತರ 

ದಕ್ಷಿಣ 
( ಎ - ಸೆಂ ) 
2 _ 3 

6 
14 

1.18 


_ 13 | 


5 .83 


16 


13, 14 


442 


ಗುಡ್ಡ 
15 | 


3 


| 


16 A 


4 .92 


17 , 18 


13 , 14 


441 


17 ಪೈಕಿ 


4 .75 


19 , 17/2 , ಉಳಿದ 

ಭೂಮಿ 


16, 144 


| 18 , 17 /1ರಲ್ಲಿ ಭೂಸ್ವಾ ಆದ | ಭೂಸ್ವಾ ಭೂಮಿ, 
ಭೂಮಿ, ಉಳಿದ ಭೂಮಿ 

_ 441 


18 / A 


4 .35 


19 


13 , 16 


18 / BA 


2 . 67 


13 , 16 


17 


18 / B /2 


| 


1.08 


| 


19 


13, 16 


| 


35 


| 


17 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೮೭ 


ಚೆಕ್ಕುಬಂದಿ 


ಕ್ರಮ 
ಸಂಖ್ಯೆ 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 
ಅಂದಾಜು ವಿಸ್ತೀರ್ಣ 

( ಎ - ಸೆಂ ) 
- 3 


ಪೂರ್ವ 


ಪಶ್ಚಿಮ 


ಉತ್ತರ 


18 / B /3 


0 .26 


13 , 16 


35 


4 . 80 


19 / 2 


17 , 435 


| 


ಭೂಸ್ವಾ ಆದ ಭೂಮಿ 


19 /1 ಪೈಕಿ 
1972 ಪೈಕಿ 
19/3 ಪೈಕಿ 


5 . 81 


1973 


191 


ಭೂಸ್ವಾ ಆದ ಭೂಮಿ 


434 


5 .50 


20 | 


19 / 2 


ಭೂಸ್ವಾದ ಭೂಮಿ 


434 


12 


441/ A /2 


0 .13 


441 A3 


441 Ai . 


441 A2 ರಲ್ಲಿ ಭೂಸ್ವಾ | 441 A2 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 


441/ A /3 

ಪೈಕಿ 


0.14 


441 A4 


441 A2 


441 A3 ರಲ್ಲಿ ಭೂಸ್ವಾ | 441 A3 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 


441/ A / 4 

ಪೈಕಿ 


0 . 29 


441 AS 


441 A3 


441 A4 ರಲ್ಲಿ ಭೂಸ್ವಾ 

ಆದ ಭೂಮಿ 


441 A4 ರಲ್ಲಿ 
ಭೂಸ್ವಾಆದ ಭೂಮಿ 


0. 26 


441 A6 


441 A5 


441 A5 ರಲ್ಲಿ ಭೂಸ್ವಾ 

ಆದ ಭೂಮಿ 


441 A5 ರಲ್ಲಿ ಭೂಸ್ವಾ 

ಆದ ಭೂಮಿ 


441/ A /5 

ಪೈಕಿ 
441 A 6 

ಪೈಕಿ 


0 .27 


441 A6 


441 A6 ರಲ್ಲಿ ಭೂಸ್ವಾ | 441 A6 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 


441 B ಪೈಕಿ ಉಳಿದ 


17 


441 / B 
441 / B2 
441/ C 
441/ D 


2 .72 


11 


441 A1 


ಭೂಮಿ 


18 


442 ಪೈಕಿ 


2 . 71 


ಸುಶೀಲನಗರ ಗಡಿ 


441 


442 ಉಳಿದ ಭೂಮಿ 


440, 441, 443 


ಒಟ್ಟು 


47. 67 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ ಕಲಂ 1(3) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 70 ಎಸ್‌ಪಿ 2012, ಬೆಂಗಳೂರು, ದಿನಾಂಕ: 01. 03.2014 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 1ರಉಪ ಕಲಂ (3) ರನ್ವಯ ವಿಹಿತವಾಗಿರುವ 
ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಳ್ಳಾರಿ ಜಿಲ್ಲೆ ಸಂಡೂರ ತಾಲೂಕು, ದೌಲತಪುರ ಗ್ರಾಮದಲ್ಲಿ ಮೆ : ಜೆ. ಎಸ್ . ಡಬ್ಲೂ ಸ್ಟೀಲ್ ಲಿ.ರವರಿಗಾಗಿ ಈ 
ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ ( 4)ರಿಂದ ( 7) ರ ವರೆಗೆ 
ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7ರಲ್ಲಿಯ ಉಪ 
ಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ ನಿಗದಿಪಡಿಸಿದೆ. 


೧೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಅನುಸೂಚಿ 
ಹೋಬಳಿ : ಸಂಡೂರು 


ಗ್ರಾಮ : ದೌಲತ್‌ಪುರ 


ತಾಲೂಕು : ಸಂಡೂರು 


ಚೆಕ್ಕುಬಂದಿ 


ಕ್ರಮ 
ಸಂಖ್ಯೆ 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 
ಅಂದಾಜು ವಿಸ್ತೀರ್ಣ 

( ಎ - ಸೆಂ ) 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


1.18 


_ 15 


13 


15 


_ 15 


5 .83 


16 


ಗುಡ್ಡ 


13 , 14 


442 


3 


| 


16 A 


1. 69 


17 , 18 


_ 15 


13, 14 


441 


4 


17 ಪೈಕಿ 


| 


ಭೂಸ್ವಾ ಆದ ಭೂಮಿ, 


19 , 172, 
ಉಳಿದ ಭೂಮಿ 


4 . 75 


17 /1ರಲ್ಲಿ ಭೂಸ್ವಾ ಆದ 
ಭೂಮಿ, 17 /2 , ಉಳಿದ 

ಭೂಮಿ 


16, 144 


441 


18/ A 


4 . 35 


13 , 16 


18 / BA 


2 .67 


13 , 16 


35 
35 
35 
35 


18 / B /2 


1. 08 


13, 16 


18 | B /3 


0 .26 


19 


13, 16 


19 ಪೈಕಿ 


4 .80 


19 /2 


17 , 435 


ಭೂಸ್ವಾ ಆದ ಭೂಮಿ 


435 


19 /2 ಪೈಕಿ 


5 . 81 


19 / 3 


191 


434 


_ 11 


5.50 


20 | 


1972 


434 


19 /3 ಪೈಕಿ 
441/ A /2 


ಭೂಸ್ವಾ ಆದ ಭೂಮಿ 
ಭೂಸ್ವಾ ಆದ ಭೂಮಿ 
441 A2 ರಲ್ಲಿ ಭೂಸ್ವಾ 

ಆದ ಭೂಮಿ 


0.13 


441 A3 


441 A1 


441 A2 ರಲ್ಲಿ ಭೂಸ್ವಾ 

ಆದ ಭೂಮಿ 


441/ A /3 


13 


0 .14 


441 A4 


441 A2 


ಪೈಕಿ 


0 .29 


441 A5 


441 A3 


441/ A /4 

ಪೈಕಿ 
441/ A /5 


441 A3 ರಲ್ಲಿ ಭೂಸ್ವಾ | 441 A3 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 
441 A4 ರಲ್ಲಿ ಭೂಸ್ವಾ | 441 A4 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 
441 A5 ರಲ್ಲಿ ಭೂಸ್ವಾ | 441 A5 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 
441 A6 ರಲ್ಲಿ ಭೂಸ್ವಾ | 441 A6 ರಲ್ಲಿ ಭೂಸ್ವಾ 
ಆದ ಭೂಮಿ 

ಆದ ಭೂಮಿ 


0. 26 


441 A6 


441 A5 


441 A6 


0. 27 


441 A6 


ಪೈಕಿ 


441 / B 


441 / B2 


2 .72 


15 


441 A1 


441 B ಪೈಕಿ ಉಳಿದ 

ಭೂಮಿ 


441/ C 
441 / D 


18 


| 


442 ಪೈಕಿ 


2. 71 


ಸುಶೀಲನಗರ 

ಗಡಿ 


441 


442 ಉಳಿದ ಭೂಮಿ 


440, 441, 443 


ಒಟ್ಟು 


44.44 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೮೯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(1) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 70 ಎಸ್ಪಿಕ್ಕೂ 2012, ಬೆಂಗಳೂರು, ದಿನಾಂಕ: 01- 03 -2014 
ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಬಳ್ಳಾರಿ ಜಿಲ್ಲೆ ಸಂಡೂರ ತಾಲೂಕು, ದೌಲತಪುರ ಗ್ರಾಮದಲ್ಲಿ ಹೆಚ್ಚುವರಿಯಾಗಿ ಮೆ : ಜೆ.ಎಸ್. ಡಬ್ಲ್ಯೂ , ಸ್ಟೀಲ್ ಲಿ.ರವರಿಗಾಗಿ 
ಸ್ಪಾಕ್ ಯಾರ್ಡ್ ಅಭಿವೃದ್ಧಿಗೊಳಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 

ಆದ್ದರಿಂದ 1966ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 

ಪ್ರಸ್ತುತ ಕಾಯ್ದೆಯ ಕಲಂ 35ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 
ಇರುವವರಿಗೆಲ್ಲಾ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ , ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಆಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 24( 7) ರ ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33 / ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ. ಬಿ. ರಸ್ತೆ ಧಾರವಾಡ -580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಗ್ರಾಮ : ದೌಲತ್‌ಪುರ 

ಹೋಬಳಿ : ಸಂಡೂರು 

ತಾಲ್ಲೂಕು : ಸಂಡೂರು 


ಚೆಕ್ಕುಬಂದಿ 


ಜಮೀನು 


8(4 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಸ್ವಾಧೀನ 
ಪಡಿಸುವ 
ಅಂದಾಜು 
ವಿಸ್ತೀರ್ಣ 
( ಎ - ಸೆಂ ) 


ಆಕಾರ 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಸ್ವಂತ 


1.18 


0.70 


q೬೦ 


ಸ್ವಂತ 


5. 83 


5 . 36 


ಖುಷಿ 


ಗುಡ್ಡ 


13, 14 


442 


1. ಎ. ಸಿದ್ದಪ್ಪ ತಂದೆ ವಿರುಪಕ್ಷಪ್ಪ 
2. ಎ. ರುದ್ರಪ್ಪ ತಂದೆ ವಿರುಪಕ್ಷಪ್ಪ 
1. ಲಂಬಾಡಿ ಸ್ವಾಮಿ ನಾಯ್ಕ ತಂದೆ ಬದ್ದನಾನಾಯ್ಕ 
2. ಸೊಮಿಬಾಯಿ ಗಂಡ ಲಕ್ಷ್ಮನಾಯ್ಕ 
ಲಚ್ಚ ನಾಯ್ಕ ತಂದೆ ಬಯ್ಯನಾಯ್ಕ 
1. ಸಿ. ಮಂಜುನಾಥ ತಂದೆ ಲೇಟ್ ಚಂದ್ರನಾಯ್ಕ (2.80 ) 
2. ಎಸ್. ಗುರುನಾಯ್ಕ ತಂದೆ ಲೇ ಸ್ವಾಮಿನಾಯ್ಕ (2.80) 
3. ಕೇಶ್‌ನಾಯ್ಕ ತಂದೆ ಶಂಕರನಾಯ್ಕ ( 2.80 ) | 


ಸ್ವಂತ 


16 A 


1 .69 


0 . 69 


ಖುಷ್ಠಿ 


17 , 18 


15 


13 , 14 


441 


ಸ್ವಂತ 


17 ಪೈ 


4 . 75 


1. 80 


ಖುಷ್ಠಿ 


19 , 17 / 2 , 
ಉಳಿದ ಭೂಮಿ 


16 , 144 


18, 171ರಲ್ಲಿ 
ಭೂಸ್ವಾ ಆದ 
ಭೂಮಿ, 17 /2 
ಉಳಿದ ಭೂಮಿ 

35 


ಭೂಸ್ವಾ ಆದ 
ಭೂಮಿ 
441 


5 | ಲೊಕ್ಯ ನಾಯ್ಕ, ಶಂಕರ್ ನಾಯ್ಕ 


ಸ್ವಂತ 


| 


18/ A 


4.35 


| 


2.80 


| 


ಖುಷ್ಠಿ | 


19 


| 


13, 16 


| 


17 


೧೧೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


ಜಮೀನು 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಆಕಾರ 


ಸ್ವಾಧೀನ 
ಪಡಿಸುವ 
ಅಂದಾಜು 
ವಿಸ್ತೀರ್ಣ 
( ಎ - ಸೆಂ ) 
2 . 67 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಸ್ವಂತ 


18 / BA 


2.22 


ಖುಷಿ 


13, 16 


6 | ಬಿ . ಮಂಜುನಾಥ ತಂದೆ ಬಂಗ್ಲಿ ಬೀಮನಾಯ್ಕ 

ಬಿ . ರಘು ತಂದೆ ಕಾಶ್ಯನಾಯ್ಕ 
8 | ಸ್ವಾಮಿ ನಾಯ್ಕ 


35 
35 


ಸ್ವಂತ 


18 / B2 


1.08 


0 . 90 


13 , 16 


ಸ್ವಂತ 


18 / B / 3 


0 .26 


0 . 21 


13 , 16 


_ 35 


| ಬಿ . ಮಂಜುನಾಥ ತಂದೆ ಬಂಗ್ಲಿ ಬೀಮನಾಯ್ಕ 


ಸ್ವಂತ 


19 / ಪೈಕಿ 


4 .80 


2 .00 


19 / 2 


17 , 435 


435 


ಭೂಸ್ವಾ ಆದ 

ಭೂಮಿ 
ಭೂಸ್ವಾ ಆದ 
ಭೂಮಿ 


ಸ್ವಂತ 


1972 ಪೈಕಿ 


5 .81 


2 . 75 


19 / 


19 / 


434 


1.ಕಾರ್ತಿಕ ತಂದೆ ಕಾಶ್ಯನಾಯ್ಕ (3.34) 
2 . ಶಿವಕುಮಾರ ತಂದೆ ಕಾಶ್ಯನಾಯ್ಕ ( 3.34) 

1.ಕಾಶಿಬಾಯಿ ತಂದೆ ಸ್ವಾಮಿನಾಯ್ಕ (1.51) 
11 | 2 . ಬಿ . ಶಿವಮುರ್ತಿ ತಂದೆ ಸ್ವಾಮಿನಾಯ್ಕ ( 3.00) 

3 . ಸತ್ಯನಾಯ್ಕ ತಂದೆ ಸ್ವಾಮಿನಾಯ್ಕ (3.00) 


ಸ್ವಂತ 


19/3 ಪೈಕಿ 


550 


20 


2 . 95 


19 /2 


ಭೂಸ್ವಾ ಆದ 
ಭೂಮಿ 


434 


441/ A /2 


12 | ಎನ್. ಹನುಮಂತಪ್ಪ ತಂದೆ ನರಸಪ್ಪ 


ಸ್ವಂತ 


0.13 


| 


- 0.05 


ಖುಷಿ 


* 441 A3 


ಪೈಕಿ 


441 A1 


441 / A /3 


13 | ಎನ್ . ನವೀನ್ ಕುಮಾರ್ ತಂದೆ ಕುಮಾರಪ್ಪ 


ಸ್ವಂತ 


0.14 


0.05 


ಖುಷ್ಠಿ | 


441 A4 


441 A2 


14 | ಎನ್. ಷಣ್ಮುಖಪ್ಪ ತಂದೆ ನರಸಪ್ಪ 


ಸ್ವಂತ 


441/ A /4 

ಪೈಕಿ 


0.29 


0 . 08 


ಖುಷ್ಠಿ 


441 A5 


441 A3 


441 A2 ರಲ್ಲಿ 
ಭೂಸ್ವಾ ಆದ 

ಭೂಮಿ 
441 A3 ರಲ್ಲಿ 
ಭೂಸ್ವಾ ಆದ | 

ಭೂಮಿ 
441 A4 ರಲ್ಲಿ 
ಭೂಸ್ವಾ ಆದ 

ಭೂಮಿ 
441 A5 ರಲ್ಲಿ | 
ಭೂಸ್ವಾ ಆದ | 

ಭೂಮಿ 
441 A6 ರಲ್ಲಿ 
ಭೂಸ್ವಾ ಆದ 
ಭೂಮಿ 


441 A2 ರಲ್ಲಿ 
ಭೂಸ್ವಾ ಆದ 

ಭೂಮಿ 
441 A3 ರಲ್ಲಿ 
ಭೂಸ್ವಾ ಆದ 

ಭೂಮಿ 
441 A4 ರಲ್ಲಿ 
ಭೂಸ್ವಾ ಆದ 

ಭೂಮಿ 
441 A5 ರಲ್ಲಿ 
ಭೂಸ್ವಾ ಆದ 

ಭೂಮಿ 
441 A6 ರಲ್ಲಿ 
ಭೂಸ್ವಾದ 
ಭೂಮಿ 


441/ A /5 


15 | ಎನ್ . ಅಂಜಿನಿ ತಂದೆ ನರಸಪ್ಪ 


ಸ್ವಂತ 


0 . 26 


0.08 . 


ಖುಷಿ 


441 A6 


441 A5 


16 | ಎನ್. ಗಣೇಶ ತಂದೆ ನರಸಪ್ಪ 


ಸ್ವಂತ 


441/ A /6 

ಪೈಕಿ 


0. 27 


0.08 


ಖುಷಿ 


17 


441 A6 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೯೧ 


ಚೆಕ್ಕುಬಂದಿ 


8(d 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಸ್ವಾಧೀನ 
ಪಡಿಸುವ 
ಅಂದಾಜು 
ವಿಸ್ತೀರ್ಣ 
( ಎ - ಸೆಂ ) 


ಆಕಾರ 


ಜಮೀನು 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ನ 


ಸ್ವಂತ 


441/ B 
441 / B /2 

441 / C 
441 / D 


_ 2.72 


1.80 | ಖುಷಿ 


17 


441 A1 


1. ಢಾಕ್ಕ ನಾಯ್ಕ 

ಉಮಾಪತಿ 
3. ಗೋಪಿ ನಾಯ್ಕ ತಂದೆ ಡಾಕ್ಕ ನಾಯ್ಕ 
4. ಲಂ . ಮಾಧುನಾಯ್ಕ , 
5. ಲಂ . ರಾಮಾನಾಯ್ಕ ತಂದೆ ಲೇ || ಚಂದ್ಯಾನಾಯ್ಕ 
6. ದುರ್ಗ ನಾಯ್ಕ ತಂದೆ ಲೇ ಮುನಿಯನಾಯ್ಕ 
1. ಹನುಮಾ ನಾಯ್ಕ ತಂದೆ ಮುನಿಯಾನಾಯ್ಕ(3.35 ) 
2 . ಪಾರಪ್ಪ ದುರ್ಗನಾಯ್ಕ (1.68) 


441 B ಪೈಕಿ 
ಉಳಿದ ಭೂಮಿ 


|| 


ಸ್ವಂತ 


442 ಪೈಕಿ 


| 


2. 71 


| 


1.91 ) 


ಖುಷಿ 


ಸುಶೀಲನಗರ ಗಡಿ 


441 


442 ಉಳಿದ 
ಭೂಮಿ 


440, 441, 

443 


ಒಟ್ಟು 


44.44 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಬುಧವಾರ , ಫೆಬ್ರವರಿ ೨೬ , ೨೦೧೪ (ಫಾಲ್ಗುಣ ೭, ಶಕ ವರ್ಷ ೧೯೩೫ ) 

ನಂ . ೧೬೫ 
Part - III Bangalore , Wednesday , February 26 , 2014 (Phalguna 7 , Shaka Varsha 1935 ) 

No . 165 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28 (4) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 524 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ : 25 - 02 - 2014 
1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ , (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ : 18) ವಿಧಿ 28(1) ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ 30. 07. 2012ರ ಅಧಿಸೂಚನೆ, ಕರ್ನಾಟಕ ವಿಶೇಷ 
ರಾಜ್ಯ ಪತ್ರ ಭಾಗ - 3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ 1 ರಿಂದ 4ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ : ಸಿಐ 295 ಎಸ್‌ಪಿಕ್ಯೂ 2012 ದಿನಾಂಕ: 30.07.2012ರಡಿ ಭೂಸ್ವಾಧೀನಕ್ಕೆ ಒಳಪಟ್ಟ ಪ್ರದೇಶದ ಪ್ರಕಾರ ಸರ್ಕಾರ ಸದರಿ 
ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶ ಸ್ಥಾಪನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 


8(d 


ಐನ್ 


ಬಾಕಿ 


- 


ರಸ್ತಿ 


ರಸ್ತೆ 


೧೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಪ್ರಕಟಿಸಲಾಗಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ 
ಕಾಯ್ದೆ ವಿಧಿ 28(3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ ಈಗ 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28( 4) ರ ( 1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ : 18 ) ರ ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 
ಗ್ರಾಮ :: ಶ್ಯಾನುಮಂಗಲ ಹೋಬಳಿ ಬಿಡದಿ 

ತಾಲ್ಲೂಕು : ರಾಮನಗರ 

ಜಿಲ್ಲೆ : ರಾಮನಗರ 
ಭೂಸ್ವಾಧೀನಪಡಿಸಿಕೊಳ್ಳ 

ಚೆಕ್ಕುಬಂದಿ 
ಬೇಕಾದ ವಿಸ್ತೀರ್ಣ 

ಆಕಾರ 
ಖಾತೆದಾರರ 

ಅನುಭವದಾರರ ಸರ್ವೆ 
ಖರಾಬು 

ತರಹ ( ರೂ ) ಪೂರ್ವ ಪಶ್ಚಿಮ 
ಹೆಸರು ಹೆಸರು 

ಉತ್ತರ ದಕ್ಷಿಣ 
ನಂ 
ಎ - ಗು ಎ - ಗು ಎ - ಗು 

ಸ. ನಂ . ಸ. ನಂ ಸ. ನಂ . 

ಸ. ನಂ . 
ಪಿಳ್ಳಮ್ಮ ಕೋಂ ಚಿಕ್ಕಣ್ಣ 

ಪಿಳ್ಳಮ್ಮ 128 /4 0 - 05 % 0 - 0534 ಖುಷ್ಠಿ 0 - 19 

128 /4ರ 

128 / 5 
ರಾಮಯ್ಯ ಬಿನ್ ಸಂಪಂಗಯ್ಯ ರಾಮಯ್ಯ 

ಉಳಿಕೆ 
ಮುದ್ದಹನುಮಕ್ಕ ಕೋಂ ಲೇಟ್ ಮಾರಣ್ಣ ಮುದ್ದಹನುಮಕ್ಕ 

127 /5 0 - 02 % 0 - 024 ಖುಷ್ಠಿ 0 - 09 

127 /5ರ 

128 
ಮುಟ್ಟಮಾರಯ್ಯ ಬಿನ್ ಲೇಟ್ ಮಾರಣ್ಣ ಪುಟ್ಟಮಾರಯ್ಯ 

127/8 
ಪುಟ್ಟಮ್ಮ ಕೋಂ ಕರೇರಂಗಯ್ಯ 

ಪುಟ್ಟಮ್ಮ ಕೋಂ 127/ 8 | 0 - 021 

0 - 0214 | ಋಷ್ಠಿ | 0 - 08 | 1277 

127 /5 
ಕರೇರಂಗಯ್ಯ 
ಪುಟ್ಟರೇವಯ್ಯ ಬಿನ್ ಲೇಟ್ 
ಕರೀರಂಗಯ್ಯ 
ಗೋವಿಂದಯ್ಯ ಬಿನ್ ಲೇಟ್ 
ಕರೇರಂಗಯ್ಯ 
ಜಯಮ್ಮ ಬಿನ್ ಲೇಟ್ 
ಕರೇರಂಗಯ್ಯ ಲಕ್ಷ್ಮಮ್ಮ ಬಿನ್ 
ಲೇಟ್ ಕರೇರಂಗಯ್ಯ 
ಯಶೋದಮ್ಮ ಬಿನ್ ಲೇಟ್ 
ಕರೀರಂಗಯ್ಯ ಪುಟ್ಟರಂಗಯ್ಯ 
ಬಿನ್ ಲೇಟ್ ಕರೇರಂಗಯ್ಯ 

ಒಟ್ಟು 10- 11 | - | 0 -11 


ನಿ 


ರಸ್ತೆ 


೧ 


ಸ್ತೆ 


ರಸ್ತೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೧೧೯೩ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಸೋಮವಾರ, ಮಾರ್ಚ್ ೩ , ೨೦೧೪ ( ಫಾಲ್ಗುಣ ೧೨, ಶಕ ವರ್ಷ ೧೯೩೫ ) 

ನಂ . ೧೯೧ 
Part – III Bangalore, Monday, March 3 , 2014 ( Phalguna 12 , Shaka Varsha 1935 ) 

No . 191 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ 

ಸಂಖ್ಯೆ: ಸಿಐ 70 ಎಸ್ಪಿಕ್ಕೂ 2012, ಬೆಂಗಳೂರು, ದಿನಾಂಕ: 01 - 03 - 2014 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28 (1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ : 
ಸಿಐ:31:ಎಸ್. ಪಿ.ಕ್ಯೂ :2011 ದಿನಾಂಕ : 15.02 .2011 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾಂಕ: 15.02.2011ರಂದು ಪ್ರಕಟವಾದ ರಾಜ್ಯ ಪತ್ರದ ಪುಟ 1ರಿಂದ 57ವರೆಗೆ ( ಭಾಗ - 3) ರಲ್ಲಿ ಕರ್ನಾಟಕ 
ಸರಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಕೈಗಾರಿಕಾ ಅಭಿವೃದ್ಧಿಗೊಸ್ಕರ ಅಂದರೆ ಮೆ|| ಜೆ.ಎಸ್. ಡಬ್ಲೂ ಸ್ಟೀಲ್ ಲಿಮಿಟೆಡ್ ಇವರಿಗಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ 
ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28ರ ಉಪ ಕಲಂ (3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966) ರ ಕಲಂ 28ರ ಉಪ ಕಲಂ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕದ ಸರ್ಕಾರವು ಘೋಷಿಸಿದೆ. 


ಅನುಸೂಚಿ 
ಹೋಬಳಿ : ಸಂಡೂರು 


ಗ್ರಾಮ : ಭುಜಂಗನಗರ 


ತಾಲ್ಲೂಕು : ಸಂಡೂರು 


ಚೆಕ್ಕುಬಂದಿ 


ಕಮ 


ಜಮೀನು 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 


ಆಕಾರ 


ಸಂಖ್ಯೆ 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಗುಡ್ಡದ ಕೊಟ್ರಪ್ಪನ ಮಗ ನಾಗಪ್ಪ ಎಂಜಿ, ಅಜ್ಜ ಕಾಲೇದ 
ಸುಬ್ಬಪ್ಪ ಹೆಂಡತಿ ಮೂಗಮ್ಮ 


ಸ್ವಂತ | 117 ಪೈಕಿ 


1.50 


3 .60 


ಖುಷಿ 


117 ಈ ಪೈಕಿ | 117 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


118 


116 


118/ 2 


ಮಠದ ಶರಣಯ್ಯ ತಂದೆ ಶರಣಯ್ಯ 


ಸ್ವಂತ 


0 . 41 


0.94 


ಖುಷಿ 


118/3 ಈ ಪೈಕಿ 
ಉಳಿದ ಭೂಮಿ 


144 


118 / 2 


16 


118/3 ಪೈಕಿ 


೧೧೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಸ್ವಾಧೀನ 


ಚೆಕ್ಕುಬಂದಿ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಆಕಾರ 


ಪಡಿಸುವ 
ವಿಸ್ತೀರ್ಣ 


ಜಮೀನು 
ತರಹೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಅರಣ್ಯ 


ವಡ್ಡಿನಕಟ್ಟಿ ತಿಮ್ಮಪ್ಪ 


ಸ್ವಂತ 


124ol ಪೈಕಿ 


2 .97 


5.64 


ಖುಷ್ಠಿ 


ಅರಣ್ಯ 


125 


124ಎ ಈ ಪೈಕಿ 
ಉಳಿದ ಭೂಮಿ 


4 | ಸಿದ್ದನಗೌಡರ ದತ್ತು ಮಗ 


ಸ್ವಂತ 


125/4 ಪೈಕಿ 


0 .87 


5 .06 


ಖುಷ್ಠಿ 


124 


134 


125/4 ಈ ಪೈಕಿ 125 /4 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


ತೆಗ್ಗಿನಮನೆ ಪರ್ವತಪ್ಪ ನಮಗ ಹರಕಲು 


ಸ್ವಂತ 


128 ಪೈಕಿ 


1.54 


2 .81 


ಖುಷಿ 


133 134 


128 ಈ ಪೈಕಿ | 128 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


130 


ಪಾಲ್ಕುರು ಬಂಡೆಮ್ಮ 


ಸ್ವಂತ 


130 ಪೈಕಿ 


0.25 


0.72 


ಖುಷಿ 


133 


130 ಈ ಪೈಕಿ 
ಉಳಿದ ಭೂಮಿ 


128 


130 ಈ ಪೈಕಿ 
ಉಳಿದ ಭೂಮಿ 


ಮುಂಗ್ಲಿ ಕುಮಾರಸ್ವಾಮಿ ತಂದೆ ಲಿಂಗಪ್ಪ 5.37 


ಸ್ವಂತ 


133 ಪೈಕಿ 


0 . 33 


0.57 


ಖುಷಿ 


134 


130 


128 


133 ಈ ಪೈಕಿ 
ಉಳಿದ ಭೂಮಿ 


ಶ್ರೀಮತಿ ರೇಣುಕಮ್ಮ ಗಂಡ ಓಂಕಾರಪ್ಪ 1.47 
ಕೆ. ತಿಪ್ಪೇಸ್ವಾಮಿ ತಂದೆ ಕಣ್ಣಿ ವಿರೂಪಾಕ್ಷಪ್ಪ 0.53 


ಸ್ವಂತ 


134 ಪೈಕಿ 


2.00 


2.62 


ಖುಷ್ಠಿ . 


134 ಈ ಪೈಕಿ | 
ಉಳಿದ ಭೂಮಿ 


133 138 


134 ಈ ಪೈಕಿ | 134 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


ಒಟ್ಟು | ೨ . 87 

ಹೋಬಳಿ : ಸಂಡೂರು 


ಗ್ರಾಮ : ಕ್ರಿಷ್ಣನಗರ 


ಕ್ರಮ 


ಜಮೀನು 


ಅನುಭವ | 
ದಾರರ ಹೆಸರು| 


ತಾಲ್ಲೂಕು : ಸಂಡೂರು 
ಚೆಕ್ಕುಬಂದಿ 
| ಉತ್ತರ ದಕ್ಷಿಣ 


ಸರ್ವೆ ನಂ . ಸ್ವಾಧೀನ ಪಡಿಸುವ 


ಆಕಾರ 


ವಿಸ್ತೀರ್ಣ 


ತರಹ 


ಪೂರ್ವ 


ಪಶ್ಚಿಮ 


ಖಾತೆದಾರರ ಹೆಸರು 
ಸಂಖ್ಯೆ 

1. ಹನುಮಂತಮ್ಮ ಗಂಡ ಲೇಟ್ ಕಲ್ಲಪ್ಪನವರ ಸತ್ಯಪ್ಪ 0 
84 
2. ಕಲ್ಲಪ್ಪನವರ ರಾಮಪ್ಪ ತಂದೆ ಕಲ್ಲಪ್ಪ 0 -39 
3. ಕಾಕಪ್ಪನವರ ನಾಗಪ್ಪ ತಂದೆ ಸೋಮಪ್ಪ 0 -49 
4. ಕಾಕಪ್ಪನವರ ಯಲ್ಲಪ್ಪ ತಂದೆ ಸೋಮಪ್ಪ 0.88 
5. ವಿಷ್ಣು ತೀರ್ಥಾಚಾರ್ ದಿ|| ತಂದೆ ವಿ . ಹನುಮಂತ 
ಅಚಾರ್ 0 - 36 


ಸ್ವಂತ 


9 / 2 ಎ , ಬಿ , ಸಿ , 

ಡಿ. ಇ 


2 .49 


0 . 62 


| ಖುಷ್ಠಿ | 


10 


| 


9 /2ಆ 


- 


9/ 


9 /2 ಇ ಈ ಪೈಕಿ 
ಉಳಿದ ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೯೫ 


ಕ್ರಮ 
ಸಂಖ್ಯೆ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಣೆ 


ಚೆಕ್ಕುಬಂದಿ 

ಉತ್ತರ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


1. ಬಿಂಗಿ ಹುಚ್ಚಮ್ಮ ಗಂಡ ದಿ. ಕುರುಬರ ಬಿಂಗಿ ದೊಡ್ಡ 
2 . ಬಸಪ್ಪ 0 - 69 

2. ಬಿಂಗಿ ನಾಗಪ್ಪ ತಂದೆ ದಿ.ಸೋಮಪ್ಪ 0 - 69 


10/ ಪೈಕಿ 


1 . 38 


3 .42 


ಕೊಳವೆ 
ಭಾವಿ 


10 / 2 


9 / 29 


10/ ಈ ಪೈಕಿ 
ಉಳಿದ ಭೂಮಿ 


10 ಈ ಪೈಕಿ 
ಉಳಿದ ಭೂಮಿ 


3 


| ಕುರುಬರ ಹನುಮಂತಪ್ಪ ತಂದೆ ಬುಳ್ಳಪ್ಪ 0 - 73 


ಸ್ವಂತ 


10/2 ಪೈಕಿ 


0.73 | 


1. 75 


ಖುಷ್ಠಿ 


10 / 


10/2 ಈ ಪೈಕಿ 
ಉಳಿದ ಭೂಮಿ 


10/ 2 ಈ ಪೈಕಿ 
ಉಳಿದ ಭೂಮಿ 


4 


| 


ಕುರುಬರ ದೇವಣ್ಣ ನಮಗ ನಾಗಪ್ಪ 0 - 92 


ಸ್ವಂತ 


11/ ಪೈಕಿ 


0.92 


1.32 


ಖುಷ್ಠಿ 


10 / 2 


11/l ಈ ಪೈಕಿ | 11 / ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


| 1. ಎಂ . ಮೊಹಮ್ಮದ್ ಹುಚ್ಚು ತಂದೆ ಮೇಜಿ ಇಮಾಂಸಾಬ್ 
2 . ಎಂ . ನಬಿಸಾಬ್ ತಂದೆ ಮೇಜಿ ಇಮಾಂಸಾಬ್ 


ಸ್ವಂತ 


11/2 ಪೈಕಿ 


0.78 


1. 08 


ಖುಷ್ಠಿ 


11 /2 ಈ ಪೈಕಿ 11 /2 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


ರಾಬೀಯಮ್ಮ ಗಂಡ ಅಬ್ದುಲ್ ಘನಿಸಾಬ್ 


ಸ್ವಂತ 


12 ಪೈಕಿ 


0.59 


0. 84 


ಖುಷಿ 


- 12 /2 ಈ | 12 /2 ಈ ಪೈಕಿ 
ಪೈಕಿಉಳಿದ ಭೂಮಿ ಉಳಿದ ಭೂಮಿ 


7 | ಕೆ. ಸಿದ್ದಪ್ಪ ತಂದೆ ದಿ. ರಾಮಯ್ಯ ಸಂಡೂರು 


ಸ್ವಂತ 


13 ಪೈಕಿ 


0. 51 


0 .72 


ಖುಷಿ 


13 / 


13/2 ಈ ಪೈಕಿ 
ಉಳಿದ ಭೂಮಿ 


ಕೆ. ಭರ್ಮಪ್ಪ ತಂದೆ ದಿ. ಕೆ. ಲಿಂಗಪ್ಪ 


ಸ್ವಂತ 


14 / ಪೈಕಿ 


0.65 


0.93 


ಖುಷ್ಠಿ 


144 ಈ ಪೈಕಿ | 14/ ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


ಸ್ವಂತ 


15 ಪೈಕಿ 


| 


0.61 


0 . 61 


0.85 


0 . 85 


ಖುಷ್ಠಿ | 


16 


ಕುರುಬರ ದೊಡ್ಡಹುಚ್ಚಪ್ಪ 0 - 61 
ಅಲ್ಲಿಖಾನ್ ಸಣ್ಣ ಇಮಾಂ ಸಾಬ್ 
ಮಗ ಹುಸೇನ್ ಸಾಬ್ 
ಕೆ. ತೀಪ್ಪೆಸ್ವಾಮಿ ತಂದೆ ದಿ. ಕುರುಬರ ಹುಚ್ಚಪ್ಪ 


15 ಈ ಪೈಕಿ ಉಳಿದ 15 ಈ ಪೈಕಿ ಉಳಿದ 
ಭೂಮಿ 

ಭೂಮಿ 


ಸ್ವಂತ 


16 /2 ಪೈಕಿ 


0 .78 


ಖುಷಿ 


16 


16 /3 


ಬಸಮ್ಮ ತಂದೆ ಹರಿಜನ ಕುಮಾರಪ್ಪ 


ಸ್ವಂತ 


18 ಪೈಕಿ 


0 . 61 


1. 46 


ಖುಷಿ 


18 ಈ ಪೈಕಿಉಳಿದ 18 ಈ ಪೈಕಿ ಉಳಿದ 
| ಭೂಮಿ ಈ ಭೂಮಿ 


20 ಈ ಪೈಕಿ ಉಳಿದ20 ಈ ಪೈಕಿ ಉಳಿದ 


12 ಪಿ. ಇಮಾಂಬಿ ಗಂಡ ದಿ. ಪಾಪಕ್ಕನ ಇಮಾಂಸಾಬ್ 


ಸ್ವಂತ 


20 ಪೈಕಿ 


0 .68 


1 .44 


ಖುಷಿ 


ಭೂಮಿ 


ಭೂಮಿ 


೧೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ 
ಸಂಖ್ಯೆ 


ಖಾತೆದಾರರ ಹೆಸರು 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೇ ನಂ . ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಣೆ 


ಚೆಕ್ಕುಬಂದಿ 

ಉತ್ತರ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


13 


| 


ನಿಶಾನಿ ಬಾಷ ತಾಯಿ ನಿಶಾನಿ ಖಾಜಮ್ಮ 


ಸ್ವಂತ 


210 ಪೈಕಿ 


0 . 73 


1. 75 


ಖುಷಿ 


- 20 


21/2 ಈ ಪೈಕಿ | 21/2 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


ಎಲ್ಲಮ್ಮ ಗಂಡ ದೊಡ್ಡಕುಮಾರಪ್ಪ 


ಸ್ವಂತ 


36 / ಪೈಕಿ 


0.86 


2 . 06 


ಖುಷಿ 


36/ ಈ ಪೈಕಿ | 36 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


ಚಳ್ಳಗೇರಿ ಉಜ್ಜಪ್ಪನ ಹೆಂಡತಿ ಕೂಟಮ್ಮ ಭುಜಂಗನಗರ 2.77 


ಸ್ವಂತ 


37 / ಪೈಕಿ 


0. 49 


1.18 


ಬಾವಿ 


37 /2 


37 / 3 


37 ಈ ಪೈಕಿ 
ಉಳಿದ ಭೂಮಿ 


1. ತಟ್ಟಿ ದೊಡ್ಡ ಚಿನ್ನೂರಪ್ಪ ತಂದೆ ಹಂಬಣ್ಣ 0.49 
2. ಮುದುಗಲ್ಲು ರಾಜಾಸಾಬ್ ಅಲಿಸಾಬ್ ಹುಸೇನ್ ಸಾಬ್ 


ಸ್ವಂತ 


37 /2 ಪೈಕಿ 


0 . 49 


1 .18 


ಖುಷ್ಠಿ 


39 


37 / 4 


37 /2 ಈ ಪೈಕಿ 
ಉಳಿದ ಭೂಮಿ 


ತಟ್ಟಿ ದೊಡ ಚಿನ್ನೂರಪ್ಪ ತಂದೆ ತಟ್ಟಿ ಅಂಬಣ್ಣ 
ಕುರುಬರ ಶಿವಪ್ಪ, ಚಂದ್ರಶೇಖರ, ಮುದುಕಪ್ಪ, ಗಾದಿಲಿಂಗಪ್ಪ 
ಅಜ್ಜಿ ಹುಲುಗಮ್ಮ 


39 / ಪೈಕಿ 


0 .48 


| 


1.15 


| ಖುಷ್ಠಿ | 


39/2 | 


39 /5 


39 ) ಈ ಪೈಕಿ | 
ಉಳಿದ ಭೂಮಿ 


ಕುರುಬರ ದೇವಣ್ಣನ ಮಗ ಚಿನ್ನೂರಪ್ಪ 1.48 


ಸ್ವಂತ 


39/2 ಪೈಕಿ 


0 .59 


1 .62 


ಖುಷಿ 


40 


| 


39 / 


| 


39 / 6 


39 /2 ಈ ಪೈಕಿ 
ಉಳಿದ ಭೂಮಿ 


| ಗುಟುಂ ಬಸಪ್ಪ ತಂದೆ ದಿ. ಗಿರಿಯಪ್ಪ 


ಸ್ವಂತ 


40 ಪೈಕಿ 


0 . 70 


1. 66 


ಕೊಳವೆ 
ಬಾವಿ 


40 ಈ ಪೈಕಿ ಉಳಿದ40 ಈ ಪೈಕಿ ಉಳಿದ 

ಭೂಮಿ 65 | ಭೂಮಿ 


75 / ಬಿ , 1ಸಿ , 


1. ನಂಜುಂಡಪ್ಪ ತಂದೆ ಲೇಟ್ ಜಿ, ಬಸಪ್ಪ 
2 . ದೊಡ್ಡಬಸಪ್ಪ ತಂದೆ ಲೈಟ್ ಜಿ. ಬಸಪ್ಪ 
3. ಈಶ್ವರಪ್ಪ ತಂದೆ ಲೇಟ್ ಜಿ. ಬಸಪ್ಪ 


ಸ್ವಂತ 


1. 05 


0 .29 


ಖುಷ್ಠಿ 


75 


75ರ ಎ 


75 /1ಬಿ ಈ ಪೈಕಿ 
ಉಳಿದ ಭೂಮಿ 


lಡಿ 


21 


ಮೇಟಿ ಶರಬಣ್ಣನ ಮಗ ಮಲುಕಪ್ಪ ಕೃಷ್ಣನಗರ 


ಸ್ವಂತ 


75 /2 ಪೈಕಿ | 


0.60 


0.50 


ಖುಷಿ 


290 


75 / ಆ 


75 / 4 


75 /2ಬಿ ಈ ಪೈಕಿ 
ಉಳಿದ ಭೂಮಿ 


V 


76 ಈ ಪೈಕಿಉಳಿದ 

76 ಈ ಪೈಕಿ ಉಳಿದ 

ಭೂಮಿ 


ಪಾಪಕ್ಕನ ಶಿಲೆಮಾನ್ ಸಾಬ್ ನ ಮಗ ರಾಜಾಸಾಬ್ 


ಸ್ವಂತ 


76 ಪೈಕಿ 


0 . 86 


1 . 23 


ಖುಷ್ಠಿ 


ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೯೭ 


ಕ್ರಮ 


ಖಾತೆದಾರರ ಹೆಸರು 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಸಂಖ್ಯೆ 


ಆಕಾರ 


ಜಮೀನು 
ತರಣೆ 


ಚೆಕ್ಕುಬಂದಿ 

ಉತ್ತರ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


23 | 


ನಿಶಾನಿ ಸಣ್ಣ ಫಕೃಸಾಬ್ 1.36 


ಸ್ವಂತ 


77 ಪೈಕಿ 


1.36 


0 .49 


ಖುಷಿ 


81 


77 ಈ ಪೈಕಿ ಉಳಿದ 

ಭೂಮಿ 


79 . 


24 | ಆರ್‌.ರಾಘವೇಂದ್ರ ತಂದೆ ಆರ್. ಹುಲುಗಪ್ಪ 


ಸ್ವಂತ 


80 ಪೈ 


0.43 


0.17 


ಖುಷ್ಠಿ 


81 
- 77 


80 ಈ ಪೈಕಿ ಉಳಿದ 
| ಈ ಭೂಮಿ 


25 | ಟಿ ಜಿ ರಾಮಲಿಂಗ ತಾಯಿ ಗಂಗಮ್ಮ 


ಸ್ವಂತ 


81 ಪೈಕಿ 


0.48 


0.19 


ಖುಷ್ಠಿ 


81 ಈ ಪೈಕಿ ಉಳಿದ 

ಭೂಮಿ 


82 


ಕುರುಬರ ಕೊಡಪ್ಪನ ಮೈನರ್ ಮಗ 


ಸ್ವಂತ 


82 / ಪೈಕಿ 


1 .12 


0 . 93 


ಖುಷಿ 


83 


| 


81 


82 ಈ ಪೈಕಿ 
ಉಳಿದ ಭೂಮಿ 


27 


1. ಕುರುಬರ ಕರಡಿ ದೊಡ್ಡ ಹುಚ್ಚಪ್ಪ ತಂದೆ ಕುರುಬರ 
ದೊಡ್ಡ ಫಕ್ಕೀರಪ್ಪ 
2 . ಕುರುಬರ ಕರಡಿ ಸಂಣ ಹುಚ್ಚಪ್ಪ ತಂದೆ ಕುರುಬರ 
ದೊಡ್ಡ ಫಕ್ಕೀರಪ್ಪ 
3. ಕುರುಬರ ಕರಡಿ ಮರಿ ಹುಚ್ಚಪ್ಪ ತಂದೆ ಕುರುಬರ ಕರಡಿ | ಸಂತ | 36 5 | 
ಫಕ್ಕೀರಪ್ಪ 
4 . ಕುರುಬರ ಕರಡಿ ಮಲ್ಲಪ್ಪ ತಂದೆ ಕುರುಬರ ಕರಡಿ 
ಫಕ್ಕೀರಪ್ಪ 
5. ಕುರುಬರ ಕರಡಿ ಕ್ರಿಷ್ಣಪ್ಪ ತಂದೆ ಕುರುಬರ ಕರಡಿ 
ಫಕ್ಕೀರಪ್ಪ 


136 


ಒಳ 


1.56 


| 3.14 | ಖುಷಿ | 


3 .74 


83 


83 


| 


87 . 


86 ಈ ಪೈಕಿ 86 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


( * ) 


28 


ಸ್ವಂತ 


87 ಪೈಕಿ 


2 . 76 


6 . 62 


ಕೊಳವೆ 
ಬಾವಿ 


86 


| 


64 


| 87 ಪೈಕಿ ಉಳಿದ | 87 ಪೈಕಿ ಉಳಿದ 

ಭೂಮಿ | ಭೂಮಿ 88 


1. ರಾಮಪ್ಪ ತಂದೆ ದಿ | ಕಲ್ಲಪ್ಪ 1.32 

12. ಹನುಮಂತಮ್ಮ ಗಂಡ ದಿ. ಸತ್ಯಪ್ಪ 1.44 
og 1. ಬಾಣದ ಫಕೃದ್ದೀನ್ ತಂದೆ ದಿ. ಫಕೃಸಾಬ್ 0.20 

2. ಎಂ ಅಕ್ಷರ್ ಸಾಬ್ ತಂದೆ ಇಮಾಂಸಾಬ್ 


88 ಈ ಪೈಕಿ ಉಳಿದ 


ಸ್ವಂತ 


88 ಪೈಕಿ 


0 .20 


0. 48 


ಕೊಳವೆ 
ಬಾವಿ 


87 


ಭೂಮಿ 


೧೧೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ 
ಸಂಖ್ಯೆ 


ಖಾತೆದಾರರ ಹೆಸರು 


ಅನುಭವ | 
ದಾರರ ಹೆಸರು 


ಸರ್ವೆ ನಂ . 

ಸ್ವಾಧೀನ ಪಡಿಸುವ 
| ವಿಸ್ತೀರ್ಣ 


ಆಕಾರ 


ಜಮೀನು 
ತರಹ 


ಚೆಕ್ಕುಬಂದಿ 
| ಉತ್ತರ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


1. ಹನುಮಕ್ಕ ಗಂಡ ಕನಕಪ್ಪ 0.66 
2. ಜೈಬುನ್ ಬೀ ಗಂಡ ಮುಲ್ಲಾ 
3. ಖಾಸಿಂಪೀರಾಸಾಬ್ 


ಸ್ವಂತ | 287 ಪೈಕಿ 


0. 66 


0 . 45 


ಖುಷಿ 


306 


288 


287 /3 ಈ ಪೈಕಿ | 287 /3 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


4. ಖಾಸೀಂಬಿ ಗಂಡ ನನ್ನಿಸಾಬ್ 


31 | ಗಂಗಮ್ಮ ಗಂಡ ದಿ . ಅಂತಾಪುರ ಶಾಂತಪ್ಪ 


ಸ್ವಂತ 


288 / 2 


0 .72 


1 .52 


ಖುಷ್ಠಿ 


287 


288 /3 


288 / ಈ ಪೈಕಿ | 288 /2 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


32 


| ಅಂತಾಪುರ ರಾಮಪ್ಪನ ಮಗ ಕುಮಾರಪ್ಪ 


ಸ್ವಂತ 


288 /3 


1.1 ] 


ಖುಷಿ 


287 


288 ರ ಉಳಿದ 
ಜಮೀನು 


288 ರ ಉಳಿದ 
ಜಮೀನು 


33 | ಪಿ. ಲಕ್ಷ್ಮಿ ದೇವಮ್ಮ ಗಂಡ ಪೂಜಾರಿ ನಾಗಪ್ಪ 


ಸ್ವಂತ 


289 


1.72 


143 


ಖುಷಿ 


288 


289 ಈ ಪೈಕಿ | 289 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


34 ಮುಜಾವಾರ ಬಾಬಣ್ಣ ತಂದೆ ದಿ. ಫಕೃಸಾಬ್ 


ಸ್ವಂತ 


2900 


0.96 


0. 81 


ಖುಷಿ 


290 / 2 


290 / 3 


290 /3 


35 ಯೆಸ್, ಆಲ್ತಾಫ್ ತಂದೆ ಯೆಸ್, ಸಲೀಮ್ ಅಹಮದ್ 


ಸ್ವಂತ 


290 / 2 


0.90 


0 . 76 


ಖುಷ್ಠಿ 


289 


2900 


290 / 4 


290/2 ಈ ಪೈಕಿ 
ಉಳಿದ ಭೂಮಿ 


| ದಾವಲಸಾಬನ ಮಗ ಇಮಾಂಸಾಬ್ 


ಸ್ವಂತ 


290 / 3 


0 . 14 


0.12 


ಖುಷ್ಠಿ 


290 / 4 


290 /3 ಈ ಪೈಕಿ 
ಉಳಿದ ಭೂಮಿ 


97 


37 | ಫಾತೀಮಾಭಿ ಗಂಡ ಅಕ್ಟರ್‌ ಸಾಬ್ 


Y 


ಸ್ವಂತ 


302 


0.28 


0 .07 


ಖುಷಿ 


341 


303 


302 ಈ ಪೈಕಿ 
ಉಳಿದ ಭೂಮಿ 


341 


38 | ಬೇವಿನ ಮರದ ಲಿಂಗಪ್ಪ ತಂದೆ ದಿ. ಸುಬ್ಬಣ್ಣ 


ಸ್ವಂತ 


[ 303/ , 2 ಪೈಕಿ 


1.42 


1.18 


ಖುಷಿ 


302 341 


304 


303 ) ಈ ಪೈಕಿ 303/ ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


M 


ಪಾಲ್ಕುರ್ ಬಸವರಾಜ್‌ 


304 / ಪೈಕಿ 


0 . 47 


0. 43 


ಖುಷ್ಠಿ 


303 


305 


304 / ಈ ಪೈಕಿ 304 / ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೧೯೯ 


ಕ್ರಮ 
ಸಂಖ್ಯೆ 


ಖಾತೆದಾರರ ಹೆಸರು 


ಅನುಭವ | 
ದಾರರ ಹೆಸರು 


ಸರ್ವೇ ನಂ . ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಣೆ 


ಚೆಕ್ಕುಬಂದಿ 

ಉತ್ತರ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


40 | ಡಿ. ಬಾಬುಸಾಬ್ ತಂದೆ ದಿ. ನಬಿಸಾಬ್ 


ಸ್ವಂತ 


305 ಪೈಕಿ 


2 . 00 


0. 76 


ಖುಷಿ 


304 


306 


305 ಈ ಪೈಕಿ | 305 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


41 1. ದನದ ಮಾರ್ಗ 0.45 

2. ಸಲೀಮಾಭಿ ಗಂಡ ರಾಜಾಸಾಬ್ 1.00 


ಸ್ವಂತ 


306/2 ಪೈಕಿ 


1. 45 


ಖುಷಿ 


305 


287 


306 /3 


306/2 ಈ ಪೈಕಿ 
ಉಳಿದ ಭೂಮಿ 


1. ಹರಕನ ಮರಡಿ 17.59 
2. ಅಬ್ದುಲ್ ಘನಿಸಾಬ್ ತಂದೆ ಶೇಖ್ ಸಾಬ್ 
3. ಅಕ್ಟರ್‌ ಸಾಬ್ ತಂದೆ ಬಾವಾಸಾಬ 
4. ಆರ್. ಕ್ರಿಷ್ಣಮೂರ್ತಿ ಶೆಟ್ಟಿ ತಂದೆ ಲಕ್ಷಣ ಶೆಟ್ಟಿ 
5. ಸಣ್ಣ ಇಮಾಂಸಾಬ್ ತಂದೆ ಇಮಾಂಸಾಬ್ 


ಸ್ವಂತ 


| 341 ಪೈಕಿ | 


3.23 


| 


- 


ಖುಷ್ಠಿ | 


352 


| 


303 


341 ಈ ಪೈಕಿ 341 ಈ ಪೈಕಿ 
ಉಳಿದ ಭೂಮಿ || ಉಳಿದ ಭೂಮಿ 


ಆರ್‌. ಕ್ರಿಷ್ಣಮೂರ್ತಿ ಶೆಟ್ಟಿ ತಂದೆ ಲಕ್ಷ್ಮಣ ಶೆಟ್ಟಿ 


ಸ್ವಂತ 


342 ಪೈಕಿ 


| 


2.52 


1. 71 


ಖುಷ್ಠಿ | 


352 


342 ಈ ಪೈಕಿ 
ಉಳಿದ ಭೂಮಿ 


341 352 


343 


44 


1.ಮರಾಠಿ ದೊಡ್ಡಗೋವಿಂದಪ್ಪನ ಮಗ ಕೃಷ್ಣಪ್ಪ 
2.ಕ್ರಿಪ್ಪಪ್ಪ ಸಣ್ಣ ಗೋವಿಂದಪ್ಪನ ಮಗ ಯಂಕಪ್ಪ 
3.ತುಂಬರಗದ್ದಿ ಯಶವಂತಪ್ಪ ಮೈನರ್ ಗಾರ್ಡಿಯನ್ 
ತಾಯಿ ಗಂಗಮ್ಮ 


- ಸ್ವಂತ 


| 346 ಪೈಕಿ 


0 . 63 


0 .24 


ಖುಷಿ 


346 ಈ ಪೈಕಿ 346 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


348 


345 


351 352 


ಇರೂಪಾಪುರ ತಿಮ್ಮಪ್ಪ 
ಗೌರಮ್ಮ ಗಾರ್ಡಿಯನ್ ಸೋದರತ್ತೆ 
ವಿಶ್ವಾಸ್ ಯು ಲಾಡ್ ತಂದೆ ಉದಯಸಿಂಗ್ ಲಾಡ್ 
ಜಿ. ಅಶೋಕ ತಾಯಿ ಗಂಗಮ್ಮ 


| ಸ್ವಂತ 


ಸ್ವಂತ 


352 ಪೈಕಿ 


352 ಪೈಕಿ | 


3 . 01 


5 .10 


ಖುಷ್ಠಿ 


| 


341 


341 


352 ಈ ಪೈಕಿ 
ಉಳಿದ ಭೂಮಿ 


341 342 


ಒಟ್ಟು 


46 .47 


೧೨೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಗ್ರಾಮ : ದೌಲತ್‌ಪುರ 


ಹೋಬಳಿ : ಸಂಡೂರು 


ತಾಲ್ಲೂಕು : ಸಂಡೂರು 


ಕ್ರಮ 


ಸ್ವಾಧೀನ ಪಡಿಸುವ 


ಚೆಕ್ಕುಬಂದಿ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ . 


ಆಕಾರ 


ಜಮೀನು 
ತರಹ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


10 


11 


12 


1.ಸ್ವಾಮಿ ನಾಯ್ಕ 
ಕೇಶ ನಾಯ್ಕ ತಂದೆ ಶಂಕರ ನಾಯ್ಕ 
2.ಸಿ. ಮಂಜುನಾಥ ನಾಯ್ಕ 


ಸ್ವಂತ | 17 ಪೈ 


3 . 65 


2 .43 


441 


17 / ಈ ಪೈಕಿ 17 / ಈ ಪೈಕಿ ಉಳಿದ 
ಉಳಿದ ಭೂಮಿ ಭೂಮಿ 17/2 


19 / 2 


| 


18 


1.ಆರ್. ಕಾಶ್ಯನಾಯ್ಕ ತಂದೆ ಡಾಕ್ಯ ನಾಯ್ಕ 
2 . ಕಾಶಿಬಾಯಿ ತಂದೆ ಸ್ವಾಮಿ ನಾಯ್ಕ 
3. ಬಿ. ಶಿವಮೂರ್ತಿ ತಂದೆ ಸ್ವಾಮಿ ನಾಯ್ಕ 
4. ಸತ್ಯ ನಾಯಕ ತಂದೆ ಸ್ವಾಮಿ ನಾಯ್ಕ 


ಸ್ವಂತ 


19 /1,2,3 ಪೈ 


4 .90 


0 . 77 


19 / ಈ ಪೈಕಿ ಉಳಿದ 

ಭೂಮಿ 


ಶಿವಗಂಗಿ ಗ್ರಾಮನತ್ತ 
ಹರಿಜನ ದುಗ್ಗಪ್ಪ 


3 . 


21ಪೈಕಿ 


21 ಈ ಪೈಕಿಉಳಿದ 
| ಭೂಮಿ 

* 21 ಈ ಪೈಕಿ ಉಳಿದ 

ಭೂಮಿ 


1 . 07 


23 . 33 


20 


ನಂದ್ಯಾ ನಾಯ್ಕ ತಂದೆ ದಿ. ರಾಂಜೀ ನಾಯ್ಕ 


ಸ್ವಂತ 


23ಪೈಕಿ 


0 . 27 


0 .22 


33 


21 


33 ಈ ಪೈಕಿಉಳಿದ 23 ಈ ಪೈಕಿ ಉಳಿದ 
ಭೂಮಿ 

ಭೂಮಿ 


| ಶ್ರೀಮತಿ ಚಂದ್ರಿಬಾಯಿ ಗಂಡ ದಿ. ರಾಮಾನಾಯ್ಕ 


ಸ್ವಂತ 


33ಪೈಕಿ 


0 .54 


34 ,58 


33 ಈ ಪೈಕಿ | 
ಉಳಿದ ಭೂಮಿ 


33 ಈ ಪೈಕಿ 
ಉಳಿದ ಭೂಮಿ 


ಸುಜಾತ ಎ ಲಾಡ್ ಗಂಡ ಅಶೋಕ್ ಲಾಡ್ 


ಸ್ವಂತ 


34 ಪೈಕಿ 


0. 66 


0.26 


ಖುಷಿ 


84 ಈ ಪೈಕಿ ಉಳಿದ 
| ಭೂಮಿ 


_ 33 


7 | ಟಿ. ಎಂ . ತಾಜ್ ಅಹಮ್ಮದ್ ತಂದೆ ದಿಲ್ದಾರ್ ಅಹಮ್ಮದ್ 


ಸ್ವಂತ 


42 ಪೈಕಿ 


1 .86 


0.50 


ಖುಷ್ಠಿ 


42 ಈ ಪೈಕಿ 42 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


8 | ಜಿ . ಎನ್ . ನಿಕ್ಕಂ 


ಸ್ವಂತ 


43ಪೈಕಿ 


1 . 23 


1.02 


ಋಷ್ಠಿ 


56 


43 ಈ ಪೈಕಿ ಉಳಿದ 43 ಈ ಪೈಕಿ ಉಳಿದ 
ಈ ಭೂಮಿ - ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೨೦೧ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು| 


ಸರ್ವೆ ನಂ , ಸ್ವಾಧೀನ ಪಡಿಸುವ 


ಆಕಾರ 


ಜಮೀನು 
ತರಹ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


3 . 


6 


8 


10 


| 


11 


| 


12 


ನೂರುದ್ದೀನ್ ತಂದೆ ಪಿ. ಹುಚ್ಚುಸಾಬ್‌ತಾರಾನಗರ 5.04 


ಸ್ವಂತ 


45 ಪೈಕಿ 


2.65 


10 .18 


ಖುಷಿ 


45 ಈ ಪೈಕಿ ಉಳಿದ 45 ಈ ಪೈಕಿ ಉಳಿದ 
ಈ ಭೂಮಿ | ಭೂಮಿ 


| ಟಿ. ಎಂ . ಅಬ್ದುಲ್ ಬಾರಿ ತಂದೆ ಖಿ.ಒ ಆಹಮ್ಮದ್ 


ಸ್ವಂತ 


46 ಪೈಕಿ 


2 .76 


2.29 


ಖುಷ್ಠಿ 


46 ಈ ಪೈಕಿ 146 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


ಮೆ . ಎಸ್ . ಎನ್ . ಜೀವನ್ ಲಾಲ್ ಅಂಡ್ ಕಂ , ಪಿಎಲ್‌ಡಿ, 
ಮುಂಬೈ 


ಸ್ವಂತ 


47 ಪೈಕಿ 


2 . 81 


4 . 02 


ಖುಷಿ 


47 ಈ ಪೈಕಿ ಉಳಿದ 47 ಈ ಪೈಕಿ ಉಳಿದ 

- ಭೂಮಿ | ಭೂಮಿ 


12 


| 


ಅಗಸರ ಮಾರೆಪ್ಪ ತಂದೆ ಅಗಸರ ಹುಲುಗಪ್ಪ 


48 ಪೈಕಿ 


2 . 02 


1.72 


ಖುಷಿ 


48 ಈ ಪೈಕಿಉಳಿದ 48 ಈ ಪೈಕಿ ಉಳಿದ 
- ಭೂಮಿ | ಭೂಮಿ 


ಟಿ. ಎಂ . ಅಲಿ ಅಹಮ್ಮದ್ ತಂದೆ ಟಿ. ಎಂ . ಅಬ್ದುಲ್ 
ರೆಹಮಾನ್ 


ಸ್ವಂತ 


49/ಎ, ಬಿ, ಸಿ, ಡಿ 


0 . 87 


1.24 


ಖುಷ್ಠಿ 


49ಅ ಈ 49ಅ ಈ ಪೈಕಿಉಳಿದ 
ಪೈಕಿಉಳಿದ ಭೂಮಿ | ಭೂಮಿ 


* 


181/ ಈ ಪೈಕಿಉಳಿದ 


1.ಸೈಯದ್ ಖಾಸಿಂಸಾಬ್ ತಂದೆ ಬದ್ರೂದ್ದೀನ್ ಸಾಬ್ 
14 | 2 . ಮರಡಿ ( ಯು .ಎ. ಡಬ್ಲೂ ) 

ಸೈಯದ್ ಅದಂಸಾಬ್ ತಂದೆ ಅಕ್ಟರ್‌ಸಾಬ್ 


ಸ್ವಂತ 


| 181 / , 2 ಪೈ 


2 . 33 


181 /1 ಈ 
ಖುಷ್ಠಿ 

* ಪೈಕಿಉಳಿದ ಭೂಮಿ 


182 


183 


ಭೂಮಿ 


1. ಟಿ. ಎಂ . ಅಲೀ ಅಹಮದ್ ತಂದೆ ಟಿ . ಎಂ . ಅಬ್ದುಲ್ 
15 | ರೆಹಮಾನ್ 


ಸ್ವಂತ 


182 /2ಎ ,2ಬಿ 


1 . 84 


0 . 42 


ಖುಷ್ಠಿ 


182 /2ಬಿ 


1820 


182 /2ಎ ಈ 
ಪೈಕಿಉಳಿದ ಭೂಮಿ 


2 . ಬಾಳೆಕಾಯಿ ಷಣ್ಮುಖಪ್ಪ 


16 | ಬಿ. ಗಂಗಮ್ಮ ಗಂಡ ಬಸಲಿಂಗಪ್ಪ 


ಸ್ವಂತ 


183 ಈ ಪೈಕಿಉಳಿದ 


183 ಪೈಕಿ 


1.09 


1.31 


_ 181 


ಖುಷಿ 


183 ಈ ಪೈಕಿ 
ಉಳಿದ ಭೂಮಿ 


ಭೂಮಿ 


17 ಮೇಜಿ ಬಾವಸಾಬ್ ನ ಮಗ ಖಾಸಿಂಸಾಬ್ 0.31 


ಸ್ವಂತ 


191ಪೈಕಿ 


011 


0. 31 


ಖುಷ್ಠಿ 


181 


191 ಈ ಪೈಕಿ 
ಉಳಿದ ಭೂಮಿ 


181, 192 


೧೨೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು| 


ಸರ್ವೆ ನಂ , ಸ್ವಾಧೀನ ಪಡಿಸುವ 


ಆಕಾರ 


ಜಮೀನು 
ತರಹ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


8 


9 . 


_ 10 


11. 


12 


333 


3 


ಬಿ . ಮರಳ ಸಿದ್ದಪ್ಪ ತಂದೆ ದೊಡ್ಡಪ್ಪ 
ಬಿ. ರುದ್ರಪ್ಪ ತಂದೆ ದೊಡ್ಡಪ್ಪ 


ಸ್ವಂತ 


225 ಪೈಕಿ 


3 .95 


9 .42 ಕೊಳವೆ ಬಾವಿ 


226 


225 ಈ ಪೈಕಿ 1226,231,232 , 233 , 
ಉಳಿದ ಭೂಮಿ 234 


ದರೋಜಿ ಬಾಬುಸಾಬ್ ತಂದೆ ದರೋಜಿ ಇಸ್ಮಾಯಿಲ್ ಸಾಬ್ 
ಮಾಬುಸಾಬ್ ತಂದೆ ದರೋಜಿ ಇಸ್ಮಾಯಿಲ್ ಸಾಬ್ 


226 / ಈ ಪೈಕಿ 
ಉಳಿದ ಭೂಮಿ 


ಸ್ವಂತ 


226 /1 ಪೈಕಿ 


3 .00 


6 .62 ಕೊಳವೆ ಬಾವಿ 


226 / 2 


192 


226 / 3 


227 


ದರೋಜಿ ಬಾಬುಸಾಬ್ ತಂದೆ ದರೋಜಿ ಇಸ್ಮಾಯಿಲ್ ಸಾಬ್ 


ಸ್ವಂತ 


226 ಪೈಕಿ 
lಎ/ ಬಿ 


2 .40 


3.48 ಕೊಳವೆ ಬಾವಿ 


225 


226 / 


225 


226 /2 ಈ ಪೈಕಿ 
ಉಳಿದ ಭೂಮಿ 


ದರೋಜಿ ಇಸಾಕ್ ಸಾಬ್ ತಂದೆ ಇಸ್ಮಾಯಿಲ್ ಸಾಬ್ 


ದರೋಜಿ ಇಸಾಕ್ ಸಾಬ್ ತಂದೆ ಇಸ್ಮಾಯಿಲ್ ಸಾಬ್ 


ಸ್ವಂತ 


227 / ಪೈಕಿ 


0.52 


0.77 


227 / ಎ ಈ ಪೈಕಿ 
ಉಳಿದ ಭೂಮಿ 


192 


226 


227 / ಎ ಈ ಪೈಕಿ 
ಉಳಿದ ಭೂಮಿ 


1. ದರೋಜಿ ಕರೀಂಸಾಬ್ ತಂದೆ ರಾಜಾಸಾಬ್ 
22 | 2. ಪಿ. ರವಿಚಂದ್ರ ತಂದೆ ರುತ್ತಪ್ಪ 

ಪಿ. ಭೀಮಪ್ಪ ತಂದೆ ರುತ್ತಪ್ಪ 


ಸ್ವಂತ 


233 , 2 


0 . 40 


1.20 


ಖುಷ್ಠಿ 


233 / 2 


225 


225 


2334 ಈ ಪೈಕಿ 
ಉಳಿದ ಭೂಮಿ 


23 | ಪಿ. ಹನುಮಂತಪ್ಪ ತಂದೆ ಪಿ. ಹುಲೆಪ್ಪ 


ಸ್ವಂತ 


234 ಪೈಕಿ 


0 . 41 


0.72 


ಖುಷ್ಠಿ 


233 


333 


225 _ 234 ಈ ಪೈಕಿ ಉಳಿದ 

ಭೂಮಿ 
323 ಈ ಪೈಕಿ 323 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


24 | ಶ್ರೀಮತಿ ಸುಶೀಲಾದೇವಿ ಘೋರ್ಪಡೆ ಸಂಡೂರು 


ಸ್ವಂತ 


323 ಪೈಕಿ 


1.89 


4 . 68 


ಖುಷಿ 


375 


374 


25 | 


ಶ್ರೀಮತಿ ಸುಶೀಲಾದೇವಿ ಘೋರ್ಪಡೆ 1.57 


ಸ್ವಂತ 


324 ಪೈಕಿ 


_ 1.20 


1.24 


ಖುಷಿ 


327 


325 | 


324 ಈ ಪೈಕಿ 324 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


26 | ಶ್ರೀಮತಿ ಸುಶೀಲಾದೇವಿ ಘೋರ್ಪಡೆ 0.55 


ಸ್ವಂತ | 325 ಪೈಕಿ | 


0.48 


- 1.20 


ಖುಷಿ 


324 


326 


325 ಈ ಪೈಕಿ | 
ಉಳಿದ ಭೂಮಿ | 

325 ಈ ಪೈಕಿ ಉಳಿದ 

ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೨೦೩ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


ಸರ್ವೆ ನಂ , ಸ್ವಾಧೀನ ಪಡಿಸುವ 


ಆಕಾರ 


ಜಮೀನು 
ತರಹ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


- 


2 


8 


_ 10 


11 


- 12 


27 | 


ಶ್ರೀಮತಿ ಸುಶೀಲಾದೇವಿ ಘೋರ್ಪಡೆ 


ಸ್ವಂತ 


327 ಪೈಕಿ 


1.16 


2. 74 


ಖುಷಿ 


328 


327 ಈ ಪೈಕಿ 
ಉಳಿದ ಭೂಮಿ 


326 


ಜಿ. ರಾಘವೇಂದ್ರ ಶೆಟ್ಟಿ ತಂದೆ ರಂಗನಾಥ ಶೆಟ್ಟಿ 
ಗುರುರಾಜ ಶೆಟ್ಟಿ ತಂದೆ ರಂಗನಾಥ ಶೆಟ್ಟಿ 


ಸ್ವಂತ 


336 ಪೈಕಿ 


2.12 


2. 28 


ಖಷ್ಠಿ 


326 


326 


337 


336 ಈ ಪೈಕಿ | 336 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


29 


| ಬಾಲಚಂದ್ರಪ್ಪ ತಂದೆ ಬುಡ್ಡಪ್ಪ 


ಸ್ವಂತ 


337 ಪೈಕಿ 


1.74 


0.23 


ಖುಷ್ಠಿ 


336 


333 


337 ಈ ಪೈಕಿ | 337 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


| ಕಾರ್ತಿಕೇಯ ಘೋರ್ಪಡೆ 


ಸ್ವಂತ 


376 ಪೈಕಿ 


1. 52 


3. 64 


ಖುಷಿ 


377 


376 ಈ ಪೈಕಿ 376 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


3 ] . 


ಇಸುಂ ಶಂಕ್ರಪ್ಪ ತಂದೆ ಬೇವಿನಮರದ ಬುಳ್ಳಪ್ಪ 
ಇಸುಂ ಶಿವಕುಮಾರ್ ತಂದೆ ಬೇವಿನಮರದ ಬುಟ್ಟಪ್ಪ 


ಸ್ವಂತ 


371 ಪೈಕಿ 


1 .70 


4 . 03 


ಖುಷಿ 


378 


377 ಈ ಪೈಕಿ | 377 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


| ಸುಂಕದ ಫಸಾಬ್ ತಂದೆ ಕಾಸಿಂಸಾಬ್ 0 .88 


ಸ್ವಂತ 


378 ಪೈಕಿ 


0 . 75 


1 . 82 


ಖುಷಿ 


379 


377 


378 ಈ ಪೈಕಿ 378 ಈ ಪೈಕಿ ಉಳಿದ 
ಉಳಿದ ಭೂಮಿ | ಭೂಮಿ 


379 ಈ ಪೈಕಿ ಉಳಿದ 
379 ಈ ಪೈಕಿ | ಭೂಮಿ 382 
ಉಳಿದ ಭೂಮಿ 


33 | ಕುರುಬರ ತಟ್ಟಿ ಹುಚ್ಚಪ್ಪ ತಂದೆ ಕುರುಬರ ಸತ್ಯಪ್ಪ 1.32 


ಸ್ವಂತ 


379 ಪೈಕಿ 


1. 28 


1.76 


ಖುಷಿ 


380 


378 


34 | 


ಮೌಲಸಾಬ್ ತಂದೆ ದಿ . ಅಲ್ಲಿಸಾಬ್ 


ಸ್ವಂತ 


381 ಪೈಕಿ 


0 .47 


0.70 


ಖುಷಿ 


ಕ್ರಿಷ್ಣನಗರ ಗಡಿ 


380 


374 


381 ಈ ಪೈಕಿ ಉಳಿದ 

ಭೂಮಿ 


1. ನಾಯ್ಕರ ಹನುಮಂತಪ್ಪ ತಂದೆ ನರಸಪ್ಪ 
2. ನಾಯ್ಕರ ಸುಬ್ಬಣ್ಣ ತಂದೆ ನರಸಪ್ಪ 1.92 
3. ನಾಯ್ಕರ ನವೀನ್ ಕುಮಾರ್ ತಂದೆ ಕುಮಾರಪ್ಪ 
4. ನಾಯ್ಕರ ಷಣ್ಮುಖ ಪ್ಪ ತಂದೆ ನರಸಪ್ಪ 


444 / ಎ, ಎ , 
ಬಿ1, ಬಿ2, ಸಿ, 


ಸ್ವಂತ 


3 .10 


0 .27 


ಖುಷ್ಠಿ 


441/ ಎ2 


441ಬಿ 


೧೨೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು| 


ಸರ್ವೆ ನಂ ಸ್ವಾಧೀನ ಪಡಿಸುವ 


ಆಕಾರ 


ಜಮೀನು 
ತರಹ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


3 


| 


4 


| 


6 


| 


7 | 


| 


8 


10 


12 


5. ಯೆನ್, ಅಂಜಿನಿ ತಂದೆ ನರಸಪ್ಪ 
6. ಯೆನ್. ಗಣೇಶ ತಂದೆ ನರಸಪ್ಪ 


1. ಫಾರೆಸ್ಟ ದುರ್ಗನಾಯ್ಕ 
36 2. ಫಾರೆಸ್ಟ ಹನುಮನಾಯ್ಕ ತಂದೆ ಮು ನಿಯ ನಾಯ್ಕ 

3. ಫಾರೆಸ್ಸ ದುರ್ಗನಾಯ್ಕ 


| ಸ್ವಂತ 


442 ಪೈ 


3 .50 


| 


0.15 


ಖುಷಿ 


442 / ಈ ಪೈಕಿ 
ಉಳಿದ ಭೂಮಿ 


449 


442 / 2 


442 / ಈ ಪೈಕಿ 
ಉಳಿದ ಭೂಮಿ 


ಒಟ್ಟು 


63.64 


ಗ್ರಾಮ : ದರೋಜಿ 


ಹೋಬಳಿ : ತೋರಣಗಲ್ಲು 


ತಾಲ್ಲೂಕು : ಸಂಡೂರು 


ಕ್ರಮ 


ಖಾತೆದಾರರ ಹೆಸರು 


ಅನುಭವ | 
ದಾರರ ಹೆಸರು | 


ಸರ್ವೆ ನಂ . ( ಸ್ವಾಧೀನ ಪಡಿಸುವ 


ಸಾಧೀನ ಪಡಿಸುವ | ಆಕಾರ 

ವಿಸ್ತೀರ್ಣ ರೂ - ಪೈ | 


ಜಮೀನು 
ತರಹ 


ಸಂಖ್ಯೆ 


ಚೆಕ್ಕುಬಂದಿ 
ಪಶ್ಚಿಮ ಉತ್ತರ 


ಪೂರ್ವ 


| 


ದಕ್ಷಿಣ 


* 


2 


9 


| 


10 | 


11 


12 


1047 ಬಿಗಿ 


1 


ತಸ್ವೀರ್ ಆಹಮ್ಮದ್ ತಂದೆ ಎಚ್. ನೂರ್ ಆಹಮ್ಮದ್ 


ಸ್ವಂತ 


1047/ ಎ / 

ಪೈಕಿ 


1. 63 


0 .73 


ಖುಷಿ 


1047 ಎ /2ಎ, 

1046 


1044 


ತಸ್ವೀರ್ ಆಹಮ್ಮದ್ ತಂದೆ ಎಚ್, ನೂರ್ ಆಹಮ್ಮದ್ 


ಸ್ವಂತ 


1047 ಎ3 

ಪೈಕಿ 


0 . 08 


0. 04 


ಖುಷಿ 


1047 ಎ / 2 


1046 


1047 ಎ /2 


1047 ಎ / 2 ಹಾಗೂ 

ಎ /3 ಈ ಪೈಕಿ 
ಉಳಿದ ಜಮೀನು 
1047 ಎ /3 ಈಪೈಕಿ 
ಉಳಿದ ಜಮೀನು 

_ 1047 ಬಿಗಿ 
ಈ ಪೈಕಿ ಉಳಿದ 

ಜಮೀನು | 


1047 ಬಿ1 


3 | ತಸ್ವೀರ್ ಆಹಮ್ಮದ್ ತಂದೆ ಎಚ್. ನೂರ್ ಆಹಮ್ಮದ್ 


ಸ್ವಂತ 


- 1. 20 


0 .54 


1048 | 


1047 ಎA 


1044 


ತಸ್ವೀರ್ ಆಹಮ್ಮದ್ ತಂದೆ ಎಚ್. ನೂರ್ ಆಹಮ್ಮದ್ 


ಸ್ವಂತ 


0 . 48 


0.22 


ಖಷ್ಠಿ 


1048 ಬಿ1 


| 


1047 


1048 ಎ2 ಈ ಪೈಕಿ 
ಉಳಿದ ಜಮೀನು 


1048 ಎl 

ಪೈಕಿ 
1048 
ಬಿ / ಪೈಕಿ 


1048 


ತಸ್ವೀರ್ ಆಹಮ್ಮದ್ ತಂದೆ ಎಚ್. ನರ್ ಆಹಮ್ಮದ್ 


ಸ್ವಂತ 


1. 62 


0 . 73 


ಖುಷಿ 


ಅl 


| 2018 ಎl 1049 ಬಿ/ 


1048 ಎl (1049 ಬಿ / ಈಪೈಕಿ | 1048 ಬಿ / ಈಪೈಕಿ 

ಉಳಿದ ಜಮೀನು | ಉಳಿದ ಜಮೀನು 


ಅ1 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೨೦೫ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ ಹೆಸರು 


- ಆಕಾರ 
ಸ್ವಾಧೀನ ಪಡಿಸುವ 
ಸರ್ವೆ ನಂ . 12 

ವಿಸ್ತೀರ್ಣ | ರೂ - ಪೈ 


ಜಮೀನು 
ತರಹೆ 


ಸಂಖ್ಯೆ 


ಪೂರ್ವ 


ಪಶ್ಚಿಮ 


ಚೆಕ್ಕುಬಂದಿ 

ಉತ್ತರ 
11 


ದಕ್ಷಿಣ 


- 


2 


8 | 


10 


12 


1048 / ಸಿ 


1049 


6 | ತಸ್ವೀರ್ ಆಹಮ್ಮದ್ ತಂದೆ ಎಚ್. ನೂರ್ ಆಹಮ್ಮದ್ 


ಸ್ವಂತ 


0 .80 


0 .36 


ಖುಷ್ಠಿ 


1048 ಬಿಗಿ 


1048ಅ ಈ ಪೈಕಿ | 1048ಅ ಈ ಪೈಕಿ 
ಉಳಿದ ಜಮೀನು | ಉಳಿದ ಜಮೀನು 


1049 ಎ2 


7 ತಸ್ವೀರ್ ಆಹಮ್ಮದ್ ತಂದೆ ಎಚ್. ನೂರ್ ಆಹಮ್ಮದ್ 


ಸ್ವಂತ 


0 .65 


0 .29 


ಖುಷಿ 


1049 ಬಿ 


1049 ಎ /l 


1049ಎ /2 ಈ ಪೈಕಿ 1049ಎ/2 ಈ ಪೈಕಿ 
ಉಳಿದ ಜಮೀನು | ಉಳಿದ ಜಮೀನು 


ಪೈಕಿ 


8 | ತಸ್ವೀರ್ ಆಹಮ್ಮದ್ ತಂದೆ ಎಚ್.ನೂರ್ ಆಹಮ್ಮದ್ 


ಸ್ವಂತ 


1049 ಪೈಕಿ 


2 .18 


0 . 98 


ಖುಷ್ಠಿ 


ಗಡಿ 


1049 ಎ/2 


1049ಬಿ ಈ ಪೈಕಿ | 1049ಬಿ ಈ ಪೈಕಿ 
ಉಳಿದ ಜಮೀನು | ಉಳಿದ ಜಮೀನು 


1050 


ಶ್ರೀ ವೇಂದ್ರಪ್ಪ ತಂದೆ ಈರಣ್ಣ 


ಸ್ವಂತ 


1 .58 


ಖುಷಿ 


1045 


1050 ಬಿ 


1043 


1050 ಎl ಪೈಕಿ 
ಉಳಿದ ಜಮೀನು 


ಎ ಪೈಕಿ 


ಒಟ್ಟು 


10. 22 


ಗ್ರಾಮ : ತೋರಣಗಲ್ಲು 


ಹೋಬಳಿ : ತೋರಣಗಲ್ಲು 


ತಾಲ್ಲೂಕು : ಸಂಡೂರು 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ಸರ್ವೇ ನಂ . ಸ್ವಾಧೀನ ಪಡಿಸುವ 


ಆಕಾರ 


ಜಮೀನು 
ತರಹ 


ಸಂಖ್ಯೆ 


ವಿಸ್ತೀರ್ಣ 


ಪೂರ್ವ 


ಉತ್ತರ 


ದಕ್ಷಿಣ 


11 


12 


15ಬಿ1 


1. ಅಂಗಡಿ ಶ್ರೀಶೈಲಪ್ಪ ತಂದೆ ಲೇಟ್ ಅಂಗಡಿ ಬಸಪ್ಪ 
2. ಅಂಗಡಿ ಸಿದ್ರಾಮಪ್ಪ ತಂದೆ ಲೇಟ್ ಅಂಗಡಿ ಬಸಪ್ಪ ರಸ್ತೆ 


ಸ್ವಂತ 


15ಎ2 ಪೈಕಿ 


3 . 09 


ಖುಷ್ಠಿ 


15ಬಿ2 15ಬಿ3 


15 ಎ/2 ಈ ಪೈಕಿ 
ಉಳಿದ ಭೂಮಿ 


1. ಅಂಗಡಿ ಶ್ರೀಶೈಲಪ್ಪ ತಂದೆ ಲೇಟ್ ಅಂಗಡಿ ಬಸಪ್ಪ 
2. ಅಂಗಡಿ ಸಿದ್ರಾಮಪ್ಪ ತಂದೆ ಲೇಟ್ ಅಂಗಡಿ ಬಸಪ್ಪ 


ಸ್ವಂತ 


15/ ಬಿ ಪೈಕಿ 


1.59 


0.90 


ಖುಷ್ಠಿ 


15ಅ 


34 


15ಎ2 15ಬಿ ಈ ಪೈಕಿ| 15ಬಿ ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


3 


. 


1. ಎ . ಶಂಕ್ರಪ್ಪ ತಂದೆ ಎ . ಚಿದಾನಂದಪ್ಪ 
2. ಎ. ಬಸವರಾಜ ತಂದೆ ಎ . ಚಿದಾನಂದಪ್ಪ 
3. ಎ . ಮಲ್ಲಿಕಾರ್ಜುನ ತಂದೆ ಎ. ಚಿದಾನಂದಪ್ಪ 


15 / ಸಿ ಪೈಕಿ 


0 . 95 


0 .38 


ಖುಷ್ಠಿ | 


260 


| 


155 


15ಅ ಈ ಪೈಕಿ ಉಳಿದ 15ಅ ಈ ಪೈಕಿ 
ಭೂಮಿ 

ಉಳಿದ ಭೂಮಿ 


೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಹೆ 


ಪೂರ್ವ 


ಉತ್ತರ 


ದಕ್ಷಿಣ 


3 


. 


11 


| 


12 


1. ಟಿ. ಸಿ. ಶರಣಪ್ಪ ತಂದೆ ಚಿಕ್ಕ ಬಸಪ್ಪ 
ಪದ್ಮಾವತಿ ತಂದೆ ಸಿದ್ದಪ್ಪ 
2. ಟಿ . ಸಿ. ಪುಷ್ಪಲತಾ ಗಂಡ ಟಿ. ಸಿ. ಶಿವಕುಮಾರ್ 
ಟಿ. ಸಿ. ಯುವರಾಜ್ ತಂದೆ ಟಿ.ಸಿ , ಶರಣಪ್ಪ 


ಸ್ವಂತ 


39 ಪೈಕಿ 


0 .19 


| 


0.24 


ಖುಷ್ಠಿ 


41 


39 ಈ ಪೈಕಿ 
ಉಳಿದ ಭೂಮಿ 


248 


ಕುರುಬರ ಪಂಪಾಪತಿ ತಂದೆ ಭೀಮಪ್ಪ 
ಕುರುಬರ ತಿಪ್ಪೇಸ್ವಾಮಿ ತಂದೆ ಕಡ್ಲೆಪ್ಪ 


ಸ್ವಂತ | 


247 ಪೈಕಿ 


0 .50 


0.25 


ಖುಷ್ಠಿ 


249 


247 ಈ ಪೈಕಿ 
ಉಳಿದ ಭೂಮಿ 


247 ಈ ಪೈಕಿ 
ಉಳಿದ ಭೂಮಿ 


249 


250 


1. ತಿಮ್ಮಪ್ಪ ತಂದೆ ಬಾಲಪ್ಪ 
2. ಕೆ. ಸುಮಂಗಳಮ್ಮಗಂಡ ಲೇಟ್ ಕೋಪಾಲು ಸದಾಶಿವಪ್ಪ 


ಸ್ವಂತ | 


248 / ಬಿ ಪೈಕಿ 


1. 63 


0.69 


ಖುಷ್ಠಿ 


249 


248ಬಿ ಈ ಪೈಕಿ 
ಉಳಿದ ಭೂಮಿ 


248ಬಿ ಈ ಪೈಕಿ 
ಉಳಿದ ಭೂಮಿ 
- 247 


251 


1. ಟಿ . ಲಕ್ಷ್ಮಿದೇವಿ ಗಂಡ ಹೊಸಗೇರಪ್ಪ 
2. ಬಿ .ಕೆ. ಸುಧಾ ಗಂಡ ತಿಲೋತ್ತಮರಾವು 


ಸ್ವಂತ 


249/ ಎ , ಎ2, 

ಎ3 


4 .35 


ಖುಷ್ಠಿ 


249ಎl ಈ ಪೈಕಿ 
ಉಳಿದ ಭೂಮಿ 


249ಬಿ 


250 


249ಎ3 


ಕೋಡಾಲು ಶಾರದಮ್ಮ 


ಸ್ವಂತ 


_ 250 ಪೈಕಿ 


1. 21 


0 .18 


ಖುಷ್ಠಿ 


250 ಈ ಪೈಕಿ 
ಉಳಿದ ಭೂಮಿ 


251 


250 ಈ ಪೈಕಿ 
ಉಳಿದ ಭೂಮಿ 


248 


1.ಕೋಡಾಲು ತಿಮ್ಮಪ್ಪ ತಂದೆ ಬಾಲಪ್ಪ 
2. ಕೆ. ಸುಮಂಗಳಮ್ಮ ಗಂಡ ಲೇಟ್ ಕೊಡಾಲು ಸದಾಶಿವಪ್ಪ | 


ಸ್ವಂತ 


251 ಬಿ ಈ ಪೈಕಿ 
ಉಳಿದ ಭೂಮಿ 


1.92 


0.73 


ಖುಷ್ಠಿ 


251ಎ 


25lಎಈ ಪೈಕಿ ಉಳಿದ 

ಭೂಮಿ 


248 


251/ ಬಿ ಪೈಕಿ 


ಕೋಡಾಲು ಸುಬ್ಬಮ್ಮ ಆಲಿಯಸ್ ವನಜಾಕ್ಷಮ್ಮ ಗಂಡ 
ಕೋಡಾಲು ಮಲ್ಲನ ಗೌಡ 


ಸ್ವಂತ 


257 ಪೈಕಿ 


1. 86 


0 .84 


ಖುಷಿ 


254 


260 


260 | 


255 
256 


262 


1. ಕೆ. ಸುಮಂಗಳಮ್ಮ ಗಂಡ ಲೇಟ್ ಕೊಡಾಲು ಸದಾಶಿವಪ್ಪ 
2. ಕೋಡಾಲು ತಿಮ್ಮಪ್ಪ ತಂದೆ ಲೇಟ್ ಕೋಡಾಲು ಬಾಲಪ್ಪ | ಸ್ವಂತ 
3 .ಕೋಡಾಲು ಎಕಾಂಬ್ರಪ್ಪ ತಂದೆ ನೀಲಕಂಠಪ್ಪ 


260 / ಎ 
ಪೈಕಿ 


260 ಈ ಪೈಕಿ 
ಉಳಿದ ಭೂಮಿ 


5 .15 


2 .32 


260 ಈ ಪೈಕಿ | 260 ಈ ಪೈಕಿ | 
ಉಳಿದ ಭೂಮಿ ಉಳಿದ ಭೂಮಿ 15 


ಖುಷಿ 


263 


257 . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೨೦೭ 


ಚೆಕ್ಕುಬಂದಿ 


ಕ್ರಮ 
ಸಂಖ್ಯೆ 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಹೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


_ 3 


9 


. 


10 


12 


ಕೆ.ಎಸ್. ವೀರಭದ್ರಪ್ಪ ತಂದೆ ಸಂಗಪ್ಪ 


ಸ್ವಂತ 


262 ಪೈಕಿ 


- 1.20 


0.54 


* ಖುಷ್ಠಿ 


262 ಈ ಪೈಕಿ 
ಉಳಿದ ಭೂಮಿ 


262 ಈ ಪೈಕಿ 
ಉಳಿದ ಭೂಮಿ 


263 


260 


264 


13 


|| 


ಕೆ.ಎಸ್. ವೀರಭದ್ರಪ್ಪ ತಂದೆ ಸಂಗಪ್ಪ 


ಸ್ವಂತ 


263 ಪೈಕಿ 


3 .36 


1.45 


ಖುಷ್ಠಿ 


263 ಈ ಪೈಕಿ 263 ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


262 


265 


ಸ್ವಂತ 


296 / ಎ , ಎ2, 

ಎ3 , ಎ4 


2 .19 


ಖುಷಿ | 296ಎ3 ಈ ಪೈಕಿ | 2963 ಈ ಪೈಕಿ 

ಉಳಿದ ಭೂಮಿ | ಉಳಿದ ಭೂಮಿ 


2964 


296ಎ2 


1. ನಾಡಿಗರ ಹುಲಿಯಪ್ಪ ತಂದೆ ಭೀಮನಾಯ್ಕ 
2. ಎನ್. ಶಂಕ್ರಣ್ಣ ತಾಯಿ ತಿಪ್ಪಮ್ಮ 
3. ನಾಡಿಗರ ದೇವಮ್ಮ 
4. ನಾಡಿಗರ ಸಣ್ಣ ಪಂಪಣ್ಣ 
1. ಮುರಾರಿ ಲಾಲ್ ಖೇತನ್ ತಂದೆ ಮದನ್ ಲಾಲ್ ಖೇತನ್ 
2. ಶ್ರೀಮತಿ ಸಂಗೀತಾ ದೇವಿ ಖೇತನ್ ಗಂಡ ಮುರಾರಿ 
ಲಾಲ್ ಖೇತನ್ 


ಸ್ವಂತ 


297ಎ ಪೈಕಿ 


1 .14 


0 .68 


ಖುಷ್ಠಿ 


301 


297 ಎ ಈ ಪೈಕಿ 
ಉಳಿದ ಭೂಮಿ 


296 


| 


299 300 


301 


16 | ಟಿ. ಜೆ. ಶಾಂತಮ್ಮ ಗಂಡ ಲೇಟ್ ಟಿ. ಜೆ. ಬಸಪ್ಪ 


ಸ್ವಂತ 


299 /5 


0.09 


0 - 09 


ಖುಷಿ 


299 /5 ಪೈಕಿ 
ಉಳಿದ ಭೂಮಿ 


297 


300 


302 


| ಟಿ. ಜೆ. ಶಾಂತಮ್ಮ ಗಂಡ ಟಿ.ಜೆ. ಬಸಪ್ಪ 


ಸ್ವಂತ 


300 ಪೈಕಿ 


0.14 


0 . 06 


ಖುಷ್ಠಿ 


302 


299 


297 301 


300 ಈ ಪೈಕಿ 
ಉಳಿದ ಭೂಮಿ 


18 | ವಿ. ತಿಮ್ಮಕ್ಕ ಗಂಡ ನಾಗಭೂಷಣ 


ಸ್ವಂತ 


301 / ಎ , ಬಿ , ಸಿ 

ಪೈಕಿ 


0.37 


0.22 


ಖುಷಿ 


301 ಈ ಪೈಕಿ 
ಉಳಿದ ಭೂಮಿ 


297 


296 


302 


[302 / ಎ , ಬಿ , ಸಿ , ಡಿ , ಇ 


1. ಕೋಡಾಲು ಪಾಲಾಕ್ಷಪ್ಪ ತಂದೆ ಶಂಕ್ರಪ್ಪ 
2. ಹುಡೇದ ಬಸಪ್ಪ ತಂದೆ ಹುಡೇದ ಯರಪ್ಪ 0.26 
3. ಬಿ. ಪಂಪಾಪತಿ ತಂದೆ ಸಂಗಪ್ಪ 0. 24 
4 . ಎ. ಮಂಜುನಾಥ ತಂದೆ ಆಂಬ್ಬಿ ಕುಮಾರಪ್ಪ 0.26 


ಸ್ವಂತ 


2 .32 


ಖುಷ್ಠಿ 


302ಬಿ 


| 


300 


301 302ಎ ಈ ಪೈಕಿ 302ಎ ಈ ಪೈಕಿ 
ಉಳಿದ ಭೂಮಿ | ಉಳಿದ ಭೂಮಿ 


೧೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಹೆ 


వన్ 


ಪೂರ್ವ 


ಪಶ್ಚಿಮ 
10 


ಉತ್ತರ 
11 


ದಕ್ಷಿಣ 
12 


- 2 


8 


9 


. 


| 


1. ವಿ . ನಾಗಭೂಷಣಪ್ಪ 


2 . ಎಸ್. ವಿ . ಸುದರ್ಶನ ತಂದೆ ವಿರೂಪಾಕ್ಷಪ್ಪ 
3. ಕೆ. ರಾಘವ ರೆಡ್ಡಿ ತಂದೆ ವೆಂಕಟಸುಬ್ಬರೆಡ್ಡಿ 
4. ವಿ . ರಾಮಕ್ರಿಷ್ಣ ತಂದೆ ನಾಗಭೂಷಣ 


310 ಈ ಪೈಕಿ | 310 ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


ಸ್ವಂತ 


310 ಪೈಕಿ 


5 . 60 


| 


3.36 


ಖುಷಿ 


302 


31 


5. ವಿ .ಎಚ್ . ಶ್ರೀನಿವಾಸಲು 


6. ವಿ. ಕ್ರಿಷ್ಣ ತಂದೆ ವಿ . ವೆಂಕಟರಾವು 
7. ಕೆ. ಬಿ. ವೆಂಕಟೇಶ್ವರ ತಂದೆ ಕೆ. ನಾಗಭೂಷಣ 
8. ಕೆ. ಪಾಲಾಕ್ಷಪ್ಪ ತಂದೆ ದೊಡ್ಡಶಂಕ್ರಪ್ಪ 


21 | ಬಿ. ಎಚ್. ನಾಗರಾಜ್ ತಂದೆ ಬಸಯ್ಯ 


0 . 47 


| 0.28 | ಖುಷಿ 

ಖುಷಿ | 


311 


311ಆ ಈ ಪೈಕಿ 
ಉಳಿದ ಭೂಮಿ 


ಸ್ವಂತ | 


311/ ಡಿ / ಪೈಕಿ 


313 


ನರೇಂದ್ರ ಕುಮಾರ್ ಬಲ್ಲೋಟ ತಂದೆ ಎ. ಬಲ್ನೋಟ ಪಿ.ಎ . 
ಹೋಲ್ಡರ್ ಆಫ್ ಆರ್. ಜೆ. ಧರ್ಮರಾಜ್ ಸಿಂಗ್ 


311/ ಇ / ಪೈಕಿ 


1. 99 


0.60 


298 


311ಆ 


310 


313 


313 ಬಿ 


ನರೇಂದ್ರ ಕುಮಾರ್ ಬಲ್ನೋಟ ತಂದೆ ಎ. ಬಲ್ನೋಟ ಪಿ.ಎ . 
ಹೋಲ್ಡರ್ ಆಫ್ ಆರ್. ಜೆ. ಧರ್ಮರಾಜ್ ಸಿಂಗ್ 


ಸ್ವಂತ | 


313 /ಎ ಪೈಕಿ 


0 . 86 


0 . 39 


466 


313 ಎ ಈ ಪೈಕಿ 
ಉಳಿದ ಭೂಮಿ 


313ಎ ಈ ಪೈಕಿ 
ಉಳಿದ ಭೂಮಿ 


311 


24 


ನರೇಂದ್ರ ಕುಮಾರ್ ಎ . ಬಲೋಟ ಹೊಸಪೇಟೆ 


ಸ್ವಂತ | 


467/ಎ ಪೈಕಿ 


2.38 


1. 07 


467ಬಿ 


466 


467 ಎ ಈ ಪೈಕಿ | 467 ಎ ಈ ಪೈಕಿ 
ಉಳಿದ ಭೂಮಿ ಉಳಿದ ಭೂಮಿ 


25 | ನರೇಂದ್ರ ಕುಮಾರ್ ಎ.ಬಲೋಟ ಹೊಸಪೈಟೆ 


ಸ್ವಂತ | 


467/ ಬಿ ಪೈಕಿ 


2 .37 


1 . 07 


ಖುಷ್ಠಿ 


468 


467 ಎ 


473 


467 ಬಿ ಈ ಪೈಕಿ 
ಉಳಿದ ಭೂಮಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೧೨೦೯ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಹೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


2 


8 . 


470 


ಸ್ವಂತ 


469 


3 . 88 


1 - 75 


ಖುಷಿ 


469 ಈ ಪೈಕಿ 
ಉಳಿದ ಭೂಮಿ 


468 


| 


473 


471 


1. ಪೂಜಾರಿ ಧರ್ಮಪ್ಪ 
2 . ಪೂಜಾರಿ ಕರಿಬಸಪ್ಪ 
3. ಪೂಜಾರಿ ದೊಡ್ಡ ತಿಪ್ಪೇಸ್ವಾಮಿ 
4. ಪೂಜಾರಿ ಸಣ್ಣ ತಿಪ್ಪೇಸ್ವಾಮಿ 
5. ಶ್ರೀಮತಿ ರೇಣುಕಾ ಗಂಡ ಪಿ . ರುದ್ರಮುನಿ 
ಕುರುಬರ ದೇವಮ್ಮ 1/3 
ಕುರುಬರ ಶಂಕ್ರಪ್ಪ 1/3 
ಕುರುಬರ ಗಂಗಮ್ಮ 1/3 
ತಂದೆ ಚನ್ನಬಸಪ್ಪ 


ಸ್ವಂತ 


489 ಪೈಕಿ 


0 . 90 


0 .27 


489 ಈ ಪೈಕಿ ಉಳಿದ 


ಖುಷ್ಠಿ 


497 


490 


492 


ಭೂಮಿ 


28 | ಕೆ. ರುದ್ರಪ್ಪ ತಂದೆ ಗಿಡ್ಡಪ್ಪ 1.94 


ಸ್ವಂತ | 490/5 ಪೈಕಿ 


| 


1.55 


| 


0. 45 


ಖುಷಿ 


489 


491 


490 ಈ ಪೈಕಿ ಉಳಿದ 

ಭೂಮಿ 


492 


492 


1. ಕೆ.ಎಸ್. ಬಸಪ್ಪ ತಂದೆ ಸ್ವಾರೆ ಈರಣ್ಣ 
2. ಕೆ.ಎಸ್.ಎಲ್. ಸ್ವಾಮಿ ತಂದೆ ಸ್ವಾರೆ ಲಿಂಗಪ್ಪ 
3. ಟಿ . ಬಿ . ವರದ ರಾಜುಲು ತಂದೆ ಟಿ. ಬಿ . ರಾಮಾಂಜನಪ್ಪ 
0 .51 


4 . ಟಿ . ನಾಗ ಜೋತಿ ಗಂಡ ಪಾಂಡುರಂಗಯ್ಯ 0.55 


491/2 ಈ ಪೈಕಿ 
ಉಳಿದ ಭೂಮಿ 


ಸ್ವಂತ 


491/1 ಪೈ 


2 .54 


0 . 02 


491 / 3 


481 


491 / 


5. ಯಂ . ಶ್ರೀನಿವಾಸುಲು ತಂದೆ ಎಮ್. ಸುಂಕಣ್ಣ 
6. ಶ್ರೀಮತಿ ವಸಂತ ಮಾಧವಿ ಗಂಡ ದಿ. ಡಿ. ಕೆ. 
ಉಪೇಂದ್ರನಾಥ 
7. ಬಸವರಾಜ ತಂದೆ ಮರಿಯಪ್ಪ 
ಬಿ . ಸಣ್ಣ ಭಿಮ ರೆಡ್ಡಿ ತಂದೆ ಹನುಮಂತ ರೆಡ್ಡಿ 


೧೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


ಕ್ರಮ 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ಸರ್ವೆ ನಂ . 


ಸ್ವಾಧೀನ ಪಡಿಸುವ 

ವಿಸ್ತೀರ್ಣ 


ಆಕಾರ 


ಜಮೀನು 
ತರಹ 


వన్ 


ಪೂರ್ವ 


ಪಶ್ಚಿಮ 
_ 10 


ಉತ್ತರ 
_ 11 


ದಕ್ಷಿಣ 
_ 12 


- 


2 


3 


. 


7 


9 


8. ಕೆ. ಯೆರೆಪ್ಪ ತಂದೆ ವೆಂಕಟ ರೆಡ್ಡಿ 
9. ವಿ. ನಂದಿಶ ತಂದೆ ವಿ. ಬಸವರಾಜಪ್ಪ 
10. ಬಿ. ಯೆರೆಪ್ಪ ತಂದೆ ಮರಿ ಬಸಪ್ಪ 
11. ಪಿ . ವಿಜಯ್ ಕುಮಾರ್ ತಂದೆ ಕಟ್ಟೆಪ್ಪ 


ಒಟ್ಟು 


55 . 79 


ಘೋಷ್ಟಾರೆ 


ಅ . ನಂ . 


ಗ್ರಾಮದ ಹೆಸರು 


ಎಕರೆ 


ಭುಜಂಗನಗರ 


9 - 87 


ಕ್ರಿಷ್ಣನಗರ 


46 - 47 


ದೌಲತ್‌ಪುರ 


63 - 64 


ದರೋಜಿ 


10 - 22 


ತೋರಣಗಲ್ಲು 


55 - 79 


ಒಟ್ಟು 


185 - 99 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


೧೨೧೧ 


ಭಾಗ – III 
Part – III 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ , ಮಾರ್ಚ್ ೩ , ೨೦೧೪ ( ಫಾಲ್ಗುಣ ೧೨, ಶಕ ವರ್ಷ ೧೯೩೫ ) 
Bangalore , Monday , March 3 , 2014 ( Phalguna 12 , Shaka Varsha 1935 ) 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28 (4) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 627 ಎಸ್‌ಪಿಕ್ಯೂ 2013 , ಬೆಂಗಳೂರು, ದಿನಾಂಕ: 03 - 03 - 2014 


ನಂ . ೧೯೩ 
No . 193 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ:18) ವಿಧಿ 28(1) ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 27.03.2008ರ ಅಧಿಸೂಚನೆ , ಕರ್ನಾಟಕ ವಿಶೇಷ ರಾಜ್ಯ 
ಪತ್ರ ಭಾಗ - 3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ, 1ರಿಂದ 4ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 29 

ಸಂಖ್ಯೆ 1ರಿಂದ 4ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 29 ಎಸ್‌ಪಿಕ್ಯೂ 2008 ದಿನಾಂಕ: 26.03.2008ರ ಭೂಸ್ವಾಧೀನಕ್ಕೆ ಒಳಪಟ್ಟ ಪ್ರದೇಶದ ಪ್ರಕಾರ ಸರ್ಕಾರ ಸದರಿ 
ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತರವರ ಉದ್ದೇಶಿತ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಪ್ರಕಟಿಸಲಾಗಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ 
ಕಾಯ್ದೆ ವಿಧಿ 28( 3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ . 

ಆದುದರಿಂದ 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ ವಿಧಿ 28( 4) ರ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ರ ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಗ್ರಾಮ : ಬೇಗೂರು 


ಹೋಬಳಿ ೪೪ 


ಜಾಲಾ 


ತಾಲ್ಲೂಕು : ಬೆಂಗಳೂರುಉತ್ತರ 


ಜಿಲ್ಲೆ : ಬೆಂಗಳೂರು 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 


ಚೆಕ್ಕುಬಂದಿ 


*) 


ಖಾತೆದಾರರ 


ಅನುಭವದಾರರ 


ಸರ್ವೆ 


ಐನ್ 


ಖರಾಬು 


ಬಾಕಿ 


ತರಹ 


ಆಕಾರ 


2 


ಹೆಸರು 


ಹೆಸರು 


ನಂ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಎ - ಗು 


ಎ - ಗು 


ಎ - ಗು 


10 


12 


13 


ಬೇಗೂರು ಗ್ರಾಮಠಾಣ 


ಬೇಗೂರು ಗ್ರಾಮಠಾಣ 


0 - 011/ 


0 - 011 


ಉಳಿಕೆ 


70 


104 / 6 | 


ಸ್ತೆ 


2 


. 


104/3 


0 - 021 


0 - 021 


ಉಳಿಕೆ 


22, 


102 


ಕೃಷ್ಣಪ್ಪ ಬಿನ್ ಲೇಟ್ ಮಠದ 
ಮುನಿತಿಮ್ಮಯ್ಯ 


ಕೃಷ್ಣಪ್ಪ ಬಿನ್ ಲೇಟ್ ಮಠದ 
ಮುನಿತಿಮ್ಮಯ್ಯ 


R .N .I. No. KARBIL /2001 /47147 POSTAL REGN . No. RNP /KA/BGS/2202 /2014 -16 
Licensed to post without prepayment WPP No . 297 


೧೨೧೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 


ಚೆಕ್ಕುಬಂದಿ 


ಖಾತೆದಾರರ 


೫) 


ಅನುಭವದಾರರ 


ಸರ್ವೆ 


ಐನ್ 


ಖರಾಬು 


ಬಾಕಿ 


| ತರಹ | ಆಕಾರ 


ಹೆಸರು 


ಹೆಸರು 


ಪೂರ್ವ 


ಪಶ್ಚಿಮ 


ಉತ್ತರ 


ಎ - ಗು 


ಎ - ಗು 


ಎ - ಗು 


| 


10 


| 


_ 111 


12 


13 | 


10474 


0 - 02 


0 - 02 


- - 


- 


- 


ಉಳಿಕೆ 


ಹಿಸ್ಸೆ 1 


ಹಿಸ್ಸೆ 3 | ಹಿಸ್ಸೆ 5 


ಸಂಜೀವಮ್ಮ ಕೋಂ ಲೇಟ್ 
ಮುನಿರಾಮಪ್ಪ 


ಸಂಜೀವಮ್ಮ ಕೋಂ ಲೇಟ್ 
ಮುನಿರಾಮಪ್ಪ 


104 /5 


0 - 02 


0 - 02 


ಉಳಿಕೆ 


ಹಿಸ್ಸೆ 1 


ಹಿಸ್ಸೆ 4 | ಹಿಸ್ಸೆ 6 


ಪಿಳ್ಳಪ್ಪ ಬಿನ್ ಲೇಟ್ ಮಠದ 
ಮುನಿತಿಮ್ಮಯ್ಯ 


ಪಿಳ್ಳಪ್ಪ ಬಿನ್ ಲೇಟ್ ಮಠದ 
ಮುನಿತಿಮ್ಮಯ್ಯ | 


0 - 02 


0 - 01 


0 - 0214 


ಉಳಿಕೆ 


ಹಿಸ್ಸೆ 1 


ಹಿಸ್ಸೆ 5 | 


ಮುನಿರಾಜ ಬಿನ್ ಲೇಟ್ ಮಠದ 
ಮುನಿತಿಮ್ಮಯ್ಯ 


ಮುನಿರಾಜ ಬಿನ್ ಲೇಟ್ ಮಠದ | 104 /6 
ಮುನಿತಿಮ್ಮಯ್ಯ 


ಗ್ರಾಮ 
ಠಾಣ 


ಒಟ್ಟು 


0 - 101 


0 - 013 


0 - 081 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


